| ಸ೦ಪಾದಕ 
ಶಿವರಾ೦ ಪೈಲಾರು 


ಡಾ! ಯು ಆರ್‌ ಅನಂತಮೂರ್ತಿ ಅವರ 1120 
ಗ್ರ೦ಥದಾಸ ೨೧-೭-೨೦೦೮ 


ನೆರಳು ಚೆಲ್ಲಿದ ಮಾಮರ 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ನೆನಪು 


ಪ್ರಕಾಶನ 
ಪೈಲೂರು ಮನೆ, ವ್ಯಾಸರಾವ್‌ ರಸ್ತೆ, ಮಂಗಳೂರು - 575 003 


ಈ; p 
(J 


Neralu Chellida Mamara - A collection of articles on Pailoor Lakshminarayana Rao, 
edited by Shivaram Pailoor, Sri Nilaya, Post : Kukkujadka - 574 212 Karnataka. 
Published by Pailoor Mane, Vyasarao Road, Mangalore - 575 003 


೧೫೩೦-೫1 ಆಇ ಖಿ.ಎಂ. ಫ್ರೀ ಸ್ಮಾರಕ ಪ್ರತಿಸ್ಮಾನ 
ಗ್ರಂಥ ಭಂಡಾರ 


MAK 
ಕ್ರಮ ಸಂಖೆ (2. 2.23... 
ತಾ ಲಾರ ಇರಾ ಸೆ 
; | ಪಕ್‌ 
ಮೊದಲ ಮುದ್ರಣ - 2004 ವರ್ಗ ಸಂಖ್ಯ... ಬಾಕ 
EN 
ಪುಟಗಳು : 9+115 | ಜಿಲೆ ಕಾ Ze pO EL NN. ಆಹಾ 
ಹಕ್ಕುಗಳು : 


ಜಯಲಕಿ, ಪೈಲೂರು, ಕಷ್ಟಕುಮಾರ್‌ ಪೆಲೂರು, ಶಾರದಾ ಭಟ್‌, ರಾಮಚಂದ, ಪೈಲೂರು 
wb ೮ ಲಣ ಲ 4 


ಛಾಯಾಚಿತ್ರಗಳು : 

ಯಜ್ಞ ಎಂ.ಜಿ. ಕಜೆ ಮತ್ತು ಶಿವರಾಂ ಪೈಲೂರು 

ಜೊತೆಗೆ - 

ಕೃಷ್ಣಕುಮಾರ್‌ ಪೈಲೂರು, ದಿವ್ಯಾ ರಾಜೇಶ್‌, 

ಕೋಟೆ ವಸಂತಕುಮಾರ ಹಾಗೂ ಜಿ. ಎಸ್‌. ಉಬರಡ್ಕ ಅವರ ಸಂಗ್ರಹದಿಂದ. 


ಪ್ರಕಟಣೆಗೆ ಆರ್ಥಿಕ ನೆರವು : 
ಮನೋಹರ ಉಪಾಧ್ಯ 
ಜಯಲಕ್ಷ್ಮಿ ಪೈಲೂರು 
ಶಾರದಾ ಭಟ್‌ 

ರಾಮಚಂದ್ರ ಪೈಲೂರು 


ಮುಖಪುಟ ವಿನ್ಯಾಸ : 
ರವಿ ವಿಶ್ವಜ್ಞ ಧಾರವಾಡ 


ಒಳಪುಟ ವಿನ್ಯಾಸ : 
ಕಲ್ಲೂರು ನಾಗೇಶ್‌, ಭಾರತಿ ಡಿ. 


ಟೈಪ್‌ ಸೆಟ್ಟಿ೦ಗ್‌ ಮತ್ತು ಮುದ್ರಣ : 
ಆಕೃತಿ ಕಂಪ್ಯೂಟರ್ಸ್‌, ಮಂಗಳೂರು -1 
(© : 0824 - 2443002 


“fe “ಆಹ, we ಇಸ್‌ 


\ ನೆರಳು ಚೆಲ್ಲಿದ ಮಾಮರ 


೨೦ಗಳೂರಿನ ವ್ಯಾಸರಾವ್‌ ರಸ್ತೆಯ ಪಕ್ಕದಲ್ಲಿರುವ ಪೈಲೂರು 
ಲಕ್ಷ್ಮೀನಾರಾಯಣ ರಾವ್‌ (ಮ೦ಗಳೂರು ಅಜ್ಜ) ಅವರ ಮನೆಯ 
ಅ೦ಗಳದಲ್ಲಿ ಸುಮಾರು ಅರುವತ್ತು ವರ್ಷ ಪ್ರಾಯದ ಮಧ್ಯಮ ಗಾತ್ರದ 
ಕಸಿ ಮಾವಿನ ಮರವೊಂ೦ದಿದೆ. ಇದರ ಕಾಯಿಗಳ ಆಕಾರ ಸುಮಾರಾಗಿ 
"ಕದ್ರಿ' ಮಾವನ್ನು ಹೋಲುತ್ತದೆ. ಸರದಿಯಂತೆ ಕೊ೦ಬೆ ಬದಲಾಯಿಸುತ್ತ 
ಪ್ರತಿ ವರ್ಷ ಒ೦ದೇ ಕೊ೦ಬೆಯಲ್ಲಿ ಹೇರಳ ಹೂ ಬಿಡುವುದು ಈ ಮರದ 
ವೈಶಿಷ್ಟ್ಯ. ಇದರ ಹಣ್ಣು ತಿನ್ನಲು ತುಂಬಾ ರುಚಿ. ಮನೆಯ ಮಾಡಿನ 
ಅ೦ಚಿಗೇ ತಾಗಿದ೦ತೆ ಸುತ್ತಲೂ ಹರಡಿರುವ ಈ ಮರದ ದಟ್ಟ ಹಸುರಿನ 
ಕೊ೦ಬೆ ಕೊಡೆ ನೆರಳಲ್ಲಿ ಅಜ್ಜನ ಮಕ್ಕಳೂ, ಮೊಮ್ಮಕ್ಕಳೂ 
ನಲಿದಾಡಿದ೦ತೆ ಅಜ್ಜನ ನೂರೆಂಟು ಕನಸುಗಳೂ ಅರಳಿಕೊಂಡಿವೆ. 


ಈ ಮರದಂತೆ ಅಜ್ಜ ನಮಗೆಲ್ಲ ಹಣ್ಣನ್ನೂ, ನೆರಳನ್ನೂ ನೀಡಿದವರು. 
ಅಜ್ಜನ ಗಾಢ ನೆನಪನ್ನು ಮೂಡಿಸುತ್ತಿರುವ ಈ ಮರದಲ್ಲಿ ಈಗ ಅಜ್ಜನೇ 
ಉಸಿರಾಡಿದಂತೆ ಭಾಸವಾಗುತ್ತಿದೆ. ಇಡೀ ಮರವೇ ಈಗ ಏಕ ಕಾಲದಲ್ಲಿ 
ಪ್ರೀತಿಯ ಅಜ್ಜ, ಅಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮ, ಮಾವ, ಗೆಳೆಯ - 
ಹೀಗೆ ನೆನೆದವರ ಮನದಂತೆ ಎಲ್ಲವೂ ಆಗಿರುವ ಅಜ್ಜನ ವ್ಯಕ್ತಿತ್ವದ 


ಸಂಕೇತದ೦ತಿದೆ. ಆದುದರಿಂದಲೇ ಈ ಮರವೀಗ ನೆನೆದವರ ಮನದಲ್ಲಿ 
ನೆರಳು ಚೆಲ್ಲಿದ ಮಾಮರ. 


೬» ಜೈ.ವಸ್‌, ಉಬರಡ್ಕ 


ನಿಮ್ಮೊಂದಿಗೆ ಕ 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅಥವಾ "ಮ೦ಗಳೂರು ಅಜ್ಜ' ಡಿಸೆ೦ಬರ್‌ 8, 
2002ರ೦ದು ನಮ್ಮನ್ನಗಲಿದರು. ಅನನ್ಮ ವ್ಯಕ್ತಿತ್ವದ ಅಜ್ಜ ತಮ್ಮ 91 ವರ್ಷಗಳ 
ಜೀವಿತಾವಧಿಯಲ್ಲಿ ಮಾಡಿರುವ ಸಾಧನೆಗಳು ಅನೇಕ. ಸದಾ ಹೊಸತಿನೆಡೆಗೆ 
ತುಡಿಯುತ್ತಿದ್ದ ಅವರು ಇಡೀ ಬದುಕನ್ನು "ಅಮೃತ ಗಳಿಗೆ' ಎ೦ದು ಸ್ವೀಕರಿಸಿದವರು. 
ದಕ್ಷಿಣ ಕನ್ನಡ ಜಿಲ್ಲೆಯ ಜನಜೀವನಕ್ಕೆ ಅನೇಕ ಸದಭಿರುಚಿಗಳನ್ನು ಕಸಿ ಮಾಡಿದ್ದ 
ಅಜ್ಜ, ಸದಾ ಎಲೆ ಮರೆಯ ಕಾಯಿಯಾಗಿಯೇ ಇದ್ದವರು; ಹಾಗೆಯೇ ಇರಬೇಕೆ೦ದು 
ಬಯಸಿದವರು. 


"ಎಲ್ಲರ೦ಥವರಲ್ಲ ಈ ಅಜ್ಜ' ಎನ್ನುತ್ತ ಅಜ್ಜನ ಕುರಿತು ನನ್ನಲ್ಲಿ ಕುತೂಹಲ, ಆಸಕ್ತಿ, 
ಅರಿವು ಹಾಗೂ ಅಭಿಮಾನ ಮೂಡಿಸಿದವರು ಅಣ್ಣ ಜಿ.ಎಸ್‌. ಉಬರಡ್ಕ. 1991ರಲ್ಲಿ 
ನಾನು ಮಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದಾಗ ಅವರು ಹೇಳಿದ ಮೊದಲ ಮಾತು 
"ಅಜ್ಜನ ಬಗ್ಗೆ ನೀನು ಲೇಖನ ಬರಿ'. ನ೦ತರದ ದಿನಗಳಲ್ಲಿ ಅಣ್ಣ ಆಗಾಗ ಈ ಬಗ್ಗೆ 
ನೆನಪಿಸುತ್ತಿದ್ದರೂ ನನಗೆ ಅದು ಸಾಧ್ಯವಾಗಲಿಲ್ಲ. ತನ್ನ ಕುರಿತು ಎ೦ದೂ ಹೇಳಿಕೊಳ್ಳದ 
ಅಜ್ಜ ಹಿ೦ದಿನ ದಿನಗಳನ್ನು ನೆನಪಿಸುವ ಬದಲು ಮುಂಬರುವ ದಿನಗಳಲ್ಲಿ 
ಕೈಗೊಳ್ಳಬೇಕಾದ ಯೋಜನೆಗಳನ್ನು ವಿವರಿಸುತ್ತಿದ್ದರು. ಅಜ್ಜನನ್ನು ತಿಳಿಯಲು 
ಯತ್ನಿಸುವುದೆ೦ದರೆ ನನಗೆ ದಟ್ಟ ಅರಣ್ಮದೊಳಕ್ಕೆ ನಡೆದುಹೋದಂತಾಗುತ್ತಿತ್ತು. 
"ಹಾಗಾದರೆ ಪುಸ್ತಕವನ್ನೇ ಬರಿ' ಅ೦ತ ಅಣ್ಣ ಸಲಹೆ ಮಾಡಿದರೂ ಆ ನಿಟ್ಟಿನಲ್ಲಿ ನನಗೆ 
ಮುಂದುವರಿಯಲಾಗಲಿಲ್ಲ. ಆದರೆ ಅಜ್ಜನ ಫೋಟೋಗಳನ್ನೇನೋ ಒಂದಷ್ಟು ತೆಗೆದೆ. 


ಈ ನಡುವೆ 1997ರಲ್ಲಿ ನಾನು ಧಾರವಾಡಕ್ಕೆ ಬ೦ದೆ. ಪುಸ್ತಕದ ಉದ್ದೇಶದಿ೦ದ 
ಅಜ್ಜನನ್ನು ಒ೦ದೆರಡು ಬಾರಿ ಮಾತನಾಡಿಸಿದರೂ ಅವರಲ್ಲಿ ಮೊದಲಿದ್ದ ಲವಲವಿಕೆ 
ಮಾಸಿತ್ತು. ಕ್ರಮೇಣ ಅಜ್ಜನ ದೇಹಾರೋಗ್ಯವೂ ಕ್ಲೀಣಿಸತೊಡಗಿದ್ದರಿಂದ ನಾನು 
ಸುಮ್ಮನಾದೆ. ಅಜ್ಜ ವಿದಾಯ ಹೇಳಿಯೇಬಿಟ್ಟರು. 


ಜನವರಿ 5, 2003ರ೦ದು ಅಜ್ಜನ ನೆನಪಿನಲ್ಲಿ ಮ೦ಗಳೂರಿನಲ್ಲಿ ಕಾರ್ಯಕ್ರಮ 
ಹಮ್ಮಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಅಜ್ಜನ ಆಪ್ತರು 
"ರಾಯರ ಕುರಿತು ಪುಸ್ತಕ ಪ್ರಕಟಿಸುವುದು ಅಗತ್ಯ' ಎ೦ಬ ಅಭಿಪ್ರಾಯವನ್ನು 
ಮುಂದಿಟ್ಟರು. ಕಾರ್ಯಕ್ರಮ ಮುಗಿಯುವ ಮುನ್ನವೇ ಆತ್ಮೀಯರಾದ ಡಾ. 
ಮನೋಹರ ಉಪಾಧ್ಯ ಒ೦ದಷ್ಟು ಹಣ ಕೈಯಲ್ಲಿಟ್ಟು, "ಅಜ್ಜನ ಹೆಸರಿನಲ್ಲಿ 
ಏನನ್ನಾದರೂ ಮಾಡು' ಎಂದರು. ಅಜ್ಜನ ಮಕ್ಕಳೂ (ನನ್ನ ಚಿಕ್ಕಪ್ಪಂದಿರು ಹಾಗೂ 
ಅತ್ತೆಯಂದಿರು) ಪುಸ್ತಕ ಪ್ರಕಟಣೆಯ ಪ್ರಸ್ತಾಪವನ್ನು ಬೆಂಬಲಿಸಿ, ಈ ನಿಟ್ಟಿನಲ್ಲಿ 

' ಮುಂದುವರಿಯುವಂತೆ ಸೂಚಿಸಿದರು. ಕೂಡಲೇ ತಯಾರಿ ಆರಂಭಿಸಿದೆ... 


ಪುಸ್ತಕ ಈ ರೂಪದಲ್ಲಿ ಹೊರಬರುತ್ತಿರುವುದಕ್ಕೆ ಕಾರಣರಾದ ಎಲ್ಲರಿಗೂ ನನ್ನ 
ಕೃತಜ್ಞತೆಗಳು. ಲೇಖನಗಳನ್ನು ನೀಡಿದ ಹಿರಿಯರಿಗೆ ಮೊದಲ ನಮನ. ಚಿಕ್ಕಪ್ಪ೦ದಿರಾದ 
ಕೃಷ್ಣಕುಮಾರ್‌ ಪೈಲೂರು, ರಾಮಚಂದ್ರ ಪೈಲೂರು, ಅತ್ತೆಯ೦ದಿರಾದ ಜಯಲಕ್ಷ್ಮಿ, 
ಶಾರದಾ ಹಣಕಾಸು ಸೇರಿದಂತೆ ಹಲವು ರೀತಿಯಲ್ಲಿ ನೆರವಾಗಿದ್ದಾರೆ. ದಿವ್ಕಾ 
ತಿ೦ಗಳಿಗೆರಡು ಬಾರಿ ಈಮೇಲ್‌ ಮಾಡಿ "ಪುಸ್ತಕ ಎಲ್ಲಿಯವರೆಗೆ ಬಂತು?' ಎಂಬ 
ಪ್ರಶ್ನೆಯೊಂದಿಗೆ ಪ್ರೋತ್ಸಾಹದ ಮಾತುಗಳನ್ನಾಡುತ್ತಿದ್ದಳು. 


ಪುಸ್ತಕದ ಹಿ೦ದಿರುವ ಪ್ರೇರಕ ಶಕ್ತಿ ಅಣ್ಣ ಜಿ.ಎಸ್‌. ಉಬರಡ್ಕ. ಈ ಬಗ್ಗೆ ಆಗಾಗ 
ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದ ಅವರು, ಲೇಖನಗಳ ಅಂತಿಮ ಪ್ರತಿಯನ್ನು ಓದಿ 
ತಪ್ಪುಗಳನ್ನೆಲ್ಲ ಸರಿಪಡಿಸಿದ್ದಾರೆ. ಪುಸ್ತಕದ ಶೀರ್ಷಿಕೆಯೂ ಅವರದೆ. ಈ ಪುಸ್ತಕವನ್ನು 
ಕುರಿತ ಮೆಚ್ಚುಗೆಯ ಮಾತುಗಳೆಲ್ಲ ಅವರಿಗೇ ಸಲ್ಲುತ್ತವೆ. 


ಈ ಪುಸ್ತಕದ ಎಲ್ಲ ಕೆಲಸಗಳ ಹಿ೦ದೆ ಸ೦ಗಾತಿ ಅನಿತಾಳ ಪಾತ್ರವಿದೆ. 


ಮಂಗಳೂರು ಹಾಗೂ ಧಾರವಾಡದ ಆತ್ಮೀಯ ಗೆಳೆಯರ ಸಹಕಾರವನ್ನು 
ನೆನೆಯಲೇಬೇಕು. ನಾನು ಹೊರಿಸಿದ ಯಾವುದೇ ಜವಾಬ್ದಾರಿಗೂ ಅವರು "ಇಲ್ಲ' 
ಎ೦ದದ್ದಿಲ್ಲ. 


ಪ್ರೀತಿಯಿ೦ದ ಆಶೀರ್ವದಿಸಿರುವ ಮ೦ಗಳೂರು ಅಜ್ಜಿ (ಪರಮೇಶ್ವರಿ ಪೈಲೂರು) 
ಹಾಗೂ ಮಿತ್ತಮಜಲು ಅಜ್ಜ (ಪೈಲೂರು ಮಹಾಬಲೇಶ್ವರಯ್ಯ) - ಇವರಿಗೂ 
ಪ್ರಣಾಮಗಳು. 


ಈ ಪುಸ್ತಕದ ಹೊದಿಕೆ ಪುಟ ವಿನ್ಕಾಸಗೊಳಿಸಿರುವ ಕಲಾವಿದ ರವಿ ವಿಶ್ವಜ್ಞ (ಧಾರವಾಡ) 
ಹಾಗೂ ಪುಸ್ತಕದ ಒಳಪುಟ ವಿನ್ಕಾಸಗೊಳಿಸಿ ಸು೦ದರವಾಗಿ ಪ್ರಕಟಿಸಿರುವ ಕಲ್ಲೂರು 
ನಾಗೇಶ್‌ (ಆಕೃತಿ ಕಂಪ್ಯೂಟರ್ಸ್‌, ಮಂಗಳೂರು) ಅವರಿಗೆ ಪ್ರೀತಿಯ ವಂದನೆ. 


ಶಿವರಾಂ ಪೈಲೂರು 
"ಶ್ರೀ ನಿಲಯ' 
ಏಪ್ರಿಲ್‌ 15, 2004 


ತಳಿರು ತೋರಣ 


ಯಜಮಾನರು... 


ಜೇನುಕೃಷಿಯ ಪ್ರಗತಿಗಾಗಿ ಜೇನ್ನೊಣದ೦ತೆ ಪರಿಶ್ರಮ 


ಜೇನಿಗಾಗಿ ಜೀವನ : ಜೇನಿನ೦ಥ ಜೀವನ | 

ವಿಶಾಲ ಮನಸ್ಸಿನ ರಾಯರು 

ಪೈಲೂರು ಲಕ್ಷ್ಮೀನಾರಾಯಣ ರಾಯರು 

ರಾಯರ ನೆನಪು 

ಹವ್ಮಾಸಗಳ ಗುರು : ನನ್ನ ಚಿಕ್ಕಯ್ಮ 

ಮೊದಲ ಭೇಟಿಯಲ್ಲೇ ಮೋಡಿ! 

"ಉಸಿರಿದ್ದಷ್ಟು ಸಮಯ ದುಡಿಮೆ ಮಾಡುತ್ತಿರಬೇಕು 
ಅನನ್ಯ ಸಾಂಗತ್ಯ - ಪರಿಪಕ್ವ ಮಿತ್ರತ್ವ 

ಪೈಲೂರು : ಯಾರಿರ್ತಾರೆ ಇಂಥವರು! 

ನಾ ಕಂಡ ಸಹಕಾರಿ ಪೈಲೂರು 

ಸವ್ಯಸಾಚಿಯ ನೆನಪು 

"ಸತ್ಯನಾರಾಯಣ, ನಮಗೆ ಕಾಫಿ ಕುಡಿಸುತ್ತೀಯೋ?' 
» ರಾಕೆಟ್‌ ಸ್ಪೀಡ್‌ : ಭಯವಿಲ್ಲದ ಬದುಕು 


ಸಹಕಾರ ರಂಗಕ್ಕೆ ಸದಾ ಸಹಕಾರಿ 


ಪರಮೇಶ್ವರಿ ಪೈಲೂರು 


ಕೋಟೆ ಲಕ್ಷ್ಮೀನಾರಾಯಣ 


ವೈ. ಮಹಾಬಲ ಭಟ್‌, ಪುತ್ತೂರಮೂಲೆ 
ಕೆ.ಎಸ್‌. ಪ್ರಭಾಕರ ರಾವ್‌ 
ಮುಕುಂದ ಪ್ರಭು ಮಂಜೇಶ್ವರ 
ರಮೇಶ್‌ಚ೦ದ್ರ ಹಾರ್ವೆ 

ಜಿ.ಕೆ. ವದ 

ಎಂ.ಆರ್‌. ಪಾವಂಜೆ 

ಸರವು ರಾಮ ಭಟ್‌ 

ಕೈ೦ತಜೆ ವೆಂಕಟ್ರಮಣ ಭಟ್ಟ 
ಬಿ.ಎಂ. ಇದಿನಬ್ಬ 

ಪರಾಜೆ ಶ್ರೀನಿವಾಸ ರಾವ್‌ 
ಬಲನಾಡು ಸುಬ್ಬಣ್ಣ ಭಟ್ಟ 
ಸತ್ಯನಾರಾಯಣ ಪೋನಡ್ಕ 
ಯಸ್‌. ನಾರಾಯಣ ರಾವ್‌ 


ಖಂಡಿಗೆ ಶ೦ಕರನಾರಾಯಣ ಭಟ್ಟ 


13 


14 


17 


19 


21 


24 


26 


29 


32 


34 


37 


ಷ್ಠ 


ಪ್ರಾತಃಸ್ಮರಣೀಯ ಪೈಲೂರು ಉರಿಮಜಲು ಶಿವರಾಮ ಭಟ್ಟ 45 


* ಎಂದೂ ಮರೆಯಲಾಗದ ಪೈಲೂರು ರಾ.ಮೊ. ವಿಶ್ವಾಮಿತ್ರ 47 
* ಪೈಲೂರು : ಮೃದು ಮಧುರ ವ್ಯಕ್ತಿತ್ವ ವಿ.ಬಿ. ಹೊಸಮನೆ 50 
* ನೆನೆದವರ ಮನದಲ್ಲಿ ಮಂಗಳೂರು ಅಜ್ಜ ಜಿ.ಎಸ್‌. ಉಬರಡ್ಕ 52 

ಕಾರಿನಲ್ಲಿ ಬ೦ದಿಳಿದ ಮ೦ಗಳೂರು ಅಜ್ಜ ಪ್ರಸಾದ್‌ ರಕ್ಷಿದಿ 58 
* ಅಜ್ಜ೦ದಿರನ್ನು ನೆನೆದು ಸತ್ಯಾ ಎಸ್‌. 62 
»  Kshemabandhu Nanna Chikkayya Govind Pailoor 65 
+ A letter to beloved Appaiah Jayalakshmi Pailoor 68 
* ಮೇಘ ಸಂದೇಶ | ಸೀತಾ ಕೆ. ಭಟ್‌ 70 
* ಪ್ರೀತಿಯ ಅಜ್ಜನಿಗೊ೦ದು ಪತ್ರ ದಿವ್ಯಾ ರಾಜೇಶ್‌ 72 
+ In Memory of My Ajja: Shubha Bhat 75 

The King of All Trades 

ಅಜ್ಜ: ಆಧುನಿಕ ಮನಸ್ಸಿನ ಅನನ್ಮ ಅನಾವರಣ ಶಿವರಾಂ ಪೈಲೂರು 78 
* ಮಂಗಳೂರು ಅಜ್ಜ - ಒ೦ದು ಆತ್ಮೀಯ ನುಡಿಚಿತ್ರ 107 
೪ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಹೆಸರಿನಲ್ಲಿ 

ರಾಜ್ಯಮಟ್ಟದ ಕೃಷಿಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ 109 
* ಕೊನೆಯ ಹಂತವನ್ನು ತಲುಪುತ್ತಿದ್ದೇನೆ ... ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ 111 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ : 
ಹೆಜ್ಜೆ ಗುರುತುಗಳು ... 113 


ಪರಮೆ ಶ್ವ ರಿ ಪೈಲೂ ರು 
ಬಳೆಮ್ಮ ಮದುವೆಯಾದದ್ದು 1941ನೇ ಇಸವಿ ಫೆಬ್ರವರಿ 7, ಶುಕ್ರವಾರದಂದು. ಆಗ ನನಗೆ 14 ವರ್ಷ; 
(ಯಜಮಾನರಿಗೆ 29 ವರ್ಷ. ಅದೇ ವರ್ಷ ಅವರು ಕೊಯಮತ್ತೂರಿಗೆ ಸಹಕಾರಿ ತರಬೇತಿಗಾಗಿ ಹೋದವರು 
ಮಿಲಿಟರಿ ಸೇರಿಬಿಟ್ಟರು. ನನಗೆ ತು೦ಬಾ ಭಯವಾಯಿತು. .ಆ ಸ೦ದರ್ಭದಲ್ಲಿ ಗುಂಡುಕುಟ್ಟಿ 
ಮಂಜುನಾಥಯ್ಯನವರ ಧರ್ಮಪತ್ನಿ ಮೀನಾಕ್ಷಿ ಅತ್ತೆ (ಯಜಮಾನರ ಚಿಕ್ಕಮ್ಮ) ಯಜಮಾನರಿಗೆ ಕೂಡಲೇ 
ಹೊರಟುಬರುವಂತೆ ಪತ್ರ ಬರೆದರು. ಅದರ೦ತೆ ಯಜಮಾನರು ಮಿಲಿಟರಿ ಬಿಟ್ಟು ಬ೦ದು ನ೦ತರ ದ.ಕ. 
ಕೃಷಿಕರ ಸಹಕಾರಿ ಮಾರಾಟ ಸಂಘ (ಅಡಿಕೆ ಸೊಸೈಟಿ)ಕ್ಕೆ 


ಸೊಸೈಟಿ ಯಲ್ಲಿ ಕೂಲಿಕೆಲಸಗಾರರು ಮುಷ್ಕರ ಹೂಡಿದಾಗ ಕಾರ್ಯದರ್ಶಿಯಾಗಿ ಸೇರಿದರು. 


ಅವರು ಅಡಿಕೆ ಗೋಣಿಚೀಲ ಹೂತ್ತದ್ದೂ ಇದೆ... ಅವರ ವಿಚಾರ ನಾನು ಬರೆದರೆ ಪ್ರಶ೦ಸೆಯಾದೀತು. 


ಯಜಮಾನರು ಅಡಿಕೆ ಸೊಸೈಟಿಯಲ್ಲಿ ಮೂವತ್ತು ವರ್ಷ 


ಯಾರಾದರೂ ಮನೆಗೆ ಬಂದಾಗ "ಅವರು ಹೇಳಿದ್ದನ್ನು 


ಮಾತ್ರ ಕೇಳು' ಎಂದು ಹೇಳುತ್ತಿದ್ದರು. 


ತು೦ಬಾ ಶ್ರಮವಹಿಸಿ ಕೆಲಸಮಾಡಿದರು. ತನ್ನ ಆರೋಗ್ಯ 
ಲೆಕ್ಕಿಸದೆ ಅವಿಶ್ರಾ೦ತ ದುಡಿದರು. ಬೆಳಿಗ್ಗೆ 7 ಗ೦ಟೆಗೆ 
ಸೊಸೈಟಿಗೆ ಹೋದರೆ ಕತ್ತಲಾದ ಬಳಿಕ, ಕೆಲವೊಂದು ಸಲ ರಾತ್ರಿ 9 ಗಂಟೆಗೆ ವಾಪಾಸಾಗುತ್ತಿದ್ದರು. ಸೊಸೈಟಿಯಲ್ಲಿ 
ಕೂಲಿಕೆಲಸಗಾರರು ಮುಷ್ಕರ ಹೂಡಿದಾಗ ಅವರು ಅಡಿಕೆ ಗೋಣಿಚೀಲ ಹೊತ್ತದ್ದೂ ಇದೆ. 


ಯಜಮಾನರು ಬಡವಿದ್ಯಾರ್ಥಿಗಳಿಗೆ ಧನಸಹಾಯ ನೀಡುತ್ತಿದ್ದರು. ಆದರೆ ತಾವು ನೀಡಿದ ಸಹಾಯಕ್ಕೆ ಅವರು 
ಎಂದೂ ಪ್ರತ್ಯುಪಕಾರ ಬಯಸುತ್ತಿರಲಿಲ್ಲ. ಅವರ ಜೀವನ ಬಹಳ ಸರಳವಾಗಿತ್ತು. ತುಂಬಾ ದಾಕ್ಷಿಣ್ಯದ 
ಸ್ವಭಾವ. ಮಕ್ಕಳಿಗೆ ಶಿಸ್ತಿನ ಜೀವನ ಕಲಿಸಲು ಗುರುವಾಗಿದ್ದರು. ನಮ್ಮ ಸ೦ಬ೦ಧಿಕರ ಮಕ್ಕಳನೇಕರು ನಮ್ಮಲ್ಲೇ 
ಇದ್ದು ಮ೦ಗಳೂರಿನ ಶಾಲಾಕಾಲೇಜುಗಳಲ್ಲಿ ಓದುತ್ತಿದ್ದರು. ಅವರನ್ನು ಪ್ರೀತಿಯಿ೦ದ ನೋಡಿಕೊಳ್ಳುತ್ತಿದ್ದರು. 
ಆಗ ಮಂಗಳೂರಿನಲ್ಲಿ ಹವ್ಯಕರ ಮನೆಗಳು ಕೇವಲ ಬೆರಳೆಣಿಕೆಯಷ್ಟಿದ್ದವು. ಸೊಸೈಟಿಗೆ ಅಡಿಕೆ ಹಾಕಿದವರಿಗೆ 


| ಯಜಮಾನರು | 


ಮಧ್ಯಾಹ್ನ ಮನೆಯಲ್ಲೇ ಊಟ. ರಾತ್ರಿಯೂ ಇಲ್ಲಿಯೇ ವಸತಿ. ಅವರ ಒಳ್ಳೆಯ ಸ್ವಭಾವದಿ೦ದಾಗಿ ಅವರಿಗೆ 
ತು೦ಬ ಜನರ ಪರಿಚಯವಿತ್ತು; ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಯಾರಾದರೂ ಮನೆಗೆ ಬ೦ದಾಗ "ಅವರು 
ಹೇಳಿದ್ದನ್ನು ಮಾತ್ರ ಕೇಳು' ಎ೦ದು ಹೇಳುತ್ತಿದ್ದರು. 


ಯಜಮಾನರಿಗೆ ಹೂಗಿಡಗಳೆ೦ದರೆ ತುಂಬಾ ಇಷ ಸ್ಟ. ಜೇನುಸಾಕಣೆಯಲ್ಲೂ ಅವರಿಗೆ ವಿಶೇಷ ಆಸಕ್ತಿಯಿತ್ತು. 
| ಸಿಲೋನಿನಿಂದ ಬಣ್ಣದ ಮೀನುಗಳನ್ನು ತರಿಸಿದ್ದರು. ಮನೆಯಂಗಳದಲ್ಲಿ ದೊಡ್ಡ ಪ೦ಜರ ಮಾಡಿಸಿ ಹಕ್ಕಿಗಳನ್ನು 
ಸಾಕುತ್ತಿದ್ದರು. ಅಲ್ಲದೆ ಸ್ಟಾಂಪ್‌ ಸಂಗ್ರಹದ ಅಭಿರುಚಿಯೂ ಇತ್ತು. ಇವನ್ನೆಲ್ಲ ನೋಡಲು ಅನೇಕರು 
ಬರುತ್ತಿದ್ದರು. ತಮ್ಮಲ್ಲಿದ್ದುದನ್ನು ಇತರರಿಗೆ ಉಚಿತವಾಗಿ ಹ೦ಚುವುದೆ೦ದರೆ ಅವರಿಗೆ ಖುಷಿ... 


ಹೀಗೆ 62 ವರ್ಷ ನಾವು ಸಹಬಾಳ್ವೆ ನಡೆಸಿದೆವು. 2002ರ ಡಿಸೆಂಬರ್‌ 8ರ ಮಧ್ಕಾಹ್ನ ಯಜಮಾನರು ಸ್ವಾಮಿಪಾದ 
ಸೇರಿದರು. ಆ ದುಃಖ ತಡೆಯಲು ನನಗೆ ಸ್ವಾಮಿಯೇ ಧೈರ್ಯ ಕೊಟ್ಟರು. 


ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸಂಘದ 
ಕಾರ್ಯದರ್ಶಿಯಾಗಿ ಮಂಗಳೂರಿಗೆ ಬಂದ ಪೈಲೂರು 
ಲಕ್ಷ್ಮೀನಾರಾಯಣ ರಾವ್‌ ಆರ೦ಭದಲ್ಲಿ ಕರ೦ಗಲಪಾಡಿ 
ಯಲ್ಲಿ ಬಾಡಿಗೆ ಮನೆಯಲ್ಲಿದ್ದರು. 


ಪೈಲೂರು ಮನೆ : 1950 - 51 


ನವೀಕರಣದ ಬಳಿಕ 


1950 - 51ರ ಸುಮಾರಿಗೆ ಕದ್ರಿ ವ್ಯಾಸರಾವ್‌ 
ರಸ್ತೆಯಲ್ಲಿ ಸ್ವ೦ತ ಮನೆ ನಿರ್ಮಿಸಿದ ಅವರು 
1970ರಲ್ಲಿ ಮನೆಯ ಮುಂಭಾಗವನ್ನು 
ನವೀಕರಿಸಿದರು. 


ಸಾಧ್ನ ಇಲ 
ಲೂರು ಮನೆ -ನ 


ಇಗೆ 
3) 


| ಯಜಮಾನರು | 


[೨ 


ಜೇನುಕೃಷಿಯ ಪ್ರಗತಿಗಾಗಿ 
ಜೀನ್ನೊಣದಂತೆ ಪರಿಶ್ರಮ 


* ಕೋಟೆ ಲಕ್ಷ್ಮೀನಾರಾಯಣ 


ಜಲ ಮ್ಮ ಜಿಲ್ಲೆಯಲ್ಲಿ ಜೇನುಕೃಷಿಯ ವಿಷಯ ಪ್ರಸ್ತಾಪಿಸಲ್ಪಟ್ಟಾಗ ಪ್ರಥಮವಾಗಿ ನೆನಪಿಗೆ ಬರುವ ಹೆಸರು 
(ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರದ್ದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಧುನಿಕ 
ರೀತಿಯ ಜೇನುಕೃಷಿಯ ಆರಂಭ ಮತ್ತು ಬೆಳವಣಿಗೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದವರು. 


ಪ್ರಾಚೀನ ಕಾಲದಲ್ಲಿ ಜನರು ಜೇನಿನ ರುಚಿ, ಗುಣ ಮತ್ತು ಉಪಯೋಗದ ಬಗ್ಗೆ ತಿಳಿದಿದ್ದರೂ ಜೇನುಸಾಕಣೆಯ 
ಕುರಿತು ತಿಳಿದಿರಲಿಲ್ಲ. ಜೇನುಕುಟು೦ಬಗಳು ಅಧಿಕ ಜೇನು ದಾಸ್ತಾನಿಡುತ್ತಿದ್ದ ಕಾಲವನ್ನರಿತು ಈ ಸ೦ದರ್ಭದಲ್ಲಿ 
ಜನರು ಕಾಡಿನಲ್ಲಿ ಓಡಾಡಿ ಜೇನುಕುಟು೦ಬಗಳನ್ನು ಹುಡುಕುತ್ತಿದ್ದರು. ಬಳಿಕ ಜೇನುಕುಟು೦ಬಗಳಿಗೆ ಹೊಗೆ 
ತಾಗಿಸುವ ಮೂಲಕ ಜೇನುನೊಣಗಳನ್ನೋಡಿಸಿ ಎರಿಗಳನ್ನು ತೆಗೆದು ಕೈಯಿಂದ ಹಿಂಡಿ ಜೇನು ಸಂಗ್ರಹಿಸುತ್ತಿದ್ದರು. 
ಇ೦ತಹ ವೇಳೆಯಲ್ಲಿ ಕೆಲವೊಮ್ಮೆ ಬೆಂಕಿಯ ಶಾಖ ತಗುಲಿ ಜೇನುಕುಟು೦ಬಗಳೇ ನಾಶವಾಗುತ್ತಿದ್ದವು. 
ಪ್ರಪಂ೦ಚದಾದ್ಮಂತ ಸಾವಿರಾರು ವರ್ಷಗಳಿಂದ ಇದೇ ರೀತಿ ಹಿಂಸಾತ್ಮಕ ವಿಧಾನದಿಂದ ಜೇನು 
ಸ೦ಗ್ರಹಿಸಲಾಗುತ್ತಿತ್ತು. 


ಕ್ರಮೇಣ (ಕಳೆದ ಶತಮಾನದ ಆರ೦ಭದಲ್ಲಿ) ಪರಿಸ್ಥಿತಿ ಬದಲಾಗತೊಡಗಿತು. ಸ್ವಾಭಾವಿಕವಾಗಿ ಮರದ ಪೊಟರೆ, 
ಹುತ್ತ ಇತ್ಯಾದಿಗಳಲ್ಲಿ ವಾಸಿಸುವ ತೊಡುವೆ ಜೇನುಕುಟು೦ಬಗಳು ಟೊಳ್ಳಾಗಿರುವ ಮರದ ದಿಮ್ಮಿ ಮತ್ತು 
ಮಡಿಕೆ ಇತ್ಯಾದಿಗಳಲ್ಲಿ ವಾಸಿಸಬಹುದೆ೦ದು ಅಂದಾಜಿಸಿದ ಜನರು ಮಡಿಕೆಗಳಲ್ಲೂ, ಮರದ ದಿಮ್ಮಿ ಮತ್ತು 


| ಜೇನ್ನೊಣದಂತೆ ಪರಿಶ್ರಮ | 


ಮರದ ಪೆಟ್ಟಿಗೆಗಳಲ್ಲೂ ಜೇನುಕುಟು೦ಬಗಳು ನೆಲೆಸುವಂತೆ ಮಾಡಿ ಅವುಗಳಿಂದ ಜೇನು ಸ೦ಗ್ರಹಿಸತೊಡಗಿದರು. 
ಈ ವಿಧಾನದಲ್ಲಿ ವರ್ಷಕ್ಕೊಮ್ಮೆ ಅಥವಾ ಎರಡು ಬಾರಿ ಮಾತ್ರ ಜೇನು ಸಂಗ್ರಹಿಸಲು ಸಾಧ್ಯವಾಗುತ್ತಿತ್ತು. 
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸುಮಾರು 80 ವರ್ಷಗಳ ಹಿಂದೆ ಮಡಿಕೆಗಳಲ್ಲಿ, ಬೈನೆ ಮರದ ದಿಮ್ಮಿಗಳಲ್ಲಿ 
ಮತ್ತು ಮರದ ಪೆಟ್ಟಿಗೆಗಳಲ್ಲಿ ಜೇನುಸಾಕಣೆ ಮಾಡುತ್ತಿದ್ದರು. ಅ೦ತಹ ಕೆಲವೇ ಮನೆಗಳಲ್ಲಿ ಈಗಿನ ಕೋಟೆ 
ಸಹೋದರರ ಹಿರಿಯರ ಮನೆಯೂ ಒಂದಾಗಿತ್ತೆ೦ದು ಪೈಲೂರು ಅವರು ಆಗಾಗ ನೆನಪಿಸುತ್ತಿದ್ದರು. 


ನ೦ತರ ಕೆಲವು ವರ್ಷಗಳಲ್ಲಿ ವಿದೇಶಗಳಲ್ಲಿ ಶಾಸ್ತ್ರೀಯ ಜೇನುಸಾಕಣೆ ಶುರುವಾದದ್ದನ್ನು ಪತ್ರಿಕೆಗಳ ಮೂಲಕ 
ತಿಳಿದ ಕಂಜರ್ಪಣೆ ಗೋಪಾಲಕೃಷ್ಣಯ್ಯ ಮತ್ತು ಪೈಲೂರು ನಾರಾಯಣ ಅವರು, ಪೈಲೂರು ಲಕ್ಷ್ಮೀನಾರಾಯಣ 
ರಾವ್‌, ಪೈಲೂರು ಶಿವರಾಮಯ್ಯ, ಪೈಲೂರು ಕೃಷ್ಣಯ್ಯ ಮೊದಲಾದವರ ಸಹಕಾರದಿ೦ದ ಇಲ್ಲಿಯೂ ಆಧುನಿಕ 
ಜೇನುವ್ಯವಸಾಯ ಆರಂಭಿಸಿದರು. ಮೊದಮೊದಲು ಜೇನುಕುಟುಂಬಗಳನ್ನು ಪೆಟ್ಟಿಗೆಯೊಳಗೆ ನಿಲ್ಲಿಸಿಕೊಳ್ಳಲು 
ಕಷ್ಟವಾಗುತ್ತಿದ್ದರೂ ಕೊನೆಗೆ ಯಶಸ್ಸು ಗಳಿಸಿದರ೦ತೆ. ಬಳಿಕ ತಮ್ಮ ಅನುಭವಗಳನ್ನು ಇತರರಿಗೂ ತಿಳಿಸಿ 
ಅವರೂ ಜೇನುಸಾಕಣೆ ಕೈಗೊಳ್ಳುವಂತೆ ಪ್ರೇರೇಪಿಸತೊಡಗಿದರು. ಜೇನುನೊಣಗಳ ಕಡಿತಕ್ಕೆ ಅ೦ಜಿ ದೂರ 
ಸರಿದವರೂ ಅವುಗಳ ಸ್ವಭಾವವನ್ನರಿತ ಮೇಲೆ ಜೇನುಸಾಕಣೆಗೆ ಮು೦ದಾದರು. 


ಜೇನುಸಂಘದ ಸ್ಥಾಪನೆ 


ಕೆಲವು ಸಮಯದ ಬಳಿಕ ಜೇನುಕೃಷಿ ಮುನ್ನಡೆಗೆ ಸಂಘಟಿತ ಪ್ರಯತ್ನದ ಅಗತ್ಯವನ್ನು ಮನಗಂಡು 
ಊರವರೊಂದಿಗೆ ವಿಚಾರ ವಿನಿಮಯ ನಡೆಸಿ ಸಹಕಾರಿ 
ಸ೦ಸ್ಥೆಯ ಸ್ಥಾಪನೆಗೆ ಮು೦ದಾದರು. ಆ ಕಾಲದ ಸಹಕಾರಿ 
ಕ್ಷೇತ್ರದ ಮುಂದಾಳು, ಖ್ಯಾತ ನ್ಯಾಯವಾದಿ ಮೊಳಹಳ್ಳಿ 
ಶಿವರಾಯರ ಮಾರ್ಗದರ್ಶನ ಪಡೆದು 
21.5.1938ರ೦ದು ಚೊಕ್ಕಾಡಿಯಲ್ಲಿ "ಪುತ್ತೂರು 
ತಾಲೂಕು ಸಹಕಾರಿ ಜೇನುವ್ಯವಸಾಯ, ಜೇನುಸ೦ಗ್ರಹ 
ಮತ್ತು ಮಾರಾಟ ಸಂಘ' ಸ್ಮಾಪನೆಯಾಯಿತು. 
ಶಾಸ್ತ್ರೀಯ ಜೇನುವ್ಯವಸಾಯದ ಕುರಿತು ಮಾಹಿತಿ 
ನೀಡುವುದು, ಜೇನುಕೃಷಿಗೆ ಅಗತ್ಯವಿರುವ ಎಲ್ಲ ಉಪಕರಣಗಳನ್ನೊದಗಿಸುವುದು ಮತ್ತು ಕ್ರಮಬದ್ಧವಾಗಿ 
ಸಂಗ್ರಹಿಸಿದ ಜೇನನ್ನು ಖರೀದಿಸಿ ಯೋಗ್ಯ ಬೆಲೆಗೆ ಮಾರಾಟಮಾಡುವುದು ಸಂಘದ ಪ್ರಮುಖ 
ಉದ್ದೇಶಗಳಾಗಿದ್ದವು. ಇದಕ್ಕಾಗಿ ಸಂಘದ ಸ್ವಾಪಕ ಆಡಳಿತ ಮಂಡಳಿಯ ಸದಸ್ಕರು ಉತ್ಸಾಹದಿ೦ದ ಶ್ರಮಿಸಿದ್ದರು. 
ಆಗ ಸಂಸ್ಥೆಗೆ ಸ್ವಂತ ಕಾರ್ಯಾಲಯವಿಲ್ಲದ್ದರಿ೦ದ ಸಂಘದ ಸಭೆಗಳು ಹೆಚ್ಚಾಗಿ ಲಕ್ಷ್ಮೀನಾರಾಯಣ ರಾಯರ 
ಮಿತ್ತಮಜಲು ಮನೆಯಲ್ಲೇ ಜರಗುತ್ತಿದ್ದವು. ಅವರ ಅಣ್ಣ ಪೈಲೂರು ಮಹಾಬಲೇಶ್ವರಯನವರು ಮನೆಯ 
ಯಜಮಾನರಾಗಿದ್ದು ಕೃಷಿ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಿದ್ದುದಲ್ಲದೆ ಜೇನುಕೃಷಿಗೂ 
ಪ್ರೋತ್ಸಾಹಕರಾಗಿದ್ದರು. ಇವರ ಪೈಕಿ ಕೊನೆಯವರು ಉತ್ಸಾಹಿ ಕೃಷಿಕ ಪೈಲೂರು ಶಿವರಾಮಯ್ಕನವರು. ಇವರು 
ಸಂಘದ ಪ್ರಥಮ ಕಾರ್ಯದರ್ಶಿಗಳಾಗಿ, ಜೇನುಕೃಷಿ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಿದ್ದರು. 


ನಮ್ಮ ಜಿಲ್ಲೆಯಲ್ಲಿ ಜೇನುಕೃಷಿಯ ವಿಷಯ 
ಪ್ರಸ್ತಾಪಿಸಲ್ಪಟ್ಟಾಗ ಪ್ರಥಮವಾಗಿ ನೆನಪಿಗೆ ಬರುವಹೆಸರು 
ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರದ್ದು. 
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಧುನಿಕ ರೀತಿಯ 
ಜೇನುಕೃಷಿಯ ಆರಂಭ ಮತ್ತು ಬೆಳವಣಿಗೆಯಲ್ಲಿ ಅವರು 
ಪ್ರಮುಖಪಾತ್ರ ವಹಿಸಿದವರು. 


ಜೇನುಕೃಷಿ ತಜ್ಜರಾಗಿದ್ದ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರು ಸಂಘದ ವ್ಯವಹಾರ ಕ್ಷೇತ್ರದ ವಿವಿಧ 
ಭಾಗಗಳಲ್ಲಿ ಜೇನುಕೃಷಿ ತರಬೇತಿ ಶಿಬಿರಗಳನ್ನು ನಡೆಸಿ ಆಸಕ್ತರಿಗೆ ಮಾಹಿತಿಯನ್ನೊದಗಿಸುತ್ತಿದ್ದರು. 1944ರಲ್ಲಿ 
ಇವರು ಬರೆದು, ಸಂಘದಿಂದ ಪ್ರಕಟಿಸಲ್ಪಟ್ಟ "ಜೇನಿನ ವ್ಯವಸಾಯ' ಪುಸ್ತಕ ಅನೇಕ ಮಂದಿ ಜೇನುಕೃಷಿಯಲ್ಲಿ 


ತೊಡಗಲು ಕಾರಣವಾಯಿತು. ಮದ್ರಾಸಿನಲ್ಲಿ ಜರುಗಿದ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಮಾನ ಗಳಿಸಿದ ಈ ಎ 
ನೆರಳು 
| ಜೇನ್ನೊಣದಂತೆ ಪರಿಶ್ರಮ | 4 * ಚೆಲ್ಲಿದ 


ಯುತ ಕ ಟೋ ಪ್‌ಪಕ 
ಪುಸ್ತಕದ ಕೆಲವು ಭಾಗಗಳನ್ನು ಪಠ್ಮ ಪುಸ್ತಕದಲ್ಲೂ ಅಳವಡಿಸಲಾಗಿತ್ತೆ೦ಬುದು ಗಮನಾರ್ಹ. (ಈ ಪುಸ್ತಕ 


ನಾಲ್ಕು ಬಾರಿ ಮರುಮುದ್ರಣ ಕಂಡಿದೆ.) 


ದಿಲ್ಲಿಯಲ್ಲಿ ಜರುಗಿದ ಅಖಿಲ ಭಾರತ ಜೇನುಕೃಷಿಕರ ಪರಿಷತ್ತಿನಲ್ಲಿ ಸಂಘದ ಪ್ರತಿನಿಧಿಯಾಗಿ ಪೈಲೂರು 
ಅವರು ಭಾಗವಹಿಸಿದ್ದರು. 1942-43ರ ಅವಧಿಯಲ್ಲಿ ಮಂಗಳೂರಿನಲ್ಲಿ ಜರುಗಿದ ಅಖಿಲ ಭಾರತ 
ಜೇನುವ್ಯವಸಾಯಗಾರರ ಸಮ್ಮೇಳನ ಮತ್ತು ಜೇನುಕೃಷಿ ಪ್ರದರ್ಶನ ಯಶಸ್ವಿಯಾಗಲು ಇವರು 
ಕಾರಣಕರ್ತರಾಗಿದ್ದರು. ಅದೇ ಸಂದರ್ಭದಲ್ಲಿ ಮಂಗಳೂರಿಗೆ ಆಗಮಿಸಿದ್ದ ದೇಶದ ಮಹಾನ್‌ ನೇತಾರ ಚಕ್ರವರ್ಶಿ 
ರಾಜಗೋಪಾಲಾಚಾರಿ ಅವರು ಜೇನುಗೂಡೊಂದನ್ನು ವೀಕ್ಷಿಸಿ ಜನರೂ ಜೇನುನೊಣಗಳಂತೆ ಒಗ್ಗಟ್ಟು ಹಾಗೂ 
ಶಿಸ್ತಿನಿಂದ ಕ್ರಿಯಾಶೀಲರಾಗಬೇಕೆ೦ಬ ಅನಿಸಿಕೆ ವ್ಯಕ್ತಪಡಿಸಿದ್ದನ್ನು ಪೈಲೂರು ಅವರು ಅನೇಕ ಸಂದರ್ಭಗಳಲ್ಲಿ 
ಪ್ರಸ್ತಾಪಿಸುತ್ತಿದ್ದರು. 


ದಿ 


ಸಂಶೋಧನೆಯಲ್ಲಿ ಪೈಲೂರು ಅವರಿಗೆ ವಿಶೇಷ ಆಸಕ್ತಿ. ಜೇನುಕುಟು೦ಬಗಳು ಹೆಚ್ಚು ಪಾಲುಗಳಾಗದಂತೆ 
ತಡೆದು ಅವುಗಳನ್ನು ಬಲಿಷ್ಠಗೊಳಿಸಲು ಹಾಗೂ ತಳಿಸುಧಾರಣೆ ಮಾಡುವತ್ತ ಅವರು ಹೆಚ್ಚಿನ ಗಮನ 
ಹರಿಸುತ್ತಿದ್ದರು. ಆಗ ನನ್ನ 
ತಂದೆಯವರು ಹಳೆಯ ಪದ್ದತಿಯಲ್ಲಿ 
ಜೇನುಕೃಷಿ ಮಾಡುತ್ತಿದ್ದರು. ಮಡಿಕೆ, 
ಬೈನೆ ಮರದ ದಿಮ್ಮಿ ಮತ್ತು ಮರದ 
ಪೆಟ್ಟಿಗೆಗಳಲ್ಲಿ 8-10 ಜೇನುಕುಟು೦ಬ 
ಗಳಿದ್ದವು. ಹೆಚ್ಚಿನ ಕುಟು೦ಬಗಳು 
ಬಲಿಷ್ಕವಾಗಿದ್ದು, ಅಧಿಕ ಜೇನು 
ಉತ್ಪಾದಿಸುತ್ತಿದ್ದವು. ಆ ಪೈಕಿ ಸುಮಾರು 
1.45 ಅಡಿ ಉದ್ದ, 1.25 ಅಡಿ ಅಗಲ, 
1 ಅಡಿ ಎತ್ತರವಿದ್ದ, ಹಳೆಯ 
ಮಾದರಿಯ ದೊಡ್ಡ ಗಾತ್ರದ ಮರದ 
ಪೆಟ್ಟಿಗೆಯಲ್ಲಿ ಎಂಟು ವರ್ಷಗಳಿಂದ 
ವಾಸವಾಗಿದ್ದ ದೊಡ್ಡ ಜೇನು 
ಕುಟುಂಬವು ಅತ್ಯುತ್ತಮವಾಗಿತ್ತು. ಪ :ಗುತ್ತಿದ್ದುದು ವಿರಳ. ದೊಡ್ಡ ದೊಡ್ಡ ಎರಿಗಳಿ೦ದ ಪೆಟ್ಟಿಗೆ 
ತು೦ಬಿಕಾಣುತ್ತಿತ್ತು. ಜೇನುಕುಟು೦ಬದ ಮಳೆಗಾಲದ ಖರ್ಚಿಗೆ ಸಾಕಷ್ಟು ಜೇನನ್ನು ಕೆಲವು ಎರಿಗಳಲ್ಲಿ ಉಳಿಸಿ 
ಅರ್ಧಾ೦ಶ ಎರಿಗಳನ್ನು ಮಾತ್ರ ತೆಗೆಯುತ್ತಿದ್ದರೂ ವಾರ್ಷಿಕ ಸುಮಾರು 30 ಕುಡ್ತೆ ಜೇನು ಸ೦ಗ್ರಹವಾಗುತ್ತಿತ್ತು. 
ಈ ತಳಿ ವೃದ್ಧಿಸುವ ಸಲುವಾಗಿ ಪೈಲೂರು ಅವರು ನಮ್ಮಲ್ಲಿಗೆ ಬ೦ದು ರಾಣಿಕಣಗಳನ್ನು ತೆಗೆದುಕೊ೦ಡು 
ಹೋಗಿದ್ದರು. 


ೀಯ ಜೇನುವ್ಯವಸಾಯ. 


ಈ 


೧ 


ಮರದ ಪೆಟ್ಟಿಗೆಯಲ್ಲಿ ಶಾಸ್ತಿ 


ಸಂಘದ ಮುನ್ನಡೆಗೆ ಪರಿಶ್ರಮ 


ಜೇನುಕೃಷಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಯಾದ್ಕಂತ ವಿಸ್ತರಿಸುವ ಉದ್ದೇಶದಿಂದ 26.10.1946ರ೦ದು ಸಂಘದ 
ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿ ಸ೦ಸ್ಥೆಯ ಹೆಸರನ್ನು "ದ.ಕ. ಜೇನುವೃವಸಾಯ, ಜೇನುಸಂಗ್ರಹ ಮತ್ತು ಮಾರಾಟ 
ಸಂಘ' ಎ೦ದು ಮಾರ್ಪಡಿಸಲಾಯಿತು. ಅನಂತರ 1971-72ರಲ್ಲಿ ಸಂಘಕ್ಕೆ "ದ.ಕ. ಜೇನುವ್ಯವಸಾಯಗಾರರ 
ಸಹಕಾರಿ ಸಂಘ' ಎಂದು ಮರುನಾಮಕರಣ ಮಾಡಲಾಯಿತು. 


೨ | ಜೇನ್ನೊ ಣದಂತೆ ಪರಿಶ್ರಮ | 


1946ರಿ೦ದ 1954ರ ತನಕ ಜೇನುಸ೦ಘದ ಗೌರವ ಕಾರ್ಯದರ್ಶಿಯಾಗಿಯೂ, 1954ರಿ೦ದ 1960ರ ವರೆಗೆ 
ಸಂಘದ ಅಧ್ಯಕ್ಷರಾಗಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರು 
ಸ೦ಸ್ಥೆ ಹಾಗೂ ಜೇನುಕೃಷಿಯ ಅಭಿವೃದ್ದಿಗೆ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. 


1954ರಿ೦ದ ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಕೋಗ ಆಯೋಗದಿಂದ ಜೇನುಕೃಷಿ ಅಭಿವೃದ್ದಿಗೆ 
ವಿವಿಧ ರೀತಿಯ ಸಹಾಯಧನ ದೊರಕಲಾರ೦ಭವಾಯಿತು. ಈ ಸ೦ದರ್ಭದಲ್ಲಿ ಅಖಿಲ ಭಾರತ ಖಾದಿ ಮತ್ತು 
ಗ್ರಾಮೋದ್ಕೋಗ ಆಯೋಗದ ಜೇನುಕೃಷಿ ವಿಭಾಗದ ನಿರ್ದೇಶಕರಾಗಿದ್ದ ಧಾರವಾಡದ ಎಸ್‌.ಕೆ. ಕಲ್ಲಾಪುರ 
ಅವರು ಜೇನುಕೃಷಿ ಅಭಿವೃದ್ಧಿಗೆ ವಿವಿಧ ಯೋಜನೆ ರೂಪಿಸಿ ಜೇನುವ್ಯವಸಾಯಗಾರರ ಸಹಕಾರಿ ಸ೦ಘಗಳ 
ಮೂಲಕ ಕಾರ್ಯಗತಗೊಳಿಸಲು ಅಹರ್ನಿಶಿ ಶ್ರಮಿಸಿದರು. 


ಜೇನುಕೃಷಿಯ ಮಾಹಿತಿಯನ್ನೊದಗಿಸಲು ಅಲ್ಲಲ್ಲಿ ಕ್ಷೇತ್ರ ಕಾರ್ಯಕರ್ತರನ್ನು (ಫೀಲ್ಡ್‌ಮೆನ್‌) ಹಾಗೂ 
ಮೇಲ್ವಿಚಾರಕರನ್ನು (ಎಪಿಯರಿಸ್ಟ್‌) ನೇಮಿಸಲು 
ಅವಕಾಶ ಕಲ್ಪಿಸಿದ್ದರಲ್ಲದೆ ಜೇನುಪೆಟ್ಟಿಗೆ, ಜೇನು 
ತೆಗೆಯುವ ಯಂತ್ರಗಳಿಗೆ ಸಹಾಯಧನ ಸೌಲಭ್ಯಗಳನ್ನು 
ಒದಗಿಸಿದ್ದರು. ಸಿಗುತ್ತಿದ್ದ ಸೌಲಭ್ಯಗಳನ್ನೆಲ್ಲ ಸಂಘದ 
ಮೂಲಕ ಪಡೆದು ಜೇನುಕೃಷಿಕರಿಗೆ ಒದಗಿಸಲು ಪೈಲೂರು 
ಅವರು ಉತ್ಸಾಹದಿಂದ ಕಾರ್ಯನಿರ್ವಹಿಸಿದ್ದರು. 
1957ರಲ್ಲಿ ಜೇನುಸಂಘುದಿ೦ದ ಆರಂಭವಾದ 
ರನ ಮಾಸಪತ್ರಿಕೆಯ ಸ೦ಪಾದಕರಾಗಿದ್ದ 


918 8ಕ್ಕೂ 


೦೪೩೫71 


4 


ಬ [y 


ಕ್ಕಿ 
Ky 


ದ 
ಠ್‌ 

ಗ ಯು ಟ್ರಿ 
RES 


ಲಗಂ 
೮/1 ೬೬3 
8885 


5 
ದ 
ಳ್ಳಿ 


ಅವರು, ಈ ಪತ್ರಿಕೆಯ ಮೂಲಕವೂ ಜೇನು 
ವ್ಯವಸಾಯದ ಕುರಿತು ಜನಜಾಗೃತಿಗೆ ಪ್ರಯತ್ನಿಸಿದ್ದರು. 


ಮಂಗಳೂರಿನಲ್ಲಿ ಜೇನುವ್ಯವಸಾಯ ಕ್ಷೇತ್ರ ಕಚೇರಿ 
ತೆರೆಯಲ್ಪಟ್ಟಾಗ ಎಸ್‌.ಎ೦. ಭಟ್ಟರು ಮೇಲ್ವಿಚಾರಕರಾಗಿ 
ಹಾಗೂ ಆರ್‌.ಎ೦. ಜೋಶಿ ಅವರು ಹಿರಿಯ 
ಕಾರ್ಯಕರ್ತರಾಗಿ ನೇಮಕಗೊಂಡರು. ಸಿ. ನರಸಿ೦ಹ 


1946ರಿಂದ 1954ರ ತನಕ ಜೇನುಸಂಘದ ಗೌರವ 
ಕಾರ್ಯದರ್ಶಿಯಾಗಿಯೂ, 1954ರಿಂದ 1960ರವರೆಗೆ 
ಸಂಘದ ಅಧ್ಯಕ್ಷರಾಗಿಯೂ ಸಮರ್ಥವಾಗಿ ಕಾರ್ಯ 
ನಿರ್ವಹಿಸಿದ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ 
ಅವರು ಸಂಸ್ಥೆ ಹಾಗೂ ಜೇನುಕೃಷಿಯ ಅಭಿವೃದ್ಧಿಗೆ 
ಗಣನೀಯ ಸೇವೆ ಸಲ್ಲಿಸಿದ್ದಾರೆ. 


ರಾವ್‌ ಸಂಘದ ವ್ಯವಸ್ಥಾಪಕರಾಗಿ ನೇಮಕಗೊಂಡರು. 

ಜಿಲ್ಲೆಯಾದ್ಮಂತ ಅಲ್ಲಲ್ಲಿ ಜೇನುಕೃಷಿ ಉಪಕೇ೦ದ್ರಗಳು ತೆರೆಯಲ್ಪಟ್ಟವು. ಪ್ರತಿ ಉಪಕೇ೦ದ್ರದಲ್ಲೂ ಒಬ್ಬೊಬ್ಬ 
ಕಾರ್ಯಕರ್ತರಿದ್ದು, ಆ ಭಾಗದ ಜನರಿಗೆ ಜೇನುಕೃಷಿ ಕುರಿತ ಮಾಹಿತಿ ನೀಡುತ್ತಿದ್ದರು. ಉಪಕೇ೦ದ್ರಗಳು 
ಹೆಚ್ಚುತ್ತಾ ಹೋಗಿ ಒಂದು ಕಾಲದಲ್ಲಿ ಅವುಗಳ ಸಂಖ್ಯೆ 35ಕ್ಕೆ ತಲುಪಿತ್ತು. ಇದರೊಂದಿಗೆ ಕೆಲವೆಡೆ ಮಾದರಿ 
ಕೇಂದ್ರಗಳು ಮತ್ತು ಬೀ ಕ್ಲಬ್‌ಗಳು ತೆರೆಯಲ್ಪಟ್ಟು ಜನರಿಗೆ ಪ್ರತ್ಯಕ್ಷ ಮಾಹಿತಿ ನೀಡುವ ಕಾರ್ಯವೂ ನಡೆಯುತ್ತಿತ್ತು. 
ಆ ಸಂದರ್ಭದಲ್ಲಿ ಉಡುಪಿ ಮತ್ತು ಪುತ್ತೂರಿನಲ್ಲಿ ಕ್ಷೇತ್ರ ಕಚೇರಿ ತೆರೆಯಲ್ಪಟ್ಟಿತು. 

ಪೈಲೂರು ಅವರು ಸಂಘದ ವತಿಯಿಂದ ಎಪಿಯರಿಸ್ಟ್‌ ಮತ್ತು ಫೀಲ್ಡ್‌ ಮನ್‌ಗಳ ಸಭೆಗಳನ್ನು ಆಗಾಗ ಏರ್ಪಡಿಸಿ 
ಅವರ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿ, ಉದ್ದೇಶಿತ ಗುರಿಸಾಧನೆಗೆ ಉತ್ಸಾಹದಿಂದ ಶ್ರಮಿಸುವಂತೆ 
ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದರು. ಜೇನುಪೆಟ್ಟಿಗೆಗಳ ಅಳತೆ ಮತ್ತು ಗುಣಮಟ್ಟ ಸೂಕ್ತವಾಗಿರುವಂತೆ 
ಪೆಟ್ಟಿಗೆ ತಯಾರಕರನ್ನು ಸದಾ ಎಚ್ಚರಿಸುತ್ತಿದ್ದರು. ಧಾರವಾಡದಲ್ಲಿ, ಮಂಗಳೂರಿನ ಬೆಸ್ಟ್‌ ಸೆಮಿನರಿಯಲ್ಲಿ 
ಹಾಗೂ ಕೇರಳದ ವಿ.ಪಿ. ರಾಮನ್‌ ತಯಾರಿಸುತ್ತಿದ್ದ ಜೇನುಪೆಟ್ಟಿಗೆಗಳು ಆ ಕಾಲದಲ್ಲಿ ಯೋಗ್ಯವಾಗಿದ್ದವು. 


| ಜೇನ್ನೊಣದಂತೆ ಪರಿಶ್ರಮ | 


eS) 
ರಿ J 


ನೆರಳು 
ಚೆಲ್ಲಿದ 
ಮಾಮರ 


ನಿರಂತರ ಪ್ರೋತ್ಸಾಹ 


ಪೈಲೂರು ಅವರು ಜೇನುಸ೦ಘದ ಅಧ್ಯಕ್ಬಸ್ಥಾನದಿ೦ದ ನಿವೃತ್ತರಾದ ಬಳಿಕವೂ ಜೇನುಕೃಷಿ ಹಾಗೂ ಸಂಘದ 
ಮುನ್ನಡೆಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಇತರರ ಉತ್ತಮ ಕಾರ್ಯವನ್ನು ಮೆಚ್ಚುವ ಒಳ್ಳೆಯತನ 
ಅವರಲ್ಲಿತ್ತು. 1965ರಲ್ಲಿ ನಾನು ಸಂಘದ ಅಧ್ಯಕ್ಸನಾದಾಗ ಸಂತೋಷದಿಂದ ಶುಭ ಹಾರೈಸಿದ್ದರು. ಮುಂದೆ 
ಸಂಘದ ವತಿಯಿಂದ "ಮಧುಪ್ರಪ೦ಚ', "ಸ್ಥಳಾಂತರ ಜೇನುಕೃಷಿ', "ಮಾಧುರಿ' ಪುಸ್ತಕಗಳ ಬಿಡುಗಡೆಯಾದಾಗ, 
ಮಧುಸಪ್ತಾಹ ಆಚರಿಸಿದಾಗ, "ಮಧುಪ್ರಪ೦ಚ' ತ್ರೈಮಾಸಿಕದ ಪ್ರಕಟಣೆ ಹಾಗೂ ಜೇನುಸ೦ಘ ಸ್ವ೦ತ ಕಟ್ಟಡವನ್ನು 
ಹೊಂದಿದಾಗ - ಹೀಗೆ ಅನೇಕ ಸಂದರ್ಭಗಳಲ್ಲಿ ಮೆಚ್ಚುಗೆ ಸೂಚಿಸಿ ಪ್ರೋತ್ಸಾಹಿಸಿದ್ದರು. ನನಗಿಂತ ಹಿಂದೆ 
ಮತ್ತು ನನ್ನ ನ೦ತರ ಸಂಸ್ಥೆಯ ಅಧ್ಯಕ್ಷರಾಗಿ, ಗೌರವ ಕಾರ್ಯದರ್ಶಿಗಳಾಗಿ, ಕಾರ್ಯದರ್ಶಿಗಳಾಗಿ ಹಾಗೂ 
ಇತರ ಜವಾಬ್ದಾರಿ ಸ್ಥಾನಗಳಲ್ಲಿದ್ದವರೆಲ್ಲರೂ ಪೈಲೂರು ಅವರ ಪ್ರೀತಿಗೆ ಪಾತ್ರರಾಗಿದ್ದರು. 


ಜೇನುಕೃಷಿ ಕುರಿತು ಪೈಲೂರು ಹಾಗೂ ಎಸ್‌.ಕೆ. ಕಲ್ಲಾಪುರ ಅವರ ಸಾಧನೆಯನ್ನು ಗೌರವಿಸಿ 1976ರಲ್ಲಿ 
ಜೇನುಸಂಘದ ವತಿಯಿಂದ ಅವರಿಬ್ಬರನ್ನು ಸನ್ಮಾನಿಸಲಾಯಿತು. ಇದೀಗ ಎರಡು ವರ್ಷಗಳ ಹಿಂದೆ ಪೈಲೂರು 
ಅವರ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ, ಪಂಜ ಸೀಮಾ ಹವ್ಯಕ ಮಹಾಸಭಾದ ವತಿಯಿಂದ, ನಿವೃತ್ತ 
ಸಹಾಯಕ ಶಿಕ್ಷಣಾಧಿಕಾರಿ ಎಸ್‌.ಜಿ. ಕೃಷ್ಣ ಅವರು ತಮ್ಮ ತಂದೆ ವೇ.ಮೂ. ಲಷ್ಕರಿ ಕೇಶವ ಭಟ್ಟರ ಜನ್ಮಶತಾಬ್ದಿ 
ನೆನಪಿಗಾಗಿ ಸ್ಥಾಪಿಸಿದ “ಲಷ್ಕರಿ ಪ್ರಶಸ್ತಿ'ಯನ್ನು ನೀಡಿ ಸನ್ಮಾನಿಸಲಾಗಿತ್ತು. 


ಕಳೆದ ವರ್ಷ ಪೈಲೂರು ಅವರ ಆರೋಗ್ಯ ಉತ್ತಮವಿಲ್ಲವೆಂದು ತಿಳಿದು ನಾವು ಕೆಲವರು ನೋಡಲು ಹೋಗಿದ್ದೆವು. 
ಆಗಲೂ ಅವರು ಬರೆಯುವುದರಲ್ಲಿ ಮಗ್ನರಾಗಿದ್ದರು. ಅದು ಜೇನುಕೃಷಿ ಕುರಿತ ಲೇಖನ. ಆ ಲೇಖನಗಳನ್ನು 
ನನ್ನ ಕೈಗಿತ್ತು - ಮರೆವಿನಿ೦ದಾಗಿ ವಿಷಯಗಳು ಹಿ೦ದುಮುಂದಾಗಿದ್ದರೆ ಸರಿಪಡಿಸಿ ಪತ್ರಿಕೆಗೆ ಕಳುಹಿಸಬೇಕೆ೦ದಿದ್ದರು. 
ನನಗೆ ತಿಳಿದಂತೆ ಅದು ಅವರು ಬರೆದ ಕೊನೆಯ ಲೇಖನವಾಗಿತ್ತು. ಆ ಲೇಖನ ಇತ್ತೀಚೆಗೆ ಜೇನುವ್ಯವಸಾಯಗಾರರ 
ಸಹಕಾರಿ ಸ೦ಘ ಪ್ರಕಟಿಸಿದ "ಮಧುಪ್ರಪ೦ಚ' ವಜ್ರಮಹೋತ್ಸವ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ. ಆ 
ಲೇಖನದಲ್ಲಿ ಅವರು ಜೇನುಕೃಷಿ ಮುನ್ನಡೆಯಲು ಸೂಕ್ತವಾದ ಕೆಲವು ಸೂಚನೆಗಳನ್ನಿತ್ತಿದ್ದಾರೆ. ಅವುಗಳನ್ನು 
ಅನುಷ್ಠಾನಕ್ಕೆ ತರಬೇಕಾದ್ದು ಜೇನುಸ೦ಘ ಹಾಗೂ ನಮ್ಮೆಲ್ಲರ ಕರ್ತವ್ಯ. 


+ 


| ಜೇನ್ನೊಣದಂತೆ ಪರಿಶ್ರಮ | 


ಜೇನಿಗಾಗಿ ಜೀವನ: 
ಜೇನಿನಂಥ ಜೀವನ 


ವೈ. ಮಹಾಬಲ ಭಟ್‌, ಪುತೂ ರಮೂಲೆ 


8 
ಪ್‌ ಗ್ರ ನಿನ ರುಚಿಯನ್ನು ಸವಿಯದವರು ಈ ಲೋಕದೊಳಗೆ ಇರರು. ಅಂತೆಯೇ ಜೇನು ಪ್ರಪಂಚದ 


{ ಷಿ YA Kk) 
ಗತ ೬. ಹಿರಿಯ, ಮಂಗಳೂರು ಅಜ್ಜ, ದಿವಂಗತ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರನ್ನು ಬಲ್ಲದ 


ಮಧುಪ್ರೇಮಿಗಳಿಲ್ಲ ಎ೦ದರೆ ಅತಿಶಯೋಕ್ತಿಯಲ್ಲ. ವಯೋಧರ್ಮಕ್ಕನುಸಾರ ಅಜ್ಜ ಆದರೂ ಅವರೋರ್ವ 
ಮೋಡದೆಡೆಯ ಎಳೆಯ ದಿನಕರ. 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ |ೈ 

ಜೇನುಕುಟು೦ಬಗಳು ಗುಡ್ಡಗಾಡುಗಳಲ್ಲೇ ನೆಲೆಸಿದ್ದು, ಹಿಂಸಾ ಪದ್ಧತಿಯಿಂದ ಜೇನನ್ನು ಸಂಗ್ರಹಿಸುತ್ತಿದ್ದರು. 
ಇದರಿಂದಾಗಿ ಜೇನುಕುಟು೦ಬಗಳಿಗೆ ತೊ೦ದರೆಯಾಗುತ್ತಿತ್ತು. ಬೆಂಕಿಯ ಪ್ರ 
ಪರಿಣಮಿಸುತ್ತಿತ್ತು. ಇದೇ ಸಮಯದಲ್ಲಿ ಅಜ್ಜ ಜೇನುಕುಟುಂಬಗಳೆಡೆಗೆ ಆಕರ್ಷಿತರಾದ 
ಜಿಲ್ಲೆಯ ವಿರಾಜಪೇಟೆಯಲ್ಲಿ ಜೇನುಕೃಷಿ ಸಹಕಾರಿ ಸಂಘವು ಸ್ಥಾಪನೆಯಾಯಿತು. ತಟ್ಟನೆ ಕಾರ್ಯಪ್ರವೃತ್ತರಾದ 
ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರು ಕ೦ಜರ್ಪಣೆ ಗೋಪಾಲಕೃಷ್ಣಯ್ಯ, ಪೈಲೂರು ಶಿವರಾ 
ಮು೦ತಾದ ಮಹನೀಯರನ್ನು ಒಗ್ಗೂಡಿಸಿ, ಮೇ 21, 1938ರ೦ದು "ಪುತ್ತೂರು ತಾಲೂಕು ಸಹಕಾರಿ 


ಜೇನುವ್ಯವಸಾಯ, ಜೇನುಸ೦ಗ್ರಹ ಮತ್ತು ಮಾರಾಟ ಸಂಘ'ವನ್ನು ಸುಳ್ಳದ ಚೊಕ್ಕಾಡಿಯಲ್ಲಿ ಸ್ಥಾಪಿಸಿದರು. 


7 
C 


ty 
33 


| ಜೇನಿಗಾಗಿ ಜೀವನ | 


ಇದೇ ಸಂಘವು ಮುಂದೆ ಬೆಳೆಯುತ್ತಾ ಈಗಿನ ದ.ಕ. ಜೇನುವ್ಯವಸಾಯಗಾರರ ಸಹಕಾರಿ ಸಂಘವಾಗಿ 
ಮೂಡಿಬಂದು, ಪ್ರಕೃತ ಸುಮಾರು 11 ವರ್ಷಗಳಿಂದ "ಎ' ತರಗತಿಯಲ್ಲಿ ಮು೦ದುವರಿಯುತ್ತಿ ದೆ. ಸಂಘ ಈ 
ಪ್ರಗತಿ ಸಾಧಿಸಿರುವುದು ಪೈಲೂರರಿಗೆ ಸಂದ ನಿಜ ಗೌರವ. 


ಜೇನುಸಾಕಣೆ ಪ್ರಚಾರ 


ಪೈಲೂರು ಅವರು ಜೇನುಸಂಘದ ಹುಟ್ಟಿಗೆ ಕಾರಣರಾದರೂ, ಆರಂಭದ ಹಂತದಲ್ಲಿ ಯಾವುದೇ ಹುದ್ದೆಯನ್ನು 
ವಹಿಸದೆ ಜೇನುಕೃಷಿ ಪ್ರಚಾರಾರ್ಥ ತರಬೇತಿ ಶಿಬಿರಗಳನ್ನು ನಡೆಸಿ, ಜನಸಾಮಾನ್ಯರು ಆಧುನಿಕ ಜೇನುಕೃಷಿಯಲ್ಲಿ 
ತೊಡಗುವಂತೆ ಪ್ರೇರೇಪಿಸಿದರು. "ಜೇನಿನ ವ್ಯವಸಾಯ'ವೆ೦ಬ ಪುಸ್ತಕ ಬರೆದು ಹಂಚಿದರು. ಅವರು 1942- 
43ರ ಅವಧಿಯಲ್ಲಿ ಮ೦ಗಳೂರಿನಲ್ಲಿ ಅಖಿಲ ಭಾರತ ಜೇನುಕೃಷಿಕರ ಸಮ್ಮೇಳನವನ್ನು ಏರ್ಪಡಿಸಿದ್ದರು. 


ಪೈಲೂರು ಅವರು 1946-54ರ ವರೆಗೆ ಜೇನುಸಂಘದ ಗೌರವ ಕಾರ್ಯದರ್ಶಿಗಳಾಗಿದ್ದರು. 1954-60ರ 
ವರೆಗೆ ಇದರ ಅಧ್ಯಕ್ಷರಾಗಿದ್ದರು. ಮಾತ್ರವಲ್ಲದೆ ಹಲವಾರು ವರ್ಷ ಸ೦ಘದ ನಿರ್ದೇಶಕರಾಗಿ ಸಕ್ರಿಯ ಸೇವೆ 
ಸಲ್ಲಿಸಿದ್ದು, ಸಂಘದ, ಜೇನುಸಾಕಣೆಯ ಆಗುಹೋಗುಗಳನ್ನು ನಿಕಟವಾಗಿ ಬಲ್ಲವರಾಗಿದ್ದರು. ಅಧಿಕಾರ, 
ಅಂತಸ್ತು ಸಂಪತ್ತಿಗೆ ಆಸೆಪಡದೆ, ಅನೇಕ ವರ್ಷಗಳ ಕಾಲ 
ದಕ್ಷತೆಯಿಂದ ಸೇವೆ ಸಲ್ಲಿಸಿದ ಪೈಲೂರು ಅವರು 
ಜೇನುಕೃಷಿಕರ ನಡುವೆ ತು೦ಬ ಜನಪ್ರಿಯರಾಗಿದ್ದರು. 
1957ರಲ್ಲಿ "ಮಧುವನ'ವೆ೦ಬ ಮಾಸಪತ್ರಿಕೆಯನ್ನು 


ಪೈಲೂರು ಅವರು ಜೇನುಸಂಘಾದ ಹುಟ್ಟಿಗೆ 
ಕಾರಣರಾದರೂ, ಆರಂಭದ ಹಂತದಲ್ಲಿ ಯಾವುದೇ 


ಹುದ್ದೆ ಯನ್ನು ವಹಿಸದೆ ಜೇನುಕೃಷಿ ಪ್ರಚಾರಾರ್ಥ ತರಬೇತಿ 


ಶಿಬಿರಗಳನ್ನು ನಡಸಿ, ಜನಸಾಮಾನ್ಯರು ಆಧುನಿಕ 
ಜೇನುಕೃಷಿಯಲ್ಲಿ ತೊಡಗುವಂತೆ ಪ್ರೇರೇಪಿಸಿದರು. 


ಆರಂಭಿಸಿ, ಅದರ ಪ್ರಧಾನ ಸ೦ಪಾದಕರಾಗಿದ್ದು, 
ಶಾಸ್ತ್ರೀಯ ಜೇನುವ್ಯವಸಾಯಕ್ಕೆ ಸ೦ಬ೦ಧಿಸಿದ 


"ಜೇನಿನವ್ಯವಸಾಯ'ವೆಂಬ ಪುಸ್ತಕ ಬರೆದು ಹಂಚಿದರು. 


ಮಾಹಿತಿಯನ್ನು ಮನೆಮನೆಗೂ ತಲುಪಿಸಲು 
ಪ್ರಯತ್ನಿಸಿದ್ದರು. ಅವರೇ ಹೇಳಿದಂತೆ, 
ಜೇನುವ್ಯವಸಾಯವು "ಸ್ಪರ್ಧೆ ಇಲ್ಲದ ವ್ಯವಸಾಯ' 
ಎ೦ದರೆ ಅತಿಶಯೋಕ್ತಿ ಆಗಲಾರದು. ಜೇನುಕೃಷಿಗೆ ಬೇಕಾದುದು ಮನಸ್ಸು ಮತ್ತು ಸಮರ್ಪಕ ಮಾಹಿತಿ. 
ಜೇನುಕೃಷಿಯನ್ನು ಬಡವ-ಬಲ್ಲಿದ, ವಿದ್ಯಾವಂತ-ಅವಿದ್ಯಾವಂತ, ಪುರುಷ-ಮಹಿಳೆ, ಮಕ್ಕಳು-ವಯೋವೃದ್ದರು 
ಎ೦ಬ ಯಾವುದೇ ತಾರತಮ್ಮವಿಲ್ಲದೆ ಕೈಗೊಳ್ಳಬಹುದು. ಪೈಲೂರರು ಇದನ್ನು ಸ್ವತಃ ಮಾಡಿತೋರಿಸಿದರು. 


ಅವರು ತಮ್ಮ 84ನೇ ಇಳಿವಯಸ್ಸಿನಲ್ಲಿ ಕೂಡಾ ಜೇನುಸಾಕಣೆಗೆ ಪ್ರೇರಣೆ ನೀಡುತ್ತಿದ್ದುದು ಸ್ಮರಣೀಯ. 
ಜೇನುಸಾಕಣೆಯ ವಿವಿಧ ಪುಸ್ತಕಗಳು, ಫಿಲಂಗಳು ಅವರಲ್ಲಿ ಸದಾ ಲಭ್ಯ. ಮನೆಯಲ್ಲಿದ್ದುಕೊಂಡೇ ಜೇನುಸಂಘದ 
ಹಿತವನ್ನು ಹಾರೈಸುವುದು, ಬೆಳವಣಿಗೆಯನ್ನು ಗಮನಿಸುವುದು, ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬೆನ್ನುತಟ್ಟಿ 
ಪ್ರೋತ್ಸಾಹಿಸುವುದು ಅವರ ಜಾಯಮಾನ. ಜೇನುಕೃಷಿಯಲ್ಲಿನ ಅನುಭವಗಳನ್ನು ಅವರು ಆಗಾಗ 
"ಮಧುಪ್ರಪಂಚ'ದಲ್ಲಿ ಹ೦ಚಿಕೊಳ್ಳುತ್ತಿದ್ದರು. 


8 pe ಹ 


1976ನೇ ಇಸವಿಯಲ್ಲಿ ಕೋಟೆ ಲಕ್ಷ್ಮೀನಾರಾಯಣ ಅವರು ಸಂಘದ ಅಧ್ಯಕ್ಷರಾಗಿದ್ದರು. ಅವರು ನನ್ನನ್ನು 
ಪೈಲೂರರ ಮ೦ಗಳೂರು ಮನೆಗೆ ಸ೦ಘದ ಕೆಲಸದ ನಿಮಿತ್ತ ಕಳುಹಿಸಿದ್ದರು. ನನಗೆ ಪೈಲೂರರು ಹೊಸಬರು, 
ಹೇಳಿಕೇಳಿ ಮಾತ್ರ ಗೊತ್ತಿತ್ತು. ಆದರೂ ವಿಚಾರಿಸುತ್ತಾ ಪೈಲೂರರ ಮನೆಗೆ ಹೋದೆ. ನಾನು ಅದುವರೆಗೂ 
ಅವರನ್ನು ನೋಡಿಯೂ ಇರಲಿಲ್ಲ. ಹೋದವನೆ, ಪೈಲೂರು ಅವರು ಇದ್ದಾರೆಯೇ ಎ೦ದು ಕೇಳಿದೆ. ಏನೋ 
ಕೆಲಸದಲ್ಲಿ ತಲ್ಲೀನರಾಗಿದ್ದ ಅವರು ಕೂಡಲೇ ಬ೦ದು, "ಹೌದು, ನಾನೇ ಪೈಲೂರು ಲಕ್ಷ್ಮೀನಾರಾಯಣ 
ರಾವ್‌, ಏನಾಗಬೇಕಿತ್ತು?' ಎಂದು ಕೇಳಿದರು. ನನ್ನ ಪರಿಚಯವನ್ನು ಹೇಳಿದೊಡನೆ ತಕ್ಷಣವೇ ಒಳಕರೆದು, 


| ಜೇನಿಗಾಗಿ ಜೀವನ | 


ಕೇವಲ 3-4 ನಿಮಿಷಗಳಲ್ಲಿ ಎಲ್ಲವನ್ನೂ ಕೇಳಿಸಿಕೊಂಡು ಸಮರ್ಪಕ ವಿಷಯವನ್ನು ತಿಳಿಸಿದರು. ಹಿಂದಿರುಗುವಾಗ 
ಸಿಹಿಯೊಂದಿಗೆ ಕಳುಹಿಸಿಕೊಟ್ಟರು. 


ಜೇನುಸಂಘದ ತಿಂಗಳ ಆಡಳಿತ ಸಭೆಗೆ ಪೈಲೂರರು ಬರಲಾಗದಿದ್ದಲ್ಲಿ ಮುಂದಾಗಿಯೇ ತಿಳಿಸುತ್ತಿದ್ದರು. 
ಹಾಗೆಯೇ ಆಡಳಿತ ಸಭೆ, ಮಹಾಸಭೆಗೆ ಬರುವಾಗ ನಿಗದಿತ ತಾಸಿನ ಮೊದಲೇ ಬರುತ್ತಿದ್ದರು. ಸಮಗ್ರ 
ಮಾಹಿತಿಯನ್ನು ಕಲೆಹಾಕಿ ವಿಮರ್ಶಿಸುತ್ತಿದ್ದರು. ನೌಕರವರ್ಗವನ್ನು ಪ್ರೋತ್ಸಾಹಿಸುತ್ತಿದ್ದರು. ಕಾನೂನುಬದ್ದ 
ಸವಲತ್ತುಗಳನ್ನು ನೀಡುವಲ್ಲಿ ಅವರದು ಎತ್ತಿದ ಕೈ. ಆಡಳಿತ ಮ೦ಡಳಿಯಲ್ಲಿ ಚರ್ಚಿಸುವ ವಿಷಯಗಳು 
ಬ೦ದಾಗ ಅವರ ತೀರ್ಮಾನಕ್ಕೆ ಮಹತ್ವವಿತ್ತು. ಉತ್ತಮ ಜೇನುಕೃಷಿಕರಿಗೆ ಶುಭ ಹಾರೈಸಿ ಪ್ರಶ೦ಸಿಸುತ್ತಿದ್ದರು. 
ತನ್ನ ಕೃತಿ "ಜೇನು ವ್ಯವಸಾಯ'ದ ಮರುಮುದ್ರಣಕ್ಕೆ ಅವಕಾಶ ನೀಡಿದ್ದರು. ಯಾವುದೇ ಪ್ರತಿಫಲವನ್ನು 
ಅವರು ಅಪೇಕ್ಷೆ ಪಟ್ಟವರಲ್ಲ. ಜೇನುಕುಟು೦ಬದಲ್ಲಿ ರಾಣಿ ಜೇನ್ನೊಣಕ್ಕೆ ಹಿರಿಸ್ಥಾನ. ಅಂತೆಯೇ 
ಜೇನುವ್ಯವಸಾಯದಲ್ಲಿ ಪೈಲೂರರಿಗೆ ಅಗ್ರಸ್ತಾನ. 


ವಿದೇಶಿ ಜೇನ್ನೊಣ ಎಪಿಸ್‌ ಮೆಲ್ಲಿಫೆರಾದ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಜಿಲ್ಲೆಯ ಅಲ್ಲಲ್ಲಿ 
ಪ್ರಯೋಗಗಳನ್ನು ಕೈಗೊಳ್ಳಲಾಗಿತ್ತು. ಈ ಸ೦ದರ್ಭದಲ್ಲಿ ಪೈಲೂರರು ಸುಮ್ಮನೆ ಇರದೆ, ಅದರ ಸಾಧಕ- 
ಬಾಧಕಗಳ ಬಗ್ಗೆ ಓದಿ ವಿಮರ್ಶಿಸಿದ್ದರು. ತಾವೇ ಸ್ವತಃ ಮೆಲ್ಲಿಫೆರಾ ಸಾಕಿ ಆ ಕುರಿತು ಅನುಭವ ಪಡೆದರು. 
ತೊಡುವೆ ಜೇನಿಗೆ ಥ್ಕಾ ಸ್ಕಾಕ್‌ಬ್ರೂಡ್‌ ಕಾಯಿಲೆ ಬಂದಾಗ ಅದರ ನಿವಾರಣೆಗೆ ಪರಿಹಾರೋಪಾಯವನ್ನು 
ಅವರು ಚಿ೦ತಿಸಿದರು. ರಾಜ್ಯಮಟ್ಟದಲ್ಲಿ ಜೇನುಕೃಷಿಕರ ಸಮ್ಮೇಳನ ಏರ್ಪಡಿಸಿ ಜೇನುಕೃಷಿಯ ಮುನ್ನಡೆಯ 
ಬಗ್ಗೆ ವಿಮರ್ಶೆ ನಡೆಸಬೇಕೆ೦ದು ಅವರು ಬಹಳವಾಗಿ ಆಶಿಸಿದ್ದರು. ಅದರ೦ತೆ ಜೇನುಸ೦ಘವು ಇತ್ತೀಚೆಗೆ 
ಮಂಗಳೂರಿನಲ್ಲಿ ಮೂರು ದಿನಗಳ ಜೇನು ಉತ್ಸವ ಹಮ್ಮಿಕೊಂಡಿತ್ತು. 


ಪುಳಕಿತ ಭಾವನೆ 


18.5.2002ರ೦ದು ಜೇನುಸ೦ಘದ ಅಧ್ಯಕ್ಷ ಕೆ. ಭಾಸ್ಕರ ರೈ, ನಿರ್ದೇಶಕ ಬಿ.ಟಿ. ನಾರಾಯಣ ಭಟ್‌ ಹಾಗೂ 
ನಾನು ಪೈಲೂರರ ನಿವಾಸಕ್ಕೆ ತೆರಳಿದ್ದೆವು. "ಪೈಲೂರರು ಅನಾರೋಗ್ಯದಿಂದಿದ್ದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ' 
ಎಂದು ತಿಳಿದು, ಮಾತನಾಡಿಸಿಕೊಂಡು ಬರುವ ಅಪೇಕ್ಷೆ ನಮ್ಮದಾಗಿತ್ತು. ನಾವು ಹೋದಾಗ ಅವರು ಹಾಸಿಗೆಯಲ್ಲಿ 
ಮಲಗಿಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದರು. ಕಣ್ಣು ಸರಿ ಕಾಣಿಸುತ್ತಿರಲಿಲ್ಲ. ಅವರನ್ನು ಸಮೀಪಿಸಿ 
ಮಾತನಾಡುತ್ತಿದ್ದ೦ತೆ, ನಮ್ಮನ್ನು ಗುರುತು ಹಿಡಿದು ಚಕ್ಕನೆ ಎದ್ದು ಕುಳಿತು, ಸಂಘದ ಸಕಲ ವಿಚಾರಗಳನ್ನು 
ಕೇಳಿ ತಿಳಿದರು. 


ನಾವು ಹೇಳಬೇಕಾದ್ದನ್ನೆಲ್ಲಾ ಚುಟುಕಿನಲ್ಲಿ ವಿವರಿಸಿ ಹೇಳಿದಾಗ ಪೈಲೂರರ ಮುಗ್ಧ ಮುಖದಲ್ಲಿ ಕ೦ಡ ಪುಳಕಿತ 
ಭಾವನೆ ನಿಜಕ್ಕೂ ಸ್ಮರಣೀಯ. ಈ ಸ೦ದರ್ಭದಲ್ಲಿ ಸ೦ಘದ ಅಧ್ಯಕ್ಷರಾದ ಕೆ. ಭಾಸ್ಕರ ರೈ ಅವರು ಪೈಲೂರರಿಗೆ 
ಶಾಲು ಹೊದಿಸಿ, ಶ್ರೀಗಂಧದ ಹಾರ ಹಾಕಿ ಸನ್ಮಾನಿಸಿದರು. ನಾವು ಧನ್ಯತೆಯಿಂದ ಬಾಗಿದೆವು. 


ಳಿ 


| ಜೇನಿಗಾಗಿ ಜೀವನ | 


ವಿಶಾಲ ಮನಸಿ ನ ರಾಯರು 


ಡಾ. ಕೆ.ಎಸ್‌. ಪ್ರಭಾಕರ ರಾವ್‌ 


[2 


ಇ ರು ಲಕ್ಷ್ಮೀನಾರಾಯಣ ರಾಯರ ಪರಿಚಯ ನನಗೆ ಆದದ್ದು 1963ರಲ್ಲಿ. ಆಗ ನಾನು ಮಂಗಳೂರಿನ 
ಆಆ ಜಿಲ್ಲಾ ಜಾನುವಾರು ಆಸ್ಪತ್ರೆಯಲ್ಲಿ ಕು ಸರ ದ್ದೆ. ಆ ಸಂದರ್ಭದಲ್ಲಿ ಒಂದು ದಿನ ಪೈಲೂರರು 
ನಮ್ಮ ಆಸ್ಪತ್ರೆಗೆ ಬ೦ದು ನನ್ನನ್ನು ಮನೆಗೆ ಬರಬೇಕೆ೦ದು ವಿನ೦ತಿಸಿದರು. ನಾನು ಸಾಯ೦ಕಾಲ ಸುಮಾರು 6 
ಗ೦ಟೆಗೆ ಆಫೀಸು ಮುಗಿಸಿ ಅವರಲ್ಲಿಗೆ ಹೋದೆ. ಪೈಲೂರರು ಆಗ ತಾನೇ ಆಫೀಸಿನಿ೦ದ ಬ೦ದಿದ್ದರು. ನನ್ನನ್ನು 
ಕಂಡು ಸ್ವಾಗತಿಸಿ, "ಪರಮೇಶ್ವರೀ, ಡಾಕ್ಟ್ರು ಬಂದಿದ್ದಾರೆ, ನೋಡು. ಮೊದಲು ಕಾಫಿ ಕೊಡು' ಎ೦ದರು. 
ನಾನು ಅವರ ಜಾನುವಾರು ಹಟ್ಟಿಗೆ ಹೋದೆ. ಅಲ್ಲಿ ಕೆಲಸ ಮುಗಿಸಿ ಬರುವಾಗ ಕಾಫಿ ರೆಡಿ ಆಗಿತ್ತು. ಅವರಲ್ಲಿ 


ಆಗ 4-5 ಜಾನುವಾರುಗಳು ಇದ್ದವು. ಪರಮೇಶ್ವರಿ ಅಮ್ಮನವರಿಗೆ ಜಾನುವಾರುಗಳ ಮೇಲೆ ತು೦ಬಾ ಮಮತೆ. 


ಕಾಫಿ ಕುಡಿದು ಹೂರಗೆ ಬ೦ದಾಗ ಪೈಲೂರರು ಅವರ ಹೂದೋಟದಲ್ಲಿ ಕೆಲವು ಗಿಡಗಳನ್ನು ನೆಡುತ್ತಿದ್ದರು. 
ಸಣ್ಣ ಹುಡುಗರ ಚುರುಕುತನ ಅವರಲ್ಲಿ ಕಂಡೆ. ನನ್ನನ್ನು ನೋಡಿ, "ನಿಮಗೆ ಹೂದೋಟವೆಂದರೆ ಇಷ್ಟ 
ಇದೆಯೋ, ನಿಮ್ಮಲ್ಲಿ ಹೂದೋಟ ಇದೆಯೋ' ಎಂದು ಕೇಳಿದರು. "ನನಗೂ ಗಾರ್ಡನಿಂಗ್‌ ಹವ್ಕಾಸ ನ್ನಡ 
ಎ೦ದೆ. ಅವರು ತು೦ಬಾ ಖುಶಿಪಟ್ಟು, "ನಿಮ್ಮಲ್ಲಿ ಇಲ್ಲದ ಯಾವುದಾದರೂ ಗಿಡ ನನ್ನಲ್ಲಿ ಇದ್ದರೆ ತಕ್ಕೊ೦ಡು 
ಹೋಗಿ' ಎಂದರು. ಎಷ್ಟೊಂದು ವಿಶಾಲ ಮನಸ್ಸು ರಾಯರದ್ದು ಎಂದು ಕಂಡಿತು ನನಗೆ. 


ತೋಟದಿಂದ ಒಳಗೆ ಬಂದೊಡನೆ ಅವರು ಮೀನಿನ ಮನೆ(Aquarium)ಗೆ ಸ್ವ ಲ್ಪ ಅನ್ನ ಉಂಡೆಮಾಡಿ 


|ವಿಶಾಲ ಮನಸ್ಸು | 


ಹಾಕಿದರು. "ನಿಮ್ಮಲ್ಲಿ ಅಕ್ಟೇರಿಯ೦ ಉಂಟೋ? ಇದ್ದರೆ ನನ್ನಲ್ಲಿ ಇರುವ ಕೆಲವು ಮೀನು ತಕ್ಕೊ೦ಡು 
ಹೋಗಿರಿ. ಇದು ಒಳ್ಳೆಯ ಹವ್ಕಾಸ' ಎ೦ದರು. ಆಮೇಲೆ ಬೇರೆ ಬೇರೆ ಮೀನುಗಳ ಪರಿಚಯ, ನೀರಿನಲ್ಲಿ 
ಬೆಳೆಯುವ ಗಿಡಗಳು ಇತ್ಯಾದಿ ತು೦ಬಾ ವಿಷಯ ನನಗೆ ತಿಳಿಸಿದರು. ಅವರೇ ಬರೆದ ಮೀನುಸಾಕಣೆ ಪುಸ್ತಕದ 
ಪ್ರತಿ ನನಗೆ ಕೊಟ್ಟರು. ನಾನು ನಮಸ್ಕರಿಸಿ ಹೊರಟುಬ೦ದೆ. ಬರುವಾಗ ಮನಸ್ಸಿನಲ್ಲಿ ಪೈಲೂರರ ಬಗ್ಗೆ 
ತು೦ಬಾ ಅಭಿಮಾನ ಉ೦ಟಾಯಿತು. ಸರಳತೆಯ ಮನುಷ್ಯ, ವಿಶಾಲ ಮನೋಭಾವ... ಇಂಥವರು ಸಮಾಜದಲ್ಲಿ 
ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ನಮ್ಮ ಸಮಾಜ ಸುಧಾರಿಸಬಹುದು ಎ೦ಬ ಭಾವನೆ ಬ೦ತು. ಸರಳ, ಸಮಭಾವದ, 
ವಿಶಾಲ ಮನಸ್ಸಿನ, ಪರೋಪಕಾರಿ ಮನುಷ್ಯ ಎಂದೆನಿಸಿತು. 


ಪುಸ್ತಕ - ಮಾಹಿತಿ 


ಇನ್ನೊಮ್ಮೆ ಪೈಲೂರರ ಜೊತೆ ತುಂಬಾ ಸಮಯ ಕಳೆಯಬೇಕೆನ್ನಿಸಿತು. ಆದಿತ್ಯವಾರ ಮಧ್ಯಾಹ್ನ ಮೂರು 
ಗ೦ಟೆಗೆ ಅವರು ಮನೆಯಲ್ಲಿದ್ದಾರೆ೦ದು ತಿಳಿದು ಮನೆಗೆ 
ಹೋದೆ. 


3 


ರಾಯರು ತೋಟದಲ್ಲಿದ್ದರು. ನಗುಮುಖದಿ೦ದ 
ಸ್ವಾಗತಿಸಿ, ಕೈ ತೊಳೆದು ಒಳಕೋಣೆಗೆ ಬ೦ದರು. "ನಿಮಗೆ 
ಹೂದೋಟ ಎಂದರೆ ಬಹಳ ಪ್ರೀತಿ ಅಲ್ಲವೋ, ಇಲ್ಲಿ 
ನೋಡಿ' ಎಂದು ಕ್ಯಾಕ್ಟಸ್‌ ಮತ್ತು ಆರ್ಕಿಡ್‌ನ ಪುಸ್ತಕ 
ನೋಡಲು ಕೊಟ್ಟರು. ಅವುಗಳ ವಿಷಯ ತು೦ಬಾ 
ವಿವರಿಸಿದರು. ರಾಯರು ಅವರ ಮಿತ್ರರೊಡನೆ ಬೇರೆ 
ಬೇರೆ ಜಾಗಗಳಿಗೆ ಹೋಗಿ, ಕ್ಕಾಕ್ಟಸ್‌ ಮತ್ತು ಆರ್ಕಿಡ್‌ 
ಸಂಗ್ರಹಿಸಿದ್ದರು. ಅವುಗಳನ್ನು ಬೆಳೆಸುವುದು ಹೇಗೆ ಎಂದು 
ನನಗೆ ಮಾಹಿತಿ ಕೊಟ್ಟರು. ಅವರ ತೋಟದಲ್ಲೂ ಕೆಲವು 
ಗಿಡಗಳಿದ್ದವು. ನೋಡಿ ತು೦ಬಾ ಸ೦ತೋಷಪಟ್ಟು ನಾನು 
ಹೊರಟುಬಂದೆ. 


ನ೦ತರ ನಾನು ಅವರನ್ನು ಆಗಾಗ ಭೇಟಿ ಆಗುತ್ತಿದ್ದೆ. 
ಅ೦ಥಾ ಒಂದು ಸಂದರ್ಭದಲ್ಲಿ ನನಗೆ ಜೇನುಗೂಡು, 
ಜೇನುಸಾಕಣೆ ಬಗ್ಗೆ ತಿಳಿಸಿದರು. ಬೇರೆ ಬೇರೆ ಕಾಡುಗಳಿಗೆ 
ಹೋಗಿ ಜೇನುಕುಟು೦ಬಗಳನ್ನು ತ೦ದು, ಅವನ್ನು 
ತೋಟದಲ್ಲಿಟ್ಟು, ಪೆಟ್ಟಿಗೆಯಲ್ಲಿ ಸಾಕಿ ಜೇನು ತೆಗೆದ 
ವಿಷಯ ನನಗೆ ತಿಳಿಸಿದರು. 


ಇನ್ನೊ೦ದು ಸಲ ನಾನು ಹೋದಾಗ ಅಂಚೆಚೀಟಿ 

ವಿಷಯ ಬಂತು. ಆಗ ನಾನು ಅಂಚೆ ಇಲಾಖೆಯ ಸಹಕಾರದಿಂದ ಮಂಗಳೂರು ಫಿಲಾಟೆಲಿಕ್‌ ಕ್ಲಬ್‌ ಸ್ಹಾಪಿಸಿದ್ದೆ. 
ಅದರ ಸ್ಥಾಪಕ ಅಧ್ಯಕ್ಷನೂ ಆಗಿದ್ದೆ. ಪೈಲೂರರನ್ನು ಒಬ್ಬ ಸದಸ್ಯರನ್ನಾಗಿ ಮಾಡಿ, ಆ ವಾರದ ಸಭೆಗೆ ಕರೆತಂದು 
ಎಲ್ಲರಿಗೂ ಪರಿಚಯಿಸಿದೆ. ಅವರಲ್ಲಿದ್ದ ಅಂಚೆಚೀಟಿ ಸಂಗ್ರಹವನ್ನು ಹೇಗೆ ಕ್ರಮವಾಗಿ ಜೋಡಿಸಬಹುದು 
ಎಂದು ತಿಳಿದುಕೊ೦ಡದ್ದಲ್ಲದೆ ಅವರ ಸಂಗ್ರಹವನ್ನು ಎಲ್ಲಾ ಸದಸ್ಕರಿಗೂ ತೋರಿಸಿದರು. ಹಲವರ ಪರಿಚಯ 
ಮಾಡಿಕೊಂಡರು. ಅವರ "ಮಹಾತ್ಮಾ ಗಾಂಧಿ' ಅಂಚೆಚೀಚಿ ಸಂಗ್ರಹಕ್ಕೆ ಅನೇಕ ಮನ್ನಣೆಗಳು ಸಿಕ್ಕಿದವು. 


ಗೆ 


| ವಿಶಾಲ ಮನಸ್ಸು | 


ಲೂರರ ಗಾ೦ಧಿ ಅಂಚೆಚೀಟಿ ಸಂಗ್ರಹ. 


ಲ 


ಎ 
ಲು 


\ 
12 ೪ ಚೆಲ್ಲಿದ | 
ರ! 


ಹಲವು ಕಡೆ ಅ೦ಚೆಚೀಟಿ ಪ್ರದರ್ಶನಕ್ಕೆ ಅವರು ಹೋಗಿದ್ದರು. 


ಅಭಿಮಾನ 


ಪೈಲೂರರಿ೦ದ ನಾನು ಅನೇಕ ವಿಷಯಗಳನ್ನು ಕಲಿತು ನನ್ನ ಜೀವನದಲ್ಲಿ ಅಳವಡಿಸಿಕೊ೦ಡಿದ್ದೇನೆ. ಅವರ 
ಕರ್ತವ್ಯ ನಿಷ್ಠೆ, ಸಮಯ ಪರಿಪಾಲನೆ ಹಾಗೂ ನಿಸ್ವಾರ್ಥ ಸೇವೆಯನ್ನು ತುಂಬಾ ಮೆಚ್ಚಿದ್ದೇನೆ. ಇಂಥಾ ಒಬ್ಬ 
ಮನುಷ್ಯ ನಮ್ಮೊಂದಿಗೆ ಇದ್ದರು ಎ೦ಬ ಅಭಿಮಾನ ನನಗಿದೆ. ನಾನು ಅವರಿಗೆ ತುಂಬಾ ಖಣಿ. 


ಪೈಲೂರರಿಂದನಾನು ಅನೇಕ ವಿಷಯಗಳನ್ನು ಕಲಿತು ನನ್ನ 
ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಅವರಕರ್ತವ್ಯ ನಿಷ್ಠೆ, 
ಸಮಯ ಪರಿಪಾಲನೆ ಹಾಗೂ ನಿಸ್ವಾರ್ಥ ಸೇವೆಯನ್ನು 


ತುಂಬಾ ಮೆಚ್ಚಿದ್ದೇನೆ. ಇಂಥಾ ಒಬ್ಬ ಮನುಷ್ಯ ನಮ್ಮೊಂದಿಗೆ 
ಇದ್ದರುಎಂಬ ಅಭಿಮಾನನನಗಿದೆ. 


ನಾನು ಪ್ರತಿದಿನ ದಕ್ಷಿಣಾ ಮೂರ್ತಿ ಸ್ತೋತ್ರ 
ಪಠಿಸುತ್ತೇನೆ. ಧ್ಯಾನ ಶ್ಲೋಕದಲ್ಲಿ ಬರುತ್ತದೆ - 

ಓಂ ನಮಃ ಪ್ರಣವರ್ತಾಯ ಶುದ್ಧ ಜ್ಞಾನೈಕ ಮೂರ್ತಯೇ, 
ನಿರ್ಮಲಾಯ ಪ್ರಶಾ೦ತಾಯ ದಕ್ಷಿಣಾ ಮೂರ್ತಯೇ ನಮಃ 


ಈ ಸ್ತೋತ್ರ ಹೇಳುವಾಗ ನನಗೆ ಪೈಲೂರರ ನೆನಪು 
ಬರುತ್ತದೆ. ಪೈಲೂರರಿಗೂ ಅವರ ಹವ್ಕಾಸಗಳಲ್ಲಿದ್ದ 
ಜ್ಞಾನ - ಶುದ್ಧ ಜ್ಞಾನ (pure knowledge). ಅವರ 


ಮನಸ್ಸು, ಭಾವನೆ ನಿರ್ಮಲ. ಅವರಷ್ಟು ಪ್ರಶಾಂತ ಪ್ರಕೃತಿ ಇದ್ದ ಇನ್ನೊಬ್ಬನನ್ನು ನಾನು ಕಾಣಲಿಲ್ಲ. ಅವರಿಗೆ 
ದೇವರಲ್ಲಿ ಅನನ್ಯ ಭಕ್ತಿ. ಹಾಗಾಗಿ ಅವರು ನಿತ್ಮ ಪ್ರಶಾ೦ತರಾಗಿಯೇ ಕಾಣುತ್ತಿದ್ದರು. 


+ 


» 13 | ವಿಶಾಲ ಮನಸ್ಸು | 


ಲೂರು ಲಕ್ಷ್ಮೀನಾರಾಯಣ ರಾಯರು 


ಮುಕುಂದ ಪ್ರಭು ಮಂಜೇಶ್ವರ 


6 ಸವಿ 1943 - 44 ಇರಬೇಕು. ನಾನು ಕೆನರಾ ಹೈಸ್ಕೂಲಿನಲ್ಲಿ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿ. ಒಂದು 
ದಿನ ಸೂಟು ಬೂಟು ಧರಿಸಿದ, ಎಣ್ಣಕಪ್ಪು ವರ್ಣವಾದರೂ ಲಕ್ಷಣವಾಗಿರುವ, ಹೆಚ್ಚು ಕಡಿಮೆ ನನ್ನಷ್ಟೇ 
ವಯಸ್ಸಿನ ವಿದ್ಯಾರ್ಥಿ ನನ್ನ ಮನೆಗೆ ಬ೦ದ. ತನ್ನ ಪರಿಚಯ ಹೇಳಿಕೊಂಡು, ನನ್ನ ಅಂಚೆಚೀಟಿಗಳ ಸಂಗ್ರಹವನ್ನು 
ನೋಡಲು ಬಯಸಿದ. ನೋಡುತ್ತ ನೋಡುತ್ತ ನಾನು ಸಂಗ್ರಹ ಮಾಡಲು ಬಳಸಿದ ವಿಧಾನಗಳನ್ನು ಕೇಳಿ 
ತಿಳಿದುಕೊಂಡ. ಹೊರಡುವಾಗ, ನಾನೂ ಅವನ ಜೊತೆಗೆ ಅವನ ಬಿಡಾರಕ್ಕೆ ಬ೦ದು ಅವನ ಸಂಗ್ರಹವನ್ನು 
ನೋಡಬೇಕೆಂದು ಹೇಳಿ, ನನ್ನನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋದ. | 


ಪಿಂಟೋಸ್‌ ಲೇನ್‌ನ ದಕ್ಷಿಣದ ತುದಿಯಲ್ಲಿ, ಓಣಿಯ ಪೂರ್ವದಲ್ಲಿ ವಿಶಾಲವಾದ ಕಾಂಪೌಂಡು. ಅದರಲ್ಲಿ 
ಮೂರು ನಾಲ್ಕು ಮನೆಗಳಿದ್ದುವೆ೦ದು ನನ್ನ ನೆನಪು. ಕಾಂಪೌಂಡು ಪ್ರವೇಶಿಸಿದೊಡನೆ, ಎಡಬದಿಯಲ್ಲಿ 
ಪೋರ್ಟಿಕೋ ಇರುವ, ದಳಿಯೋ, ಡೈಮಂಡ್‌ ತಟ್ಟೆಯೋ (ಸರಿಯಾಗಿ ನೆನಪಿಲ್ಲ) ಇರುವ ಮನೆ. ಮನೆಯ 
ಪ್ರವೇಶದ ಮೆಟ್ಟಿಲುಗಳ ಎಡಭಾಗದಲ್ಲಿ ಸುಮಾರು ಎರಡೂವರೆ ಅಡಿ ವ್ಯಾಸದ ಮೂರು ಸುಟ್ಟ ಆವೆಮಣ್ಣಿನ 

ಬೋಗುಣಿಗಳು (Tubs). ಇವುಗಳು ನಾಲ್ಕು ಇಂಚು ವ್ಯಾಸದ ಅಂತಹವೇ ಕೊಳವೆಗಳ ಮೂಲಕ ಪರಸ್ಪರ 
ಜೋಡಣೆ ಹೊಂದಿದ್ದವು. ಇವುಗಳಲ್ಲಿ ನೀರು, ತಾವರೆ ಗಿಡಗಳು, ಗಿಡಗಳ ನಡುವೆ ಕೆ೦ಪು ಬಣ್ಣದ ನಾಲ್ಕಾರು 
ಮೀನುಗಳು, ಸುಮಾರು ನಾಲ್ಕರಿ೦ದ ಆರು ಇ೦ಚು ಉದ್ದವು. ಒ೦ದು ಬೋಗುಣಿಯಿ೦ದ ಕೊಳವೆ ಮೂಲಕ 
ಇನ್ನೊ೦ದು ಬೋಗುಣಿಗೆ ಅತ್ತಿತ್ತ ಓಡಾಡುತ್ತಾ ಇದ್ದವು. ಅವುಗಳನ್ನು ನೋಡುತ್ತಾ ನಿ೦ತಿದ್ದ ನನ್ನನ್ನು ಉದ್ದೇಶಿಸಿ, 
"ಅವು ಗೋಲ್ಡ್‌ ಫಿಶ್‌' (ಚಿನ್ನದ ಮೀನು) ಎ೦ದು ಯುವಕ ಹೇಳಿದ. "ಚಿನ್ನದ ಮೀನಾದರೆ ಕೆ೦ಪು ಬ 

ಏಕೆ?' ಎ೦ದು ಕೇಳಿದೆ. "ಅವರನ್ನು ಕೇಳು' ಎ೦ದು ನನ್ನನ್ನು ಪೋರ್ಟಿಕೋದಲ್ಲಿ ಕೂರಲು ಹೇಳಿ ಒಳಗೆ 
ಹೋದ. ಸ್ವಲ್ಪವೇ ಸಮಯದಲ್ಲಿ ತೋಳು ಇರುವ ಒಳ ಅಂಗಿ (ಬನಿಯನ್‌), ಸೈಕಲ್‌ ಕಚ್ಚೆ ಹಾಕಿರುವ ವೇಸ್ಟಿ 
ಉಟ್ಟ ನಗುಮುಖದ ಗ೦ಡಸು ಮನೆಯೊಳಗಿನಿ೦ದ ಹೊರಕ್ಕೆ ಬ೦ದರು. "ಇ೦ತಹ ಜಾತಿಯ ಮೀನುಗಳಲ್ಲಿ 
ಚಿನ್ನದ ಬಣ್ಣದವೂ ಇವೆ, ಅವುಗಳ ಹೆಸರೇ ಈ ಜಾತಿಯ ಇತರ ಮೀನುಗಳಿಗೂ ಬಣ್ಣ ಬೇರೆ ಇದ್ದರೂ 


|ರಾಯರು | 


ಈ ಗ್ಯಾಲಿ 
ತಾ AE ೨ 


ನೆರಳು 
ಚೆಲ್ಲಿದ 
ಮಾಮರ 


ಅನ ',ಯವಾಗುತ್ತದೆ' ಎ೦ದು ಹೇಳಿದವರು ನನ್ನ ಪರಿಚಯ ವಿಚಾರಿಸಿಕೊಂಡರು. ಅಷ್ಟು ಹೊತ್ತಿಗೆ ನನ್ನನ್ನು 
ಕರೆದುಕೊಂಡ ಬಂದ ಯುವಕ ಜಿ.ಎಮ್‌. ಮೋಹನ್‌, ಕೈತು೦ಬ stock books ಹಿಡಿದುಕೊ೦ಡು ಬಂದು, 
"ಇವರೇ ಪೈಲೂರು ಲಕ್ಷ್ಮೀನಾರಾಯಣ ರಾಯರು' ಎ೦ದು ನನಗೆ ತಿಳಿಸಿದ. ರಾಯರು ಆಗ ತಾನೇ ಕಚೇರಿಯಿ೦ದ 
ಬ೦ದಿದ್ದರೆ೦ದು ಕಾಣುತ್ತದೆ - ಮನೆಯೊಳಗೆ ಹೋದರು. ನಾನು ಮೋಹನದಾಸರ ಅ೦ಚೆಚೀಟಿ ಸ೦ಗ್ರಹವನ್ನು 
ನೋಡಿ ನನ್ನ ಮನೆಗೆ ಮರಳಿದೆ. 


ಔದಾರ್ಯ - ಪ್ರೋತ್ಸಾಹ 


ಇದು ಪೈಲೂರರ ಜೊತೆ ನನ್ನ ಮೊದಲ ಭೇಟಿಯ ವಿವರ. ಆ ಕಾಲಕ್ಕೆ ಅವರು ಅಂಚೆಚೀಟಿ ಸಂಗ್ರಹ 
ಮಾಡುತ್ತಿರಲಿಲ್ಲ ಎ೦ದು ನೆನಪು. ನಾನು ಶಾಲೆ ಕಾಲೇಜು ಮುಗಿಸಿ ಸಾಬೂನು ತಯಾರಿಸುವ ಕಾರ್ಯಾನೆಯಲ್ಲಿ 
ರಸಾಯನತಜ್ಞ (೧೫61141) ಆಗಿ ಕೆಲಸಕ್ಕೆ ಸೇರಿದ್ದೆ. ಈ ಕಾರ್ಬಾನೆಗೂ ಪೈಲೂರರು ಆಗೊಮ್ಮೆ ಈಗೊಮ್ಮೆ 
ಸಾಬೂನು ಖರೀದಿಸಲು ಬರುತ್ತಿದ್ದರು. "ಈಗಲೂ ಅಂಚೆಚೀಟಿ ಸಂಗ್ರಹ ಮಾಡುತ್ತಾ ಇದ್ದೀರಾ?' ಎಂದು 
ನನ್ನನ್ನು ಕೇಳಿದರು. ಹುಡುಗಾಟಿಕೆಯಲ್ಲಿ ಸಂಗ್ರಹ ಮಾಡಲು ಆರಂಭಿಸಿ, ಉದ್ಯೋಗಕ್ಕೆ ಸೇರಿಕೊಂಡ ಮೇಲೆ 
ಹವ್ಯಾಸವನ್ನು ನಿಲ್ಲಿಸುವವರು ಬಹಳ ಜನ ಎ೦ದು ರಾಯರಿಗೆ ಗೊತ್ತಿತ್ತು. "ಈಗಲೂ ಸಂಗ್ರಹ ಮಾಡುತ್ತಿದ್ದೇನೆ, 

ಚೆನ್ನಾಗಿ ಮುಂದುವರಿಯುತ್ತಾ ಇದೆ' ಎ೦ದು ಹೇಳಿದೆ. 


ಪ್ರತಿಯೊಂದು ಕೆಲಸದಲ್ಲೂ ಶಿಸ್ತು, ಅಚ್ಚಕಟ್ಟು; ಜೀವನದಲ್ಲಿ "ನಿಮಗೆ ಇನ್ನೊಬ್ಬ ಸ೦ಗ್ರಹ ಮಾಡುವವರನ್ನು 
ಕೂಡ. ನಮ್ಮೆಲ್ಲರಿಂದ ಬೇರೆಯಾಗಿ ನಿಲ್ಲುವವಿಶೇಷಗುಣ | . ಪರಿಚಯಿಸುತ್ತೇನೆ, ಅವರಲ್ಲಿ ಅಂಚೆಚೀಟಿಗಳ ಬಗ್ಗೆ 
ಪೈಲೂರರಲ್ಲಿತ್ತು. ಅವರು ಯಾರ ಬಗೆಗೂ ಕೆಟ್ಟ ಮಾತನ್ನು | ಒಳ್ಳೆಯ ಪುಸ್ತಕಗಳಿವೆ' ಎ೦ದು ಹೇಳಿದ ರಾಯರು, 
ಆಡುವವರೇ ಅಲ್ಲ - ತಮಗೆ ದ್ರೋಹ ಬಗೆದವರ ಬಗೆಗೂ ಕೆಲವು ದಿನಗಳ ಮೇಲೆ ಕಲ್ಲಾರ್‌ ವೆಂಕಟ್ರಮಣ, ದೊಡ್ಡ 
ಕೂಡ. ತಮ್ಮ ಸಮ್ಮುಖದಲ್ಲಿ ಇತರರಿಗೂ ಕೆಟ್ಟ ಮಾತನ್ನು | ತೋಟ - ಇವರನ್ನು ಕರಕೊಂಡು ಬಂದು ನನ್ನನ್ನು 


ಆಡಲು ಬಿಡುತ್ತಿರಲಿಲ್ಲ. ಅವರಿಗೆ ಪರಿಚಯ ಮಾಡಿಕೊಟ್ಟರು. ಕಲ್ಹಾರರು ನನ್ನ 


$ 15 


ಸಂಗ್ರಹದ ಬಗ್ಗೆ ವಿವರಗಳನ್ನು ಕೇಳಿ ತಿಳಿದುಕೊಂಡರು. 
ಆಮೇಲೆ ಪುಸ್ತಕಗಳನ್ನು ಒಂದೊಂದರಂತೆ ನನಗೆ ಓದಲು ಕಳುಹಿಸಿಕೊಟ್ಟರು ಸುಳ್ಳದ SVPS ಲಾರಿ ಮೂಲಕ. 
ಆ ಕಾಲಕ್ಕೇ ಅವು ಅಲಭ್ಯವಾಗಿದ್ದ, ಜಾಲ್‌ಕೂಪರ್‌ ಬರೆದ, ಭಾರತೀಯ ಅಂಚೆಚೀಟಿಗಳ ಬಗ್ಗೆ ಬಹಳಷ್ಟು 
ವಿವರಗಳಿರುವ ಪುಸ್ತಕಗಳಾಗಿದ್ದವು. ಅವನ್ನು ಓದಿ, ನನ್ನ ತಿಳಿವನ್ನು ಹೆಚ್ಚಿಸಿಕೊ೦ಡೆ. ಅದೇ ಲಾರಿಯ ಮೂಲಕ 
ಕಲ್ಲಾರರಿಗೆ ಅವುಗಳನ್ನು ಮರಳಿಸಿದೆ. ಆ ಕಾಲದಲ್ಲೂ ಪೈಲೂರರು ಸ್ವತಃ ಅಂಚೆಚೀಟಿಗಳನ್ನು ಸ೦ಗ್ರಹಿಸುತ್ತಿರಲಿಲ್ಲ 
- ಆದರೆ ನನಗೆ ಪ್ರಯೋಜನ ಸಿಗಲಿ ಎ೦ದು ಔದಾರ್ಯದಿಂದ, ಕಲ್ಹಾರರನ್ನು ಪರಿಚಯಿಸಿ, ಅವರ ಪುಸ್ತಕಗಳ 
ಮೂಲಕ ನನ್ನ ತಿಳಿವನ್ನು ಹೆಚ್ಚಿಸಿದವರು ಪೈಲೂರರು. 


1972ರಲ್ಲಿ ಮಂಗಳೂರಿನಲ್ಲಿ ಮೊದಲಬಾರಿಗೆ ಅಂಚೆಚೀಟಿ ಪ್ರದರ್ಶನ ನಡೆದು, ಮಂಗಳೂರು ಅಂಚೆಚೀಟಿ 
ಸ೦ಗ್ರಾಹಕರ ಸಂಘದ ಸ್ಥಾಪನೆ ಆಯಿತು. ಆ ವೇಳೆಗೆ ಪೈಲೂರರು ಮಹಾತ್ಮಾ ಗಾಂಧಿ ಅಂಚೆಚೀಟಿಗಳನ್ನು 
ಸ೦ಗ್ರಹಿಸುತ್ತಿದ್ದುದು ಮಾತ್ರವಲ್ಲ, ಒ೦ದು ಉತ್ತಮ ಸಂಗ್ರಹವನ್ನು, ಪ್ರದರ್ಶನಕ್ಕೆ ಯೋಗ್ಕವಾದ೦ತಹ 
ಸಂಗ್ರಹವನ್ನು ಮಾಡಿ ಪ್ರದರ್ಶಿಸಿ, ಮು೦ದೆ ಹಲವು ಬಹುಮಾನಗಳನ್ನು ಪಡೆದುಕೊಂಡರು. ಯುವಕರಾಗಿದ್ದ 
ನಮ್ಮನ್ನೂ ಮೀರಿಸಿ ಪ್ರದರ್ಶನದ ತಯಾರಿ - ಫ್ರೇಮುಗಳನ್ನು ನಿಲ್ಲಿಸಿ, ಅವುಗಳೊಳಗೆ ಬೇರೆ ಬೇರೆ ಸಂಗ್ರಾಹಕರು 
ಕಳುಹಿಸಿದ ಸಂಗ್ರಹ ಪ್ರದರ್ಶಿಕೆಗಳನ್ನು ಜೋಡಿಸುವಲ್ಲಿ ಅವರು ಮಾಡುತ್ತಿದ್ದ ಕೆಲಸ ನಮ್ಮನ್ನು ಆಶ್ಚರ್ಯಚಕಿತ 
ರನ್ನಾಗಿ ಮಾಡುತ್ತಿತ್ತು. ಪ್ರದರ್ಶನದ ಹಿ೦ದಿನ ನಡುರಾತ್ರಿ ಸುಮಾರು ಎರಡು ಗ೦ಟೆಗಳ ವರೆಗೂ ನಮ್ಮೊಂದಿಗೆ 
ಇದ್ದು, ವಾಹನವಿಲ್ಲದ ಕೆಲವು ಸ್ವಯಂಸೇವಕರನ್ನು ತಮ್ಮ ಗಾಡಿಯಲ್ಲಿ ಮನೆಗೆ ಮುಟ್ಟಿಸುತ್ತಿದ್ದರು. 


| ರಾಯರು | 


ಮೀನುಗಳಿಗೆ ಆಹಾರ ತಯಾರಿ 


ಸ್ವಲ್ಪ ಸಮಯ ಮೀನುಗಳ ತೊಟ್ಟಿಯನ್ನು ಇಟ್ಟುಕೊ೦ಡಿದ್ದೆ..ಆಗ ಪುನಃ 
ಹೋಗುತ್ತಿದ್ದೆ. ಆಗ ಅವರು ಮೀನುಗಳಿಗೆ ಆಹಾರವನ್ನು ತಯಾರಿಸುವ ವಿಧಾನವನ್ನು ನನಗೆ ಹೇಳಿಕೊಟ್ಟರು. 
ಕೋಳಿ ಮೊಟೆ ಗಳನ್ನು ಒಡೆದು, ಅದರ ಲೋಳೆಯನ್ನು ಚೆನ್ನಾಗಿ ಕಲಸಿ, ಬಿಳಿ ಎನೇಮಲ್‌ ಬೋಗುಣಿಯ 
ಬದಿಗೆಲ್ಲ ಹತ್ತಿಕೊಳ್ಳುವ೦ತೆ ಅದನ್ನು ಆಚೀಚೆ ವಾಲಿಸಿ, ಬಿಸಿಲಲ್ಲಿಟ್ಟು ಒಣಗಿಸಿ, ಪುನಃ ಕೆಳಕ್ಕೆ ಹರಿದುಬಂದ 
ಲೋಳೆಯನ್ನು ಬದಿಗೆ ಹತ್ತಿಕೊಳ್ಳುವಂತೆ ಮಾಡಿ, ಒಣಗಿಸಿ, ಅದನ್ನು ಕೆರೆದು ತೆಗೆದು ಚಿಕ್ಕ ಬಾಟಲಿಗಳಲ್ಲಿ 
ಶೇಖರಿಸಿ ಇಡುವ ವಿಧಾನವನ್ನು ಕಲಿಸಿಕೊಟ್ಟರು. ಅವರಲ್ಲಿದ್ದ ಚಿಕ್ಕ ಚಿಕ್ಕ ಗಪ್ಪಿ, ಪ್ಲಾಟಿ, ಗೌರಾಮಿ, ಬೆಟ್ಟಾದ೦ತಹ 


ಮೀನುಗಳನ್ನು ಆಸಕ್ತಿಯಿ೦ದ ಮಕ್ಕಳಿಗೆ ಉಚಿತವಾಗಿ ಕೊಡುತ್ತಿದ್ದುದನ್ನು ನಾನು ಕೆಂಡಿದ್ದೇನೆ. 


ಹಾರ್ವೆಯವರು ನಮಗಿಬ್ಬರಿಗೂ ಸ್ನೇಹಿತರು. ಅವರ ಮಠದಕಣಿ ನರ್ಸರಿಗೆ ಹೋಗಿದ್ದಾಗ ಅಲ್ಲಿಗೆ ಪೈಲೂರರೂ 
ಬಂದಿದ್ದರು. ಹಾರ್ವೆಯವರ ತೋಟದಲ್ಲಿ ಬ್ರಹ್ಮಕಮಲದ ಒಂದು ಎಲೆ ಕೆಳಗೆ ನೆಲದಲ್ಲಿ ಬಿದ್ದಿತ್ತು. ಅದನ್ನು 
ಎತ್ತಿಕೊ೦ಡ ಪೈಲ್ಲೂರರು ಅದನ್ನು ನನ್ನ ಕೈಯಲ್ಲಿಟ್ಟು, "ಒಂದು ಚಟ್ಟಿಯಲ್ಲಿ ಹಾಕಿಬಿಡು, ಗಿಡ ಚೆನ್ನಾಗಿ 
ಬರುತ್ತದೆ' ಎ೦ದು ಹೇಳಿದರು. ಆ ಒಂದು ಎಲೆಯಿಂದ ಪ್ರಾರಂಭವಾದ ಬ್ರಹ್ಮಕಮಲದ ಸಂತಾನ, ಈಗ 
ನನ್ನ ಮನೆಯಿಂದ ಹತ್ತಿಪ್ಪತ್ತು ಮನೆಗಳಿಗೆ ಮುಟ್ಟಿದೆ. ಅದೇ ದಿನ ಇನ್ನೊ೦ದು ದೊಡ್ಡ ಎಲೆ Mಂಗstೀr೩ವನ್ನೂ 
ಕೊಟ್ಟಿದ್ದರು. "ಯಾವುದಾದರೊ೦ದು ದೊಡ್ಡ ಮರದ ಬುಡದಲ್ಲಿ ನೆಡು, ಬಳ್ಳಿಯಾಗಿ ಮೇಲೆ ಏರುತ್ತದೆ' 
ಎ೦ದರು. ಮನೆ ಅ೦ಗಳದಲ್ಲಿರುವ ಮಾವಿನ ಮರದ ಬುಡದಲ್ಲಿ ನೆಟ್ಟೆ. ಆ ಒ೦ದು ಎಲೆ ಬಳ್ಳಿಯಾಗಿ, ಮರದ 
ಮೇಲೆಲ್ಲಾ ಹಬ್ಬಿ, ಮರವನ್ನೇ ನು೦ಗಿಬಿಡುವಷ್ಟಾಯಿತು. ತನ್ನ ಹೆಸರು 1085167೩ ಕೊನೆಯ ಅಕ್ಷರವನ್ನು 
ಕಳೆದುಕೊ೦ಡು Monster ಆಯಿತು! 


ಪೈಲೂರರದ್ದು ಶಿಸ್ತಿನ ಜೀವನ. ಪ್ರತಿಯೊ೦ದು ಕೆಲಸದಲ್ಲೂ ಶಿಸ್ತು, ಅಚ್ಚುಕಟ್ಟು; ಜೀವನದಲ್ಲಿ ಕೂಡ. 
ನಮ್ಮೆಲ್ಲರಿ೦ದ ಬೇರೆಯಾಗಿ ನಿಲ್ಲುವ ವಿಶೇಷಗುಣ ಪೈಲೂರರಲ್ಲಿತ್ತು. ಅವರು ಯಾರ ಬಗೆಗೂ ಕೆಟ್ಟ ಮಾತನ್ನು 
ಆಡುವವರೇ ಅಲ್ಲ - ತಮಗೆ ದ್ರೋಹ ಬಗೆದವರ ಬಗೆಗೂ ಕೂಡ. ತಮ್ಮ ಸಮ್ಮುಖದಲ್ಲಿ ಇತರರಿಗೂ ಕೆಟ್ಟ 
ಮಾತನ್ನು ಆಡಲು ಬಿಡುತ್ತಿರಲಿಲ್ಲ. ಒಂದು "ಪ್ರದರ್ಶನ'ದಲ್ಲಿ ನಮ್ಮ ಸಂಘದ ಮೂವರು ಸದಸ್ಯರು 
ಪ್ರದರ್ಶನಕ್ಕಿಟ್ಟ ಅ೦ಚೆಚೀಟಿ ಸ೦ಗ್ರಹದಲ್ಲಿ ಪ್ರತಿಯೊಬ್ಬರ ಪ್ರದರ್ಶಿಕೆಯಿ೦ದ ಮೂರು ಮೂರು ಹಾಳೆಗಳು 
ಕದ್ದುಹೋದವು. ನನ್ನ ಮೂರು ಹಾಳೆಗಳಲ್ಲಿ ಬೆಲೆಬಾಳುವ ಅಂಚೆಚೀಟಿಗಳು ಇದ್ದುದರಿಂದ, ಅದರ ಉಸ್ತುವಾರಿ 
ವಹಿಸಿಕೊ೦ಡವರ ಬಗ್ಗೆ ಏನೋ ಕೆಟ್ಟ ಮಾತು ನನ್ನ ಬಾಯಿಯಿ೦ದ ಸಹಜವಾಗಿ ಹೊರಡುತ್ತಿದ್ದ೦ತೆಯೇ, 
"ಹೋಗಲಿ ಬಿಡಿ, ಇದನ್ನೆಲ್ಲ ಹಚ್ಚಿಕೊಳ್ಳಬೇಡಿ' ಎ೦ದು ನನ್ನ ಬಾಯಿಮುಚ್ಚಿಸಿದವರು ಪೈಲೂರರು - ಅವರ 
ಪ್ರದರ್ಶಿಕೆಯಿ೦ದಲೂ ಮೂರು ಹಾಳೆಗಳು ಕದ್ದುಹೋಗಿದ್ದರೂ ಕೂಡ! 


ಳಿ 


| ರಾಯರು | 


17 


೬ 


ಲು 


ಸಿದ ಕಟೆ ಯಲಿ. ಜೇನು ಕಾಯಕ. 


| 


ರಾಯರ ನೆನಪು 


ಳಃ ರಮೇಶ್‌ ಚಂದ್ರ ಹಾರ್ವೆ 


ಇಇ ನು ಬೈ೦ದೂರಿನಿ೦ದ ಮಂಗಳೂರಿಗೆ ಬಂದು ನೆಲೆಸಿದ್ದು 1947ರಲ್ಲಿ. ನನಗಾಗ 16 ವರ್ಷ. ಜೇನುಸಾಕಣೆ 
(೮ ಆಗಿನ್ನೂ ಹೊಸ ಸಂಗತಿ. ನನಗೆ ಆ ಕುರಿತು ಆಸಕ್ತಿಯಿತ್ತು. ಈ ಹಿನ್ನೆಲೆಯಲ್ಲಿ ರಾಯರ ಸಂಪರ್ಕ 
ಬಂದೊದಗಿತು. ಅವರು ಆಗ ಪಿ೦ಟೋಸ್‌ ಲೇನ್‌ನಲ್ಲಿದ್ದರು. ಆಗಲೇ ಅವರು ಜೇನುವ್ಯವಸಾಯದಲ್ಲಿ ಸಾಕಷ್ಟು 
ಪರಿಣತಿ ಹೊಂದಿದ್ದರು. ಈ ನಿಟ್ಟಿನಲ್ಲಿ ಅನೇಕ ಹೊಸ ಪ್ರಯೋಗಗಳನ್ನೂ ಮಾಡುತ್ತಿದ್ದರು. "ಆ ದಿನಗಳಲ್ಲೇ 
ರಾಯರು ನೈನಿತಾಲ್‌ನಿ೦ದ ಹಿಮಾಲಯನ್‌ ಜೇನುಕುಟು೦ಬ ತರಿಸಿದ್ದರು ಅಂದರೆ ಅವರ ಪ್ರಯೋಗಶೀಲತೆ 
ಊಹಿಸಿ! 


ರಾಯರು ಆಧುನಿಕ ಜೇನುವ್ಯವಸಾಯದ ಬಗ್ಗೆ ವಿದೇಶಗಳಿಂದ ಪುಸ್ತಕ ಹಾಗೂ ಪತ್ರಿಕೆಗಳನ್ನು ತರಿಸುತ್ತಿದ್ದರು. 
ಈ ಪೈಕಿ "ಗ್ಲೀನಿ೦ಗ್ಸ್‌ ಇನ್‌ ಬೀ ಕಲ್ಟರ್‌' ಮ್ಕಾಗರಿುನ್‌ ಕೂಡ ಒಂದು. ನಾನದನ್ನು ತಪ್ಪದೆ ಓದುತ್ತಿದ್ದೆ. 
ಆಗ ಅವರ ಬಳಿ ನಾಲ್ಕೈದು ತೊಡುವೆ ಜೇನುಕುಟು೦ಬಗಳಿದ್ದವು. 


1949ರಲ್ಲಿ ರಾಯರು ಕಾರ್ಯನಿರ್ವಹಿಸುತ್ತಿದ್ದ ಸೊಸೈಟಿಯಲ್ಲಿ ತಾತ್ಕಾಲಿಕ ಕೆಲಸದಲ್ಲಿದ್ದೆ. ಯಾದಾಸ್ತು ಬರೆಯುವ 
ಕೆಲಸ. ನನ್ನ ಕೆಲಸವನ್ನು ಬಹುತೇಕ ರಾಯರೇ ಮಾಡುತ್ತಿದ್ದರು. ಇಬ್ಬರಿಗೂ ಜೇನಿನ ಹುಚ್ಚು; ಅದೇ ಗು೦ಗು. 
ಮಂಜೇಶ್ವರದಲ್ಲಿ ಒ೦ದೇ ದಿನ ನಾಲ್ಕು ಜೇನುಕುಟು೦ಬಗಳನ್ನು ಹಿಡಿದು ಪೆಟ್ಟಿಗೆಗಳಿಗೆ ತು೦ಬಿಕೊಟ್ಟದ್ದು 
ನೆನಪಾಗುತ್ತದೆ. ಜೇನಿನ ಜಾಡು ಹಿಡಿದು ನಾವು ಸುತ್ತಾಡಿದ್ದಕ್ಕೆ ಲೆಕ್ಕವಿಲ್ಲ. ತೀರ ಇತ್ತೀಚೆಗೆ - ಏಳೆ೦ಟು 
ವರ್ಷಗಳ ಹಿಂದೆ - ಬಂಟ್ವಾಳದ ಸಿದ್ದಕಟ್ಟೆಗೆ ಹೋಗಿದ್ದೆವು. ಅಲ್ಲಿ ಮಿತ್ರ ಮಾಣಿಕ್ಕ ಪಡಿವಾಳ್‌ ಅವರ 
ತೋಟದಲ್ಲಿದ್ದ ಮಡಿಕೆಗಳಲ್ಲಿ ಜೇನುಕುಟು೦ಬಗಳು ಬ೦ದು ನೆಲೆಸಿದ್ದವು. ಪಡಿವಾಳ್‌ ಅವರ ಕಾರಿನಲ್ಲಿ ನಾವು 
(ಜೊತೆಯಲ್ಲಿ ಶಿವರಾ೦ ಕೂಡ) ಅಲ್ಲಿಗೆ ತೆರಳಿ, ಜೇನುಕುಟು೦ಬಗಳನ್ನು ಗೂಡಿಗೆ ವರ್ಗಾಯಿಸಿದ್ದು ಇನ್ನೂ 
ನನ್ನ ನೆನಪಿನಲ್ಲಿ ಹಸಿರಾಗಿಯೇ ಇದೆ. ಅಷ್ಟೇಕೆ, ಈಗ ಎರಡು ವರ್ಷಗಳ ಹಿಂದೆ ಪಂಪ್‌ವೆಲ್‌ನಿಂದಾಚೆ 
ಕಪಿತಾನಿಯೋ ಶಾಲೆಯ ಸಮೀಪ ಡಾ. ಎಂ.ಜಿ. ಭಟ್‌ ಅವರ ಮನೆಯ ಬಳಿ ಜೇನುಕುಟು೦ಬ ಹಿಡಿಯಲು 


| ರಾಯರ ನೆನಪು | 


ರಾಯರು ಹೋಗಿದ್ದರು. ಕುಟು೦ಬ ಮರದಲ್ಲಿದ್ದುದರಿ೦ದ ಅದನ್ನು ಹಿಡಿದು ಗೂಡಿಗೆ ವರ್ಗಾಯಿಸುವುದು 
ಅವರಿಗೆ ಸಾಧ್ಯವಾಗಲಿಲ್ಲ. 


. ನನ್ನಲ್ಲಿ ಅಕ್ಟೇರಿಯ೦ ಹವ್ಕಾಸಕ್ಕೂ ರಾಯರೇ ಪ್ರೇರಣೆ. ಅವರು 1948ರ ಸುಮಾರಿಗೆ ಮುಂಬೈಯಿಂದ ಬಣ್ಣದ 

ಮೀನುಗಳನ್ನು ತಂದಿದ್ದರು. ಅವರ ಒತ್ತಾಯದ ಮೇರೆಗೆ 1953ರಲ್ಲಿ ನಾನು ಅಕ್ವೇರಿಯ೦ ಹವ್ಕಾಸವನ್ನು 
ಒ೦ದು ವೃತ್ತಿಯನ್ನಾಗಿಸಿದೆ. ಅದು ನಿರಂತರ ಮು೦ದುವರಿಯಿತು. ಈಗಲೂ ಇದೆ. ರಾಯರು ನನ್ನ ವೃತ್ತಿಯ 
ಬೆಳವಣಿಗೆಗೆ ಹಲವು ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದರು. ಒಮ್ಮೆ ಅವರು ಸಿಂಗಾಪುರದಿಂದ ಅಲಂಕಾರಿಕ 
ಮೀನುಗಳನ್ನು ತರಿಸಿಕೊಟ್ಟಿದ್ದರು - ತಮ್ಮದೇ ಖರ್ಚಿನಲ್ಲಿ! ಈ ಹವ್ಕಾಸಕ್ಕೆ ಸ೦ಬ೦ಧಿಸಿದ ಪುಸ್ತಕಗಳು, 
ನಿಯತಕಾಲಿಕಗಳೂ ಅವರಲ್ಲಿದ್ದವು. ರಾಯರು ಒಂದೆರಡು ಸಲ ಶ್ರೀಲಂಕಾದಿಂದಲೂ ಮೀನು ಆಮದು 
ಮಾಡಿದ್ದರು. 


ರಾಯರ ಹವ್ಕಾಸಗಳೆಲ್ಲ ಒಂದೊಂದಾಗಿ ನನಗೂ ಅ೦ಟತೊಡಗಿದವು. ಅವರೇ ನನಗೆ ಲವ್‌ ಬರ್ಡ್ಸ್‌ ಕೊಟ್ಟು 
ಈ ಹವ್ಕಾಸಕ್ಕೆ ಚಾಲನೆ ನೀಡಿದರು (1958ರಲ್ಲಿ). ಮುಂದೊಂದು ದಿನ ನನ್ನಲ್ಲಿ ಸುಮಾರು ಐದುನೂರು 
ಲವ್‌ ಬರ್ಡ್ಸ್‌ ಇದ್ದವು. ಕೊನೆಕೊನೆಗೆ ಆ ಹವ್ಕಾಸ ನಷ್ಟದ ಹಾದಿಯಲ್ಲಿ ಸಾಗತೊಡಗಿದ್ದರಿ೦ದ ಹಕ್ಕಿಗಳ 
ಸಹವಾಸದಿಂದ ದೂರ ಉಳಿದೆ. ರಾಯರು ನನಗೆ ಆರ್ಕಿಡ್‌ ಪ್ರಪಂಚವನ್ನೂ ಪರಿಚಯಿಸಿದರು. ಅವರೊಂದಿಗೆ 
ಆರ್ಕಿಡ್‌ ಸಂಗ್ರಹಕ್ಕಾಗಿ ಒಮ್ಮೆ ಸಕಲೇಶಪುರಕ್ಕೂ ಹೋಗಿದ್ದೆ: (ಆಗ ಅವರು ಮೊದಲ ಬಾರಿಗೆ ಕಾರು 
ಕೊಂಡುಕೊಂಡಿದ್ದರು. ರಾಮ ಆಗಿನ್ನೂ ಸಣ್ಣವ. "ಇನ್ನೂ ಜೋರು ಬಿಡಿ ಅಪ್ಪಯ್ಯ' ಅನ್ನುತ್ತಿದ್ದ. ರಾಯರು 
ಎದುರಿಗೆ ಸಿಕ್ಕಿದ ಎಲ್ಲ ವಾಹನಗಳನ್ನು ಓವರ್‌ಟೇಕ್‌ ಮಾಡುತ್ತಿದ್ದರು!) ರಾಯರು ನನ್ನನ್ನು ಸುಳ್ಳ ತಾಲೂಕಿನ 
ಬಂಟಿಮಲೆಗೂ ಕರೆದೊಯ್ದಿದ್ದರು. 


ಹೂದೋಟ ಹವ್ಮಾಸವನ್ನು ಜನಪ್ರಿಯಗೊಳಿಸಲು ರಾಯರು ಸಾಕಷ್ಟು ಶ್ರಮಿಸಿದ್ದರು. ತೋಟಗಾರಿಕಾ ಸಂಘದ 
ಸ್ಥಾಪಕ ಸದಸ್ಯರಾಗಿದ್ದ ಅವರು ಸಂಘದ ಖಜಾಂಜಿ ಹಾಗೂ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 
ಮಡಿಕೇರಿಯಲ್ಲಿ ಏರ್ಪಟ್ಟ ಪುಷ್ಪ ಪ್ರದರ್ಶನಕ್ಕೆ ತೀರ್ಪುಗಾರರಾಗಿ ನಾವಿಬ್ಬರೂ ಹೋಗಿದ್ದೆವು. ರಾಯರ 
ಕಾರಿನಲ್ಲಿಯೇ ಪಯಣ. 


ಮ೦ಗಳೂರಿನ ಮಣ್ಣಗುಡ್ಡೆಯಲ್ಲಿ ಸತ್ಯಸಾಯಿ ಮಂದಿರ ಸ್ವಾಪನೆಯಾದ೦ದಿನಿ೦ದಲೂ ಪ್ರತಿ ಗುರುವಾರ ರಾಯರು 
ಅಲ್ಲಿಗೆ ಬರುತ್ತಿದ್ದರು. ಮ೦ದಿರದಿ೦ದ ನಮ್ಮ ಮನೆ ಸಮೀಪ. ಹೀಗಾಗಿ ಅವರು ಪ್ರತಿ ಗುರುವಾರ ಸ೦ಜೆ 
ನಮ್ಮಲ್ಲಿಗೂ ಭೇಟಿನೀಡುತ್ತಿದ್ದರು. ಒಂದಿಷ್ಟು ಮಾತನಾಡಿ, ಮೀನು-ಹೂಗಿಡಗಳತ್ತ ಕಣ್ಣು ಹಾಯಿಸಿ ಮಂದಿರಕ್ಕೆ 


(೨ 


ತೆರಳುತಿ ದರು. 


ಮಲು 


ಳಿ 


| ರಾಯರ ನೆನಪು | 


ಹವ್ಯಾಸಗಳ ಗುರು : ನನ್ನ ಚಿಕ್ಕಯ್ಯ 


: ಜಿ.ಕೆ. ಪೈಲೂರು 


ಹ ಲೂರು ಲಕ್ಷ್ಮೀನಾರಾಯಣ ರಾಯರು ನನಗೆ ಚಿಕ್ಕಯ್ಯ/ಚಿಕ್ಕಪ್ಪ). ವೃತ್ತಿಯಲ್ಲಿ ನನಗೂ ಅವರಿಗೂ 
ಆಟ ಬಹಳ ವ್ಯತ್ಕಾಸವಿದ್ದರೂ ಹವ್ಯಾಸಗಳಲ್ಲಿ ನನಗೆ ಅವರು ಗುರುವಾಗಿದ್ದರು. ಬಣ್ಣದ ಮೀನುಗಳ ಸಾಕಣೆ, 
ಬಣ್ಣದ ಹಕ್ಕಿಗಳ ಸಾಕಣೆ ಮತ್ತು ಜೇನುಸಾಕಣೆಯಲ್ಲಿ ಅವರಿ೦ದ ನಾನು ಸ್ಫೂರ್ತಿ ಮತ್ತು ಮಾರ್ಗದರ್ಶನ 
ಪಡೆದು ಕೆಲವು ಸಾಧನೆಗಳನ್ನು ಮಾಡಲು ಸಾಧ್ಯವಾಯ್ತು. 


1969-70ರಲ್ಲಿ ಬೆ೦ಗಳೂರಿನಲ್ಲಿ ಕೆಲವು ಸ್ನೇಹಿತರನ್ನು ಸೇರಿಸಿಕೊ೦ಡು ಲಕ್ಷ್ಮೀನಾರಾಯಣ ರಾಯರ 
ಮಾರ್ಗದರ್ಶನದಲ್ಲಿ ಬಣ್ಣದ ಮೀನುಗಳನ್ನು ಹವ್ಯಾಸಕ್ಕಾಗಿ ಸಾಕುವವರ ಸಂಘ ಸ್ಥಾಪಿಸಿದೆ; ನೋ೦ದಣಿಯನ್ನೂ 
ಮಾಡಿಸಿದೆ. ಅದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲವು ವರ್ಷ ಕೆಲಸ ಮಾಡಿದೆ. ಆ ದಿನಗಳಲ್ಲಿ ಬಣ್ಣದ 
ಮೀನುಗಳ ಒಂದು ಪ್ರದರ್ಶನವನ್ನೂ ಏರ್ಪಡಿಸಿದ್ದೆವು. ಆಗಿನ ರಾಜ್ಯಪಾಲ ಶ್ರೀ ಧರ್ಮವೀರ ಅವರು ಪ್ರದರ್ಶನ 
ಉದ್ಭಾಟಿಸಿದ್ದರು. ಅನಿವಾರ್ಯ ಕಾರಣಗಳಿಂದ ಕೆಲವು ವರ್ಷಗಳ ನಂತರ ನಾನು ಆ ಸಂಘದಿಂದ 
ಹೊರಬರಬೇಕಾಯ್ತು. 


ಚಿಕ್ಕಯ್ಕ ಪ್ರತಿದಿನ ಮಧ್ಯಾಹ್ನ ಅವರ ಊಟದ ಮೊದಲೇ ಕೈಯಲ್ಲಿ ನುಣ್ಣಗೆ ಅರೆದ ಅನ್ನದ ಉಂಡೆಯನ್ನು 
ಹಿಡಿದುಕೊ೦ಡು ಎಲ್ಲಾ ಮೀನಿನ ತೊಟ್ಟಿಗಳಿಗೆ ಹಾಕುತ್ತಿದ್ದುದನ್ನು ನಾನಿನ್ನೂ ಮರೆತಿಲ್ಲ. ಇದು ಐವತ್ತು 
ವರ್ಷಗಳ ಹಿಂದಿನ ದೃಶ್ಯ. ಇತ್ತೀಚಿನವರೆಗೂ (ಅಂದರೆ ಅವರ ಆರೋಗ್ಯ ಹದಗೆಡುವ ಮೊದಲು) ಮಂಗಳೂರಿಗೆ 
ಹೋದಾಗಲೆಲ್ಲಾ ಅದೇ ದೃಶ್ಯವನ್ನು ಮತ್ತೆ ಮತ್ತೆ ಕಾಣುತ್ತಿದ್ದೆ. 


ಸುಮಾರು ಐದು ದಶಕಗಳ ಹಿ೦ದೆ ಮ೦ಗಳೂರಿಗೆ ಬ೦ದಿದ್ದ ಒ೦ದು ಸರ್ಕಸ್ಸಿನಲ್ಲಿ ಮೀನುಗಳನ್ನು (ಗೋಲ್ಡ್‌ 
ಫಿಶ್‌) ನೀರು ಸಹಿತ ನು೦ಗಿ ಮತ್ತೆ ಅವುಗಳನ್ನು ನೀರು ಸಹಿತ ಜೀವ೦ತ ಹೊರಕ್ಕೆ ತೆಗೆಯುವ ಒ೦ದು 
ಕಾರ್ಯಕ್ರಮವಿತ್ತು. ಮೀನು ನುಂಗುವ ಆ ಸಿಂಗ್‌ಗೆ ಲಕ್ಷ್ಮೀನಾರಾಯಣ ರಾಯರೇ ಮೀನುಗಳನ್ನು 


| ಹವ್ಯಾಸಗಳ ಗುರು| 


ಒದಗಿಸುತ್ತಿದ್ದುದು ನನಗಿನ್ನೂ ನೆನಪಿದೆ. 


ಬೆ೦ಗಳೂರಿನಲ್ಲಿ ರಾಯರ ಮಾರ್ಗದರ್ಶನದಿ೦ದ ಬಣ್ಣದ ಹಕ್ಕಿಗಳನ್ನು (ಲವ್‌ ಬರ್ಡ್ಸ್‌) ಸಾಕಿ ಅಕ್ಕಪಕ್ಕದ 


ಮಕ್ಕಳಿ೦ದ "ಗಿಳಿ ಮಾವ' ಎಂಬ ಹೆಸರನ್ನೂ ಪಡೆದೆ. 
ಸ್ಫೂರ್ತಿ - ಮಾರ್ಗದರ್ಶನ 


ಜೇನು ಸಾಕಣೆಯಲ್ಲಿ ನನ್ನ ತ೦ದೆ ಪೈಲೂರು ನಾರಾಯಣ ಅವರ ನಿಧನದ ನ೦ತರ ಲಕ್ಷ್ಮೀನಾರಾಯಣ 
ರಾಯರು ನನಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರು. ಸುಮಾರು 53 ವರ್ಷಗಳ ಹಿ೦ದೆ ಮ೦ಗಳೂರಿನ 


ಕೆನರಾ ಹೈಸ್ಕೂಲಿನಲ್ಲಿ ಲಕ್ಷ್ಮೀನಾರಾಯಣ ರಾಯರ 
ಪ್ರಯತ್ನದಿ೦ದಾಗಿ ಅಖಿಲ ಭಾರತ ಜೇನುಸಾಕಣೆದಾರರ 
ಅಧಿವೇಶನ ಮತ್ತು ವಸ್ತುಪ್ರದರ್ಶನ ಏರ್ಪಾಡಾಗಿತ್ತು. 
ಆಗ ನಾನು ಕಾಲೇಜಿಗೆ ರಜಾ ಹಾಕಿ ಸ್ವಯ೦ಸೇವಕನಾಗಿ 
ಅಧಿವೇಶನದಲ್ಲಿ ಕೆಲಸ ಮಾಡಿದ್ದನ್ನು ಇನ್ನೂ ಮರೆತಿಲ್ಲ. 


ಇತ್ತೀಚೆಗೆ, ಐದು ವರ್ಷಗಳ ಮೊದಲು ಜೇನುಪೆಟ್ಟಿಗೆಗಳ 
ಗುಣಮಟ್ಟದ ಅಗತ್ಯ ಮತ್ತು ಅದನ್ನು ಕಾಪಾಡುವ ಬಗ್ಗೆ 
ಸಂಬಂಧಪಟ್ಟ ಸರಕಾರಿ ಇಲಾಖೆಯವರಿಗೆ ಮನದಟ್ಟು 
ಮಾಡಲು ಪ್ರಯತ್ನಿಸಿದೆ. ಆ ಸಂದರ್ಭದಲ್ಲಿ ಹಲವು 
ಬಾರಿ ನಾನು ರಾಯರ ಸಲಹೆ ಮತ್ತು ಮಾರ್ಗದರ್ಶನ 
ಪಡೆದಿದ್ದೆ. ಸರಕಾರಿ ಇಲಾಖೆ ನನ್ನ ಸಲಹೆಗಳತ್ತ ಆಸಕ್ತಿ 
ತೋರಿಲ್ಲವೆ೦ಬುದು ಬೇರೆ ಮಾತು. 


ಮೀನುಸಾಕಣೆ ಮತ್ತು ಜೇನುಸಾಕಣೆ ಹವ್ಕಾಸಗಳನ್ನು 


ವೃತ್ತಿಯಲ್ಲಿ ನನಗೂ ಅವರಿಗೂ ಬಹಳ ವ್ಯತ್ಯಾಸ ವಿದ್ದರೂ 
ಹವ್ಯಾಸಗಳಲ್ಲಿ ನನಗೆ ಅವರು ಗುರುವಾಗಿದ್ದರು. ಬಣ್ಣದ 
ಮೀನುಗಳ ಸಾಕಣೆ, ಬಣ್ಣದ ಹಕ್ಕಿಗಳ ಸಾಕಣೆ ಮತ್ತು 
ಜೇನುಸಾಕಣೆಯಲ್ಲಿ ಅವರಿಂದ ನಾನು ಸ್ಫೂರ್ತಿ ಮತ್ತು 
ಮಾರ್ಗದರ್ಶನಪಡೆದೆ. 


ಜನಪ್ರಿಯಗೊಳಿಸುವ ಉದ್ದೇಶದಿ೦ದ ಅವರು ಬರೆದ ಪುಸ್ತಕಗಳ ಪ್ರತಿಗಳನ್ನು ನಾನು ಕೇಳಿದಾಗಲೆಲ್ಲಾ 
ಉಚಿತವಾಗಿ ಕೊಡುತ್ತಿದ್ದರು. ಇದು ಅವರಿಗೆ ನನ್ನಲ್ಲಿದ್ದ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಒ೦ದು ದೃಷ್ಟಾ೦ತ. 


+ 


| ಹವ್ಯಾಸಗಳ ಗುರು| | 20 3 ಚೆಲ್ಲಿದ 


ಮೊದಲ ಭೇಟಿಯಲ್ಲೇ ಮೋಡಿ! 


ಎಂ.ಆರ್‌. ಪಾವಂಜೆ 


ಎಲೆ ನ್ನ ಮತ್ತು ಪೈಲೂರು ಲಕ್ಷ್ಮೀನಾರಾಯಣ ರಾಯರ ಪರಿಚಯ ಸುಮಾರು ಮೂವತ್ತು ವರ್ಷಗಳಷ್ಟು 
(ಗೌ ಹಳೆಯದು. ನನಗೆ ಅವರ ಪರಿಚಯವಾದದ್ದು ಮಂಗಳೂರಿನ ಅಡಿಕೆ ಸೊಸೈಟಿಯಲ್ಲಿ ಅವರು 
ಕಾರ್ಯದರ್ಶಿಯಾಗಿದ್ದ ಸಮಯದಲ್ಲಿ. ಮೊದಲ ಭೇಟಿಯಲ್ಲೇ ಅವರು ನನ್ನ ಮೇಲೆ ಮೋಡಿಮಾಡಿದ್ದರು. 
ಅವರ ನೇರ ನಡೆ, ನುಡಿ, ಆತ್ಮೀಯತೆ, ಚುರುಕುತನ, ಅವರ ನಗೆಮಾತುಗಳು ನನ್ನನ್ನು ಅವರ ಆತ್ಮೀಯ 
ಮಿತ್ರರಲ್ಲಿ ಒಬ್ಬನನ್ನಾಗಿ ಮಾಡಿತು. ಈ ಸ್ನೇಹಕ್ಕೆ ವಯಸ್ಸು ಎ೦ದೂ ಅಡ್ಡಿಬರಲಿಲ್ಲ. 


ರಾಯರು ಒಂದು ಅಮೂಲ್ಕ ಅಂಚೆಚೀಟಿ ಇದ್ದಂತೆ. ಕೆಲವೊಂದು ಅಂಚೆಚೀಟಿಗಳು ಬಹಳ ಅಪರೂಪ 
ಮತ್ತು ಬೆಲೆಬಾಳುವ೦ಥವು. ನಮ್ಮ ರಾಯರ ವ್ಯಕ್ತಿತ್ವವೂ ಹಾಗೇ ಇತ್ತು. ನನ್ನ ಮತ್ತು ಅವರ ಪರಿಚಯದ 
ಮೊದಲೇ ಅವರಿಗೆ ಅಂಚೆಚೀಟಿ ಸಂಗ್ರಹದ ಹವ್ಕಾಸವಿತ್ತು. ಇದಕ್ಕೆ ಸರಿಯಾಗಿ ಜೂನ್‌ 1, 1975ರಲ್ಲಿ ಡಾ. 
ಪ್ರಭಾಕರ ರಾಯರ ಅಧ್ಯಕ್ಷತೆಯಲ್ಲಿ "ಮಂಗಳೂರು ಫಿಲಾಟೆಲಿಕ್‌ ಕ್ಷಬ್‌' ಎ೦ಬ ಅಂಚೆಚೀಟಿ ಹವ್ಮಾಸಿಗರ 
ಸ೦ಘ ಉದ್ದಾಟನೆಯಾಯಿತು. ಈ ಸಂಸ್ಥೆಯ ಮೊದಲ ಮೂವತ್ತು ಸದಸ್ಕರಲ್ಲಿ ರಾಯರೂ ಒಬ್ಬರಾಗಿದ್ದರು. 


ತಿಂಗಳ ಎರಡನೇ ಭಾನುವಾರ ಹಿಂದಿ ಪ್ರಚಾರ ಸಭಾದಲ್ಲಿ ನಾವು ಒಟ್ಟುಸೇರುತ್ತಿದ್ದೆವು. ಈ ಸಂಸ್ಥೆಯ 
ಉದಯದಿಂದ ರಾಯರ ಹತ್ತಿರವಿದ್ದ ಅಂಚೆಚೀಟಿಗಳಿಗೆ ಜೀವಬ೦ತು. ಅವರು ಈ ಅಂಚೆಚೀಟಿಗಳನ್ನು 
ತಮ್ಮ ಪ್ರದರ್ಶನ ಪುಸ್ತಕಗಳಲ್ಲಿ ಇರಿಸಿ ಸಭೆಗೆ ತರುತ್ತಿದ್ದರು. ಅವರಲ್ಲಿ ಇರುವ ಅಂಚೆಚೀಟಿಗಳ ಹೆಚ್ಚಿನ 
ಪ್ರತಿಗಳು ಇದ್ದರೆ ಅವನ್ನು ಇತರ ಸದಸ್ಯರಿಗೆ ಕೊಡುತ್ತಿದ್ದರು. ರಾಯರ ಬಳಿ ಈಸ್ಟ್‌ ಇಂಡಿಯ ಕಂಪೆನಿಯ 
ಅಂಚೆಚೀಟಿಗಳು, ವಿದೇಶಿ ಅಂಚೆಚೀಟಿಗಳು, ಭಾರತದ ಸ್ವಾತಂತ್ರ್ಯಾನಂತರದ ಅಂಚೆಚೀಟಿಗಳು, ಪ್ರಥಮ 
ದಿವಸದ ಅಂಚೆ ಆವರಣಗಳು, ವಿಶೇಷ ಆವರಣಗಳು, ಕಾರ್ಡುಗಳು, ಜೊತೆಗೆ ತಿರುವಾಂಕೂರು, ಕೊಚ್ಚಿನ್‌, 
ಹೈದರಾಬಾದ್‌ ರಾಜ್ಯಗಳ ಅಂಚೆಚೀಟಿಗಳ ದೊಡ್ಡ ಸಂಗ್ರಹವೇ ಇತ್ತು. 


೦ 


| ಮೊದಲ ಭೇಟಿಯಲ್ಲೇ ಮೋಡಿ॥ 


ಹೆಚ್ಚಿದ ಹುರುಪು 


1976ರ ಮಾರ್ಚ್‌ 12ರಿ೦ದ 14ರ ವರೆಗೆ ಮಂಗಳೂರಿನಲ್ಲಿ ಭಾರತದಲ್ಲೇ ಪ್ರಥಮ ಬಾರಿಗೆ ಜಿಲ್ಲಾಮಟ್ಟದ 
ಅಂಚೆಚೀಟಿ ಪ್ರದರ್ಶನ - "ಮ೦ಗಳಾಪೆಕ್ಸ್‌-76' ಜರುಗಿತು. ಈ ಪ್ರದರ್ಶನದಲ್ಲಿ ರಾಯರ ಸ್ವಾತಂತ್ರ್ಯಾನಂತರದ 
ಅಂಚೆಚೀಟಿಗಳ ಸಂಗ್ರಹಕ್ಕೆ ಕಂಚಿನ ಪದಕ ಬಂತು. ಇದರಿಂದ ಅವರ ಹುರುಪು ಇನ್ನಷ್ಟು ಹೆಚ್ಚಾಯಿತು. 
ಅವರು ಬೇರೆ ಬೇರೆ ವಿಷಯಗಳಿಗೆ ಸ೦ಬ೦ಧಿಸಿದ ಅಂಚೆಚೀಟಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು. 
ಪ್ರಾಣಿ, ಪಕ್ಷಿ, ಮೀನು, ಹೂ, ಹಣ್ಣು ಮತ್ತು "ಭಾರತದ ಸ್ವಾತಂತ್ರ್ಯ ವೀರರು' ಎಂಬುದಾಗಿ ವಿಂಗಡಿಸಿ 
ಅವುಗಳನ್ನು ಪ್ರದರ್ಶಿಸುತ್ತಿದ್ದರು. ಇದರಿ೦ದ ಜಿಲ್ಲೆಯಾದ್ಕ೦ತ ಜನರಲ್ಲಿ ಅಂಚೆಚೀಟಿಗಳ ಬಗ್ಗೆ ಜಾಗೃತಿ ಮೂಡಿತು. 


1981ರಿ೦ದ 82ರ ವರೆಗೆ ಲಕ್ಷ್ಮೀನಾರಾಯಣ ರಾಯರು 
"ಮಂಗಳೂರು ಫಿಲಾಟೆಲಿಕ್‌ ಕ್ಷಬ್‌'ನ ಕಾರ್ಯಕಾರಿ 
ಸಮಿತಿಯ ಸದಸ್ಕರಾಗಿದ್ದರು. 1983ರಿ೦ದ 86ರ ವರೆಗೆ 
ಅದರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಸಂಸ್ಥೆಯ 
ಏಳಿಗೆಗಾಗಿ ಅವರು ಹೊಸ ಹೊಸ ಯೋಜನೆಗಳನ್ನು 
ಹಾಕಿಕೊ೦ಡರು. ಅ೦ಚೆಚೀಟಿಗಳ ಹರಾಜು ಮತ್ತು 
ಮಾರಾಟ, ಶಾಲಾಮಕ್ಕಳಿಗೆ ಕ್ಲಬ್‌ನ ಸದಸ್ಕರಾಗಲು 
ರಿಯಾಯಿತಿ, ಉಚಿತ ಅಂಚೆಚೀಟಿ ವಿತರಣೆ 


ಮಂಗಳೂರು ಫಿಲಾಟೆಲಿಕ್‌ ಕ್ಲಬ್‌ನ ಏಳಿಗೆಗಾಗಿ 
ರಾಯರು ಹೂಸ ಹೂಸ ಯೋಜನೆಗಳನ್ನು 
ಹಾಕಿಕೊಂಡರು. ಅಂಚೆಚೀಟಿಗಳ ಹರಾಜು ಮತ್ತು 
ಮಾರಾಟ, ಶಾಲಾ ಮಕ್ಕಳಿಗೆ ಕ್ಲಬ್‌ನ ಸದಸ್ಯರಾಗಲು 
ರಿಯಾಯಿತಿ, ಉಚಿತ ಅಂಚೆಚೀಟಿ ವಿತರಣೆ 


ಮೊದಲಾದವನ್ನು ಜಾರಿಗೆತಂದರು. 


ಟಿ 


ಮೊದಲಾದವನ್ನು ಜಾರಿಗೆ ತ೦ದರು. 1984ರಲ್ಲಿ ಸ್ಟಕ್ಷಿ 
"ದಾಕಾಪೆಕ್ಸ್‌-84' ಎ೦ಬ ಅಂಚೆಚೀಟಿ ಪ್ರದರ್ಶನ 9೪ 
ರಾಯರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿತು. ಜಾರ (ಕ್‌ ke 
ಆಹೋರಾತ್ರಿ ಅವರು ಈ ಪ್ರದರ್ಶನದ ಸಲುವಾಗಿ ಹಃ 
ದುಡಿದರು. ಈ ಪ್ರದರ್ಶನದಲ್ಲಿ ಅವರ ಸಂಗ್ರಹಕ್ಕೆ _ ಭ್ಯ 
ಬಂಗಾರದ ಪದಕವೂ ಬಂತು. ( p) [4 
ಪದಕಗಳ ಸರಮಾಲೆ | (1 ಮ 
RA 
1986ರಲ್ಲಿ ರಾಯರು ಫಿಲಾಟೆಲಿಕ್‌ ಕ್ಲಬ್‌ನ ಅಧ್ಯಕ್ಷ 5 | 
ಸ್ಥಾನವನ್ನು ಒತ್ತಾಯದಿಂದ ನನಗೆ ಒಪ್ಪಿಸಿದರು. ಅವರು ಠಿ! 
ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಮುಂದುವರಿದರು. h fp 
ಆ ಸಂದರ್ಭದಲ್ಲಿ ನನಗೆ ಅವರು ಸೂಕ್ತ ಸಲಹೆ g 
ಸೂಚನೆಗಳನ್ನು ನೀಡುತ್ತಿದ್ದರು. ನಮ್ಮ ಸಭೆ 10 ಗಂಟೆಗೆ KER 
ನಡೆಯುವುದಾದರೆ ರಾಯರು 9 ಗಂಟೆಗೇ ಹಾಜರು. | 5 
ತಪ್ಪದೇ ಬರುತ್ತಿದ್ದ ಅವರು ಕಾರಣಾಂತರದಿಂದ ಸಭೆಗೆ ಸೆ ಸ್‌ 
ಬರಲು ಅನಾನುಕೂಲವಾದರೆ ನನಗೆ ಫೋನ್‌ ಮಾಡಿ i 
ತಿಳಿಸುತ್ತಿದ್ದರು. ಈ ಶಿಸ್ತನ್ನು ಅವರು ಕೊನೆಯವರೆಗೂ ೨.೫ 
ಉಳಿಸಿಕೊಂಡು ಬಂದರು. ಸಂಸ್ಥೆಗೆ ಆರ್ಥಿಕ ಅಡಚಣೆ 
ಉಂಟಾದರೆ ತಮ್ಮ ಕೈಯಿಂದಲೇ ಹಣ ಹಾಕುತ್ತಿದ್ದರು. ಇದೇ ಸಮಯದಲ್ಲಿ ಅವರು ಗಾಂಧೀಜಿ ಬಗ್ಗೆ 
ಅಂಚೆಚೀಟಿಗಳನ್ನು ಸಂಗ್ರಹಿಸಲು ಆರಂಭಿಸಿದರು. kK 
(7 
ನೆರಳು 
| ಮೊದಲ ಭೇಟಿಯಲ್ಲೇ ಮೋಡಿ! 22 * ಚೆಲ್ಲಿದ | 


ಗ ಷ್ಟು 
8 


ವಿವಿಧ ರಾಷ್ಟ್ರಗಳಲ್ಲಿ ಗಾಂಧೀಜಿ ಕುರಿತು ಬಿಡುಗಡೆಯಾದ ಅಂಚೆಚೀಟಿಗಳು, ಸೊವನಿಯರ್‌ ಶೀಟ್‌ ಮತ್ತು 
ಮೊದಲ ದಿನದ ಆವರಣಗಳ ಸಂಗ್ರಹ ರಾಯರಲ್ಲಿತ್ತು. ಅವರು ಹೆಚ್ಚಿನ ಎಲ್ಲಾ ಅಂಚೆಚೀಟಿಗಳನ್ನು ಪತ್ರ 
ಮೂಲಕ ಸಂಗ್ರಹಿಸುತ್ತಿದ್ದರು. ಗಾಂಧೀಜಿ ಕುರಿತ ಪುಸ್ತಕಗಳನ್ನೂ, ನಾಣ್ಯಗಳನ್ನೂ ಅವರು ಸಂಗ್ರಹಿಸುತ್ತಿದ್ದರು. 
ಸುಮಾರು 50 ದೇಶಗಳ ಗಾಂಧಿ ಅಂಚೆಚೀಟಿಗಳ ಸಂಗ್ರಹ ಅವರಲ್ಲಿತ್ತು. ರಾಯರು ಈ ಸಂಗ್ರಹಕ್ಕೆ ವಿವಿಧ 
ಅಂಚೆಚೀಟಿ ಪ್ರದರ್ಶನಗಳಲ್ಲಿ ಅನೇಕ ಪದಕಗಳನ್ನೂ ಪಡೆದಿದ್ದರು. ಬೆ೦ಗಳೂರಿನ ವಿಧಾನಸೌಧದಲ್ಲಿ 
ಏರ್ಪಡಿಸಿದ ರಾಜ್ಯಮಟ್ಟದ ಅಂಚೆಚೀಟಿ ಪ್ರದರ್ಶನ - "ಕರ್ನಾಪೆಕ್ಸ್‌-88'ರಲ್ಲಿ ಗಾಂಧಿ ಅಂಚೆಚೀಟಿ ಸಂಗ್ರಹಕ್ಕೆ 
ಬೆಳ್ಳಿ ಪದಕ, 1990ರಲ್ಲಿ ಬೆಳ್ಳಿ, ಕಂಚಿನ ಪದಕ, 1992ರಲ್ಲಿ ಮೈಸೂರಿನಲ್ಲಿ ನಡೆದ "ಕರ್ನಾಪೆಕ್ಸ್‌'ನಲ್ಲಿ ಬೆಳ್ಳಿ 
ಪದಕ, 1994ರಲ್ಲಿ ಪುನಃ ಬೆಳ್ಳಿ, ಕಂಚಿನ ಪದಕ - ಹೀಗೆ ಅನೇಕ ಪದಕಗಳು ಅವರನ್ನು ಅರಸಿ ಬಂದವು. 
ರಾಯರ ಗಾಂಧಿ ಅಂಚೆಚೀಟಿ ಸಂಗ್ರಹಕ್ಕೆ ಮಾರುಹೋದ ಎಲ್ಲರೂ ಅವರನ್ನು "ಗಾಂಧಿ' ಎಂದೇ 
ಕರೆಯುತ್ತಿದ್ದರು. 


ಈ ಎಲ್ಲಾ ಸ್ಪರ್ಧೆಗಳಿಗೆ ನಾನು ಮತ್ತು ಲಕ್ಷ್ಮೀನಾರಾಯಣ ರಾಯರು ಮುಂಚಿತವಾಗಿ ಹೋಗಿ ಹೊಟೇಲ್‌ನಲ್ಲಿ 
ರೂಮ್‌ ಮಾಡಿ ಇರುತ್ತಿದ್ದೆವು. ಅವರೊಂದಿಗೆ ಕಳೆದ ಆ ದಿನಗಳು ನನ್ನ ಜೀವನದ ಮಹತ್ವದ ದಿನಗಳು. 


"ಅವರ ಇಳಿವಯಸ್ಸಿನಲ್ಲೂ ಹೊಸ ಹೊಸ ವಿಷಯಗಳ ಬಗ್ಗೆ ಅಂಚೆಚೀಟಿ ಸಂಗ್ರಹದ ಹುಚ್ಚು ಅವರನ್ನು 
ಬೆಡಲಿಲ್ಲ. ವಿದೇಶಿ ಅಂಚೆಚೀಟಿಯಲ್ಲಿ ಭಾರತೀಯರು ಮತ್ತು ಭಾರತೀಯ ಅಂಚೆಚೀಟಿಗಳಲ್ಲಿ ವಿದೇಶೀಯರು 

: ಎ೦ಬ ಹೊಸ ವಿಷಯದ ಬಗ್ಗೆ ಅಂಚೆಚೀಟಿಗಳನ್ನು ಕಲೆಹಾಕಲು ಪ್ರಾರಂಭಿಸಿದರು. ಅವರ ಅನಾರೋಗ್ಯದಿಂದಾಗಿ 
: ಅದು ಅರ್ಧದಲ್ಲೇ ನಿಂತಿತು. 2001ರಲ್ಲಿ ನಡೆದ "ದಾಕಾಪೆಕ್ಸ್‌-2001'ರಲ್ಲಿ ಮಂಗಳೂರಿನ ಹಿಂದಿ ಪ್ರಚಾರ 
ಸಭಾದಲ್ಲಿ ರಾಯರನ್ನು ಸಾರ್ವಜನಿಕವಾಗಿ ಸನ್ಮಾನಿಸಲಾಯಿತು. ಅವರ ಈ ಅಂಚೆಚೀಟಿ ಪ್ರೇಮ ಯುವ 
"ಪೀಳಿಗೆಗೆ ಮಾರ್ಗದರ್ಶನ ನೀಡಲಿ ಎಂದು ಆಶಿಸುತ್ತೇನೆ. 


+ 


ರೋಗಿ ಯಾರು? 


ಎರಡು ವರ್ಷಗಳ ಹಿಂದೆ ಪೈಲೂರು ಲಕ್ಷ್ಮೀನಾರಾಯಣ ರಾಯರ ಆರೋಗ್ಯ ಬಿಗಡಾಯಿಸಿ ಅವರನ್ನು ಮಂಗಳೂರಿನ 
ಸಿಟಿ ನರ್ಸಿ೦ಗ್‌ ಹೋಮ್‌ಗೆ ಸೇರಿಸಿದ್ದರು. ಅವರ ಶ್ರೀಮತಿಯವರಿ೦ದ ನನಗೆ ದೂರವಾಣಿ ಕರೆ ಬಂತು. ನಾನು 
ಆಸ್ಪತ್ರೆಗೆ ಧಾವಿಸಿದೆ. ತುರ್ತು ನಿಗಾ ವಿಭಾಗದಲ್ಲಿ ಅವರನ್ನು ಮಲಗಿಸಿದ್ದರು. ಅವರಿಗೆ ಎಚ್ಚರವಿರಲಿಲ್ಲ. ನಾನು 
ಅವರ ಹತ್ತಿರ ಹೋಗಿ ಮೆಲ್ಲನೆ ಅವರ ಕೈಯನ್ನು ಸ್ಪರ್ಶಿಸಿದೆ. ಅದೇ ಸಮಯದಲ್ಲಿ ಅವರಿಗೆ ಎಚ್ಚರವಾಯಿತು. 
ಕೂಡಲೇ ರಾಯರು, "ಆ... ಏನು ಪಾವ೦ಜೆಯವರೇ, ಹೇಗಿದ್ದೀರಿ?' ಎಂದು ನನ್ನನ್ನು ಕೇಳಿದರು. ಅವರ ಈ 
ಮಾತಿನಿ೦ದ ನನಗೆ ರೋಗಿ ಅವರಾ, ಅಲ್ಲ ನಾನಾ ಎ೦ಬ ಸ೦ಶಯ ಬಂತು. 


| ಮೊದಲ ಭೇಟಿಯಲ್ಲೇ ಮೋಡಿ॥ 


'ಉಸಿರಿದ್ದಷ್ಟು ಸಮಯ 
ದುಡಿಮೆ ಮಾಡುತ್ತಿರಬೇಕು' 


ಸರವು ರಾಮ ಭಟ್‌ 
ಇಇ ಲೂರು ಲಕ್ಷ್ಮೀನಾರಾಯಣ ರಾಯರ ಬಾಲ್ಕದಲ್ಲಿ ಇಂಗ್ಲಿಷ್‌ ವಿದ್ಯಾಭ್ಯಾಸ ತೀರಾ ವಿರಳ. ಆಗ ಹೈಸ್ಕೂಲ್‌ 
ಈ 
ಆಳ; ಮೆಟ್ಟಿಲು ಹತ್ತಿದವರು ಬೆರಳೆಣಿಕೆಯಷ್ಟು. ರಾಯರು ಪದವೀಧರ. ಬಿ.ಎ. ಓದಿದ ಅಪರೂಪದ 
ವ್ಯಕ್ತಿಗಳಲ್ಲಿ ಒಬ್ಬರು. ಸರಕಾರಿ ಹುದ್ದೆಗೆ ಸೇರಬಹುದಾಗಿದ್ದರೂ, ಎಲ್ಲ ಬಿಟ್ಟು 1930ರ ಉಪ್ಪಿನ ಸತ್ಕಾಗ್ರಹಕ್ಕೆ 
ಸೇರಿದರು. 


ಆಗ ಚೊಕ್ಕಾಡಿ ಪುತ್ತೂರು ತಾಲೂಕಿಗೆ ಸೇರಿತ್ತು. ಶುದ್ದ ಮಲೆನಾಡು. ಬೆಳ್ಳಾರೆ ಸೀಮೆ - ಪ೦ಜ ಸೀಮೆಯೆ೦ದು 
ಗುರುತಿಸಲ್ಪಡುವ, ಕೃಷಿಕರು ಸಾಕಷ್ಟು ಸಂಖ್ಯೆಯಲ್ಲಿದ್ದ ಊರು. ಶಿವರಾಮ ಕಾರಂತರ "ಬೆಟ್ಟದ ಜೀವ' 
ಕಾದಂಬರಿಯ ಹಿನ್ನೆಲೆಯ ಊರು. ಕಾಡಿನ ತುಂಬ ತೊಡುವೆ ಜೇನು ಮತ್ತು ಹೆಜ್ಜೇನು ಕುಟುಂಬಗಳು 


ನೋಡಲು ಸಿಗುತ್ತಿದ್ದವು. ಪೈಲೂರರ ಸೋದರಮಾವ ಕಂಜರ್ಪಣೆ ಗೋಪಾಲಕೃಷ್ಣಯ್ಯ ಜೇನು ಕೃಷಿಕರ ಆದಾಯ 


ಇ ಶಿ 


ಹಚ್ಚಿಸಬಹುದೆ೦ದು ಚಿಂತಿಸಿದ ಮೊದಲಿಗರು. ಆದರೆ ಜೇನುಪೆಟ್ಟಿಗೆ ಇಟ್ಟು ಜೇನುಸಾಕಣೆಯನ್ನು ಕೃಷಿಯಾಗಿ 


ಪರಿವರ್ತಿಸಿದವರಲ್ಲಿ ಪೈಲೂರರು ಮೊದಲಿಗರು. "ಜೇನು ನೊಣ ಸಾಕುವಿಕೆ' ಎ೦ಬ ಪುಸ್ತಕ ಬರೆದು, ದಕ್ಷಿಣ 
ಕನ್ನಡ ಜಿಲ್ಲೆಯಲ್ಲಿ ಜೇನುಸ೦ಘದ ಸ್ಥಾಪನೆಗೆ ಚಾಲಕರಾದರು. 


ಇವೆಲ್ಲದರ ಹಿ೦ದೆ ಇದ್ದವರು ಮೊಳಹಳ್ಳಿ ಶಿವರಾಯರು. ಸಹಕಾರಿ ಪಿತಾಮಹ ಎ೦ಬ ಕೀರ್ತಿಗೆ ಭಾಜನರಾದ 
ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದವರು. ಶಾಲೆಗಳ 
ಸ್ಥಾಪನೆಯಲ್ಲದೆ, ರೈತರ ಸಾಲ-ಸೋಲಗಳಿಗೆ ಮಧ್ಯವರ್ಶಿಗಳು ಕಾರಣ ಎಂದು ಕಂಡುಕೊಂಡು ಕೃಷಿಕರನ್ನು 
ಸಾಲದಿಂದ ರಕ್ಷಿಸಲು ಭೂ ಬ್ಯಾಂಕ್‌, ಕೃಷಿಕರ ಬೆಳೆಗಳ ಮಾರಾಟ ಸಂಘ ಇತ್ಯಾದಿ ಸಹಕಾರಿ ಸಂಸ್ಥೆಗಳನ್ನು 
ಹುಟ್ಟುಹಾಕಿದವರು. ಇವರ ಪ್ರೋತ್ಸಾಹದಿ೦ದ ಶಾಲೆಗಳಲ್ಲಿ ಶಿವರಾಮ ಕಾರ೦ತರ ಕಲಾಪ್ರಯೋಗ ಶುರುವಾಗಿ, 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಮನ್ವಂತರ ಪ್ರಾರಂಭವಾಯಿತು. 


ಮೊಳಹಳ್ಳಿಯವರ ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸಂಘಕ್ಕೆ 1948ರಲ್ಲಿ ಪೈಲೂರರು ಕಾರ್ಯದರ್ಶಿಯಾಗಿ 
ಸೇರಿ, ಸುಮಾರು 25 ವರ್ಷ ಅದರ ಕರ್ಣಧಾರತ್ವ ವಹಿಸಿದರು. ಅವರ ಕಾಲದಲ್ಲಿ ಸಂಸ್ಥೆ ಅತ್ಯುನ್ನತ ಸ್ಥಿತಿಗೆ 
ಏರಿ, ರೈತರಿಗೆ ವರದಾನವಾಗಿ ಬೆಳೆಯಿತು. ಆಗ ಅಡಿಕೆ ಬೆಳೆಯುತ್ತಿದ್ದ ರೈತರು ತಮ್ಮ ಉತ್ಪನ್ನವನ್ನು 
ಮಧ್ಯವರ್ತಿಗಳಿಗೆ ಮೂರುಕಾಸಿಗೆ ಮಾರಬೇಕಾದ ಸ್ಥಿತಿ ಇತ್ತು. ರೈತರು ಅಡಿಕೆಯನ್ನು ನೇರವಾಗಿ ಮಾರುವ 
ವ್ಯವಸ್ಥೆಯನ್ನು ಸಂಸ್ಥೆ ಒದಗಿಸಿತು. ಲಾರಿ ಖರೀದಿಸಿ ಶಾಖೆಗಳಿ೦ದ ಮಾಲು ಸಂಗ್ರಹಿಸುತ್ತಿತ್ತು. ಕಾಡುತ್ಪತ್ತಿಗಳಾದ 
ಅ೦ಟುವಾಳ ಕಾಯಿ, ಸೀಗೆಕಾಯಿ ಇತ್ಕಾದಿಗಳೂ ಮಾರಾಟದ ವಸ್ತುಗಳಾಗಿ ಬದಲಾದವು. 


ಈ ಸಹಕಾರಿ ಸಂಸ್ಥೆ ಮಾರುಕಟ್ಟೆಯಲ್ಲಿ ಕ್ರಾಂತಿಯನ್ನು ಉಂಟುಮಾಡಿತು. ಜನಪ್ರತಿನಿಧಿಗಳ ಆಡಳಿತಕ್ಕೊಳಪಟ್ಟ 
ಈ ಸ೦ಸ್ಥೆಯನ್ನು ನಡೆಸುವಲ್ಲಿ ಪೈಲೂರರು ತೋರಿದ ಚಾಕಚಕ್ಕತೆ ಅವಿಸ್ಮರಣೀಯ. ಬಡವ ಮತ್ತು ಶ್ರೀಮಂತ 
ರೈತನೆ೦ಬ ತಾರತಮೃವಿಲ್ಲದೆ ನಡೆಸಿಕೊಂಡರು. "ಭೂ ಬ್ಯಾಂಕ್‌' ಮೊಳಹಳ್ಳಿಯವರ ಕೃಪೆಯಿಂದ ಅದಾಗಲೇ 
ಸ್ಡಾಪನೆಯಾಗಿದ್ದು, ಹಳೆ ಸಾಲ ತೀರಿಸುವಲ್ಲಿ, ಹೊಸ ಸಾಲ ಪಡೆಯುವಲ್ಲಿ ರೈತಾಪಿ ಜನರಿಗೆ ಸಹಕಾರ ನೀಡಿತು. 
ವರ್ಷದಿಂದ ವರ್ಷಕ್ಕೆ ಅಡಿಕೆಯ ಬೆಲೆ ಏರಿತು. ಪೈಲೂರು ನಿವೃತ್ತರಾಗುವವರೆಗೂ ಸಂಸ್ಥೆ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. 


ಕೆಲವೊಮ್ಮೆ ಅಡಿಕೆ ಬೆಲೆ ಕುಸಿದದ್ದಿದೆ. ಗೋವಾ ಬಿಡುಗಡೆಯ ಕಾಲದಲ್ಲಿ, ಪಾಕಿಸ್ತಾನ ಭಾರತದ ಮೇಲೆ 
ಯುದ್ಧ ಹೂಡಿದಾಗ, ಪೂರ್ವ ಪಾಕಿಸ್ತಾನ ಪ್ರತ್ಯೇಕವಾದಾಗ ಬೆಲೆ ಕುಸಿತ ಉಂಟಾಯಿತು. ಆಗ ಜನಪ್ರತಿನಿಧಿಗಳಲ್ಲಿ 
ಒಬ್ಬರಾದ ವಾರಣಾಸಿ ಸುಬ್ರಾಯ ಭಟ್ಟರು ಕೃಷಿಕರ ರಕ್ಷಣೆಗೆ ಮುಂದಾದರು. ಸಹಕಾರಿ ತತ್ವದ ಮೇಲೆ ಕ್ಕಾ೦ಪ್ಕೋ 
ಕಟ್ಟಿ ಬೆಳೆಸಿದರು. ಬೆಲೆ ಕುಸಿತ ತಡೆಯುವಲ್ಲಿ ಇದು ಸಾರ್ಥಕ ಕೆಲಸ ಮಾಡಿತು. ಪೈಲೂರರ ನಿವೃತ್ತಿಯ ನ೦ತರ 
ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸ೦ಘ ತನ್ನ ಅಸ್ತಿತ್ವ ಕಳೆದುಕೊ೦ಡಿಲ್ಲವಾದರೂ, ಖ್ಯಾತಿ ಕಳೆದುಕೊಂಡಿದೆ. 
ಆ ಸ್ಥಾನದಲ್ಲಿ ಕ್ಕಾ೦ಪ್ಕೋ ನಿಂತಿದೆ. 


ಈ ಮೇಲಿನದಷ್ಟನ್ನೇ ಹೇಳಿದರೆ ಪೂರ್ಣ ಪೈಲೂರರನ್ನು ಕ೦ಡ೦ತಾಗುವುದಿಲ್ಲ. ಅವರ ಕರ್ತವ್ಯಗಳೊಡನೆ 
ಹವ್ಯಾಸಗಳು ಬೆಸೆದುಕೊಂಡಿದ್ದವು. ಹುಟ್ಟಿ ಬೆಳೆದದ್ದು ಕಾಡಿನ ಸರಹದ್ದಿನಲ್ಲಿ. ಅವರನ್ನು ಮದುವೆಯಾದ 
ಹೆಣ್ಣುಮಗಳು ಬಂದದ್ದು ಕಾಡಿನ೦ಚಿನ ಕಟ್ಟ ಎ೦ಬ ಊರಿನಿಂದ. ಇದು ಕಾರಂತರ "ಬೆಟ್ಟದ ಜೀವ'ದ 
ತಾಣ. ಪೈಲೂರರ ಮಾವ ಗೋವಿ೦ದಯ್ಯ, ಶಿವರಾಮ ಕಾರ೦ತರ ಆತ್ಮೀಯ. ಈಗ ಹುಡುಕಿದರೂ ಕಣ್ಣಿಗೆ 
ಬೀಳಲೊಲ್ಲದ ಹಲವು ಅಪರೂಪದ ಹಕ್ಕಿಗಳೂ ಸೇರಿದಂತೆ ಹಲವು ಜಾತಿಯ ಹಕ್ಕಿಗಳನ್ನು ಅವರು ಸಾಕಿದ್ದರು. 
ಗುಲಾಬಿ ಮೊದಲಾದ ವಿವಿಧ ಹೂಗಳನ್ನು ಬೆಳೆಸಿದ್ದರು. ಅಂಚೆಚೀಟಿ ಜೋಡಣೆಯನ್ನು ಅಂದಿನ ದಿನಗಳಲ್ಲೇ 
ಮಾಡುತ್ತಿದ್ದರು. ಪೈಲೂರರು ತು೦ಬಾ ಚಟುವಟಿಕೆಯವರು. ವೇಗದ ಸ್ವಭಾವ. ಅವರ ಜೀವನದ 
ಸ೦ದೇಶವೇನಿರಬಹುದೆ೦ದು ಪ್ರಶ್ನಿಸಿದರೆ ನನಗೆ ಕಾಣುತ್ತದೆ, "ಉಸಿರಿದ್ದಷ್ಟು ಸಮಯ ದುಡಿಮೆ ಮಾಡುತ್ತಿರಬೇಕು.' 


+ 
(ಸೌಜನ್ಯ : ವಿಜಯ ಕರ್ನಾಟಕ - ಡಿಸೆಂಬರ್‌ 25, 2002) 


ಂತಜೆ ವೆಂಕಟ್ರಮಣ ಭಟ್ಟ 


ವ್ಯ ಲೂರು ಲಕ್ಷ್ಮೀನಾರಾಯಣ ರಾಯರನ್ನು ಎಲ್ಲರೂ "ಪೈಲೂರ್‌ರವರು' ಎ೦ದೇ ಕರೆಯುತ್ತಿದ್ದರು. ಎಷ್ಟೋ 
ಜನರಿಗೆ ಅವರ ಪೂರ್ಣ ಹೆಸರು ಕೂಡ ಗೊತ್ತು೦ಟೋ ಇಲ್ಲವೋ ಎಂದು ನನಗೆ ಸಂಶಯವಿದೆ. 
ಅವರು ಎಲ್ಲರನ್ನೂ ಮಿತ್ರಭಾವದಿ೦ದಲೇ ನೋಡುತ್ತಿದ್ದುದರಿ೦ದಲೂ, ಹಾಗೆಯೇ ಮಾತನಾಡುತ್ತಿದ್ದುದರಿ೦ದಲೇ 
ಅವರನ್ನು ಎಲ್ಲರೂ ಪೈಲೂರ್‌ರವರು ಎಂದು ಗೌರವ ಭಾವನೆಯಿಂದ ಕರೆಯುತ್ತಿದ್ದರು. ಅವರು ತಮ್ಮ 
ಜೀವನದಲ್ಲಿ ಸ೦ಪರ್ಕ ಹೊ೦ದಿದವರೆಲ್ಲರನ್ನೂ ಮಿತ್ರರನ್ನಾಗಿಯೇ ಕ೦ಡವರು. 


ನನಗೂ ಅವರಿಗೂ ಇದ್ದ ಮಿತ್ರತ್ವದ ಕಾಲ ಐದು ದಶಕಗಳಿಗೂ ಮೀರಿದ್ದಾಗಿದೆ. ನಾನು 1946ನೇ ಇಸವಿಯಲ್ಲೇ 
ಅವರ ಪರಿಚಯ ಹೊಂದಿದ್ದರೂ, ನಮ್ಮ ನಿಕಟ ಸ೦ಪರ್ಕವಾದುದು 1948ರ ನಂತರವೇ ಆಗಿದೆ. ದ.ಕ. 
ಕೃಷಿಕರ ಸಹಕಾರಿ ಮಾರಾಟ ಸ೦ಘದಲ್ಲಿ ಅವರು ಕಾರ್ಯದರ್ಶಿಯಾಗಿಯೂ, ನಾನು ಜತೆ ಕಾರ್ಯದರ್ಶಿ 
ಯಾಗಿಯೂ 1948ನೇ ಇಸವಿಯಿಂದ 1972ರ ತನಕ 24 ವರ್ಷಗಳ ಕಾಲ ಒಂದೇ ಕಚೇರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದೆವು. ಅವರ ಕಚೇರಿಯು ಕೆಳಗೆ ಇದ್ದರೆ ನನ್ನದು ಮಾಳಿಗೆಯಲ್ಲಿತ್ತು. ನಾವು ಪ್ರತಿದಿನವೂ 
ಹಲವು ಬಾರಿ ಮುಖತಃ ಅಥವಾ ದೂರವಾಣಿ ಮೂಲಕ ಮಾತನಾಡಿಕೊಳ್ಳುವ ಅಗತ್ಯ ಮತ್ತು ಅನುಕೂಲತೆ 
ಇತ್ತು. ಇಷ್ಟು ದೀರ್ಫ್ಥ ಕಾಲ ನಮ್ಮ ಸ೦ಪರ್ಕವಿದ್ದರೂ ನಮ್ಮೊಳಗೆ ಎಂದೂ ಮನಸ್ತಾಪ ಬಂದುದಿಲ್ಲ. 
ನಮ್ಮ ಮೈತ್ರಿಯು ವೃದ್ದಿಯಾಗುತ್ತಲೇ ಹೋಗುತ್ತಿತ್ತು. ಅವರು ನನ್ನಲ್ಲಿ ಅಷ್ಟು ವಿಶ್ವಾಸವನ್ನು ಇಟ್ಟಿದ್ದರು. 
ಸಂಸ್ಥೆಯ ವ್ಯವಹಾರಗಳಲ್ಲಿ ಅವರಿಗೂ ನನಗೂ ಕೆಲವು ಸಂದರ್ಭಗಳಲ್ಲಿ ಅಭಿಪ್ರಾಯ ಭೇದ ಬಂದರೂ 
ಅದನ್ನು ನಾವು ಮಾತನಾಡಿಕೊಂಡು ಪರಿಹರಿಸಿಕೊಳ್ಳುತ್ತಿದ್ದೆವು. ಅವರಲ್ಲಿ ಕೊಡು-ಕೊಳ್ಳುವ ಮನೋಭಾವವಿತ್ತು. 
ಅವರು ಮನಸ್ಸಿಗೆ ಕಂಡದ್ದನ್ನು ಹೇಳಿ ಸಂಶಯ ಪರಿಹರಿಸಿಕೊಳ್ಳುತ್ತಿದ್ದರು. ಅವರು ಕಾರ್ಯದರ್ಶಿ 
ಸ್ಥಾನದಲ್ಲಿದ್ದರೂ ಎ೦ದೂ ನನ್ನ ಕಾರ್ಯಕ್ಷೇತ್ರದಲ್ಲಿ ಅಥವಾ ನನ್ನ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. 
ಅವರು ನನ್ನಲ್ಲಿಟ್ಟ ಪ್ರೀತಿ ವಿಶ್ವಾಸವೇ ಇದಕ್ಕೆ ಮುಖ್ಯ ಕಾರಣ ಎ೦ದು ನನಗನ್ನಿಸುತ್ತದೆ. ಅವರು ನನ್ನಲ್ಲಿಟ್ಟ 
ವಿಶ್ವಾಸಕ್ಕೆ ನಾನು ಅವರಿಗೆ ಸದಾಕಾಲ ಕೃತಜ್ಞನಾಗಿರುವೆನು. 


1972ರಲ್ಲಿ ಅವರು ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸ೦ಘ(ಎಲ್ಲರೂ ಸೊಸೈಟಿ ಎ೦ದು ಕರೆಯುತ್ತಿದ್ದರು)ದಿ೦ದ 
ನಿವೃತ್ತಿ ಹೊಂದಿದರು. ಅದರ ನಂತರ 1978ರ ತನಕ ಅವರ ಸ್ಥಾನದಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೆನು. 


| ಪರಿಪಕ್ವ ಮಿತ್ರತ್ವ | 


26 


ಹ 


1978ರಲ್ಲಿ ನಾನೂ ನಿವೃತ್ತಿ ಹೊ೦ದಿದೆನು. ಅವರು ಬೇರೆ ಕಡೆಯಲ್ಲಿ ಇತರರ ಜೊತೆಗೂಡಿ ಅಡಿಕೆ ವ್ಯಾಪಾರವನ್ನು 
£೨ 
ಸಂಪರ್ಕ ಮುಂದುವರಿಯುತ್ತಲೇ ಇತ್ತು. 


ಳಗಿನ ಸಂಪರ್ಕದಲ್ಲಿ 


ಲವು ವರ್ಷಗಳ ಕಾಲ ನಡೆಸಿದರು. ಆಗಲೂ ನಮ್ಮೊಳಗಿನ ಸ್ನೇಹ 
ಆಗಾಗ ಸೊಸೈಟಿಯ ವಿಷಯ ನನ್ನೊಡನೆ ವಿಚಾರಿಸಿ ತಿಳಿದುಕೊಳ್ಳು 


ನಾನು ಅವರಲ್ಲಿ ಕ೦ಡ ವಿಶೇಷ ಗುಣಗಳಲ್ಲಿ ಮುಖ್ಯವಾದವುಗಳ 


ಫಿ 
ನಿಮೊ 


ದರು. 


(೫ 


೬ 


Re 


ಕಾರ್ಯನಿಷ್ಠೆ - ಪ್ರಾಮಾಣಿಕತ 


ಪೈಲೂರರು ತುಂಬಾ ಶ್ರಮಜೀವಿ, ಕರ್ಮಯೋಗಿ. ಒಂದು ನಿಮಿಷ ಕೂಡಾ ಅವರು ಸುಮ್ಮನಿದ್ದುದನ್ನು 
ನಾನು ಕಂಡಿಲ್ಲ. ಅವರು ಜೇನುಸಾಕಣೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದು, ತಾವೂ ಜೇನುನೊಣಗಳಂತೆ 
ನಿರಂತರ ಕಾರ್ಯಮಗ್ನರಾಗಿದ್ದರು. ಅವರು ಕಚೇರಿಗೆ ಹೆಚ್ಚಾಗಿ ಬೆಳಿಗ್ಗೆ 7.30 ಅಥವಾ 8 ಗಂಟೆಗೇ ಬಂದು, 
ಕಚೇರಿಯ ಬಾಗಿಲನ್ನು ತಾವೇ ತೆರೆದು ಕಾರ್ಯಕ್ಕೆ ತೊಡಗುತ್ತಿದ್ದರು. ಅವರಿಗೆ ಆಫೀಸು ಅವಧಿಯ ನಿಯಮ 
ಇಲ್ಲ. ಎಲ್ಲರಿಗಿ೦ತ ಮುಂಚೆ ಬರುತ್ತಿದ್ದರು. ಗೋದಾಮುಗಳ ಒಳಹೊಕ್ಕು ಕುಳವಾರುಗಳು ಕಳಿಸಿದ ಅಡಿಕೆಯನ್ನು 
ಕತ್ತರಿಸಿ ಅದರ ಗುಣಪರೀಕ್ಸೆಯನ್ನು ಆಗಾಗ ಮಾಡುತ್ತಿದ್ದರು. ಆಯಾ ಬೆಳೆಗಾರರಿಗೆ ಅದನ್ನು ವಿವರಿಸಿಯೂ 
ಹೇಳುತ್ತಿದ್ದರು. ಮಾರಾಟ ಮಾಡುವಾಗ ಪ್ರತಿ ಬುಟ್ಟಿಯಲ್ಲಿರುವ ಅಡಿಕೆಯನ್ನು ಮಾರಾಟಕ್ಕಿ೦ತ ಮುಂಚೆ 
ಪರೀಕ್ಷಿಸಿ ನೋಡುತ್ತಿದ್ದರು. ಮಾರಾಟದ ಕೆಲಸವನ್ನು ಅತ್ಯ೦ತ ನಿಷ್ಠೆಯಿಂದ ಮಾಡುತ್ತಿದ್ದರು. ಇದರಿಂದಾಗಿಯೇ 
ಅವರು ಅಡಿಕೆ ಬೆಳೆಗಾರರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. 


ಪೈಲೂರರು ಅತ್ಕ೦ತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. 
ಯಾವ ವಿಧದ ಪ್ರಲೋಭನೆಗಳಿ೦ದಲೂ ಅವರನ್ನು 
ಇತರರಿಗೆ ವಶೀಕರಣ ಮಾಡಲಾಗುತ್ತಿರಲಿಲ್ಲ. 
ಸೊಸೈಟಿಯ ಉದ್ಯೋಗದಲ್ಲಿದ್ದಾಗ ನಿರಂತರವಾಗಿ 
ಅದರ ಹಿತಚಿ೦ತನೆಯಲ್ಲೇ ಇದ್ದರು; ಕಾರ್ಯವನ್ನೂ 
ಮಾಡಿದ್ದರು. ಇದರಿ೦ದಾಗಿಯೇ ಸೊಸೈಟಿಯು ಅವರ 
ಕಾಲದಲ್ಲಿ ಅತ್ಯಂತ ಏಳಿಗೆಯ ಸ್ಥಿತಿಯಲ್ಲಿದ್ದು 
ಸತ್ಕೀರ್ತಿಗೆ ಪಾತ್ರವಾಯಿತು. 


ಪೈಲೂರರದ್ದು ತ್ಕಾಗ ಮನೋಭಾವನೆ. 
ಪರೋಪಕಾರವೇ ಅವರ ಜೀವನದ ಉಸಿರಾಗಿತ್ತು. ಅವರು ಯಾರಿಗೂ ಎಂದೂ “ಇಲ್ಲ' ಎ೦ದು ಹೇಳಲಿಲ್ಲ. 
ಹಲವಾರು ಜನರು ಅವರಿಂದ ಬೇರೆ ಬೇರೆ ರೀತಿಯಲ್ಲಿ ಉಪಕಾರ ಹೊಂದಿದ್ದನ್ನು ನಾನು ಕಂಡಿದ್ದೇನೆ. 
ಎಲ್ಲರಿಗೂ ಅವರು ತುಂಬು ಹೃದಯದ ಸ್ವಾಗತ ನೀಡುತ್ತಿದ್ದರು. ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಅವರ 
ಮನೆಯಲ್ಲಿ ಸದಾಕಾಲ ಅತಿಥಿ ಸತ್ಕಾರವಿತ್ತು. ಇತರರಿಗೆ ಕೊಟ್ಟಷ್ಟೂ ಅವರಿಗೆ ಸಂತೋಷ ಹೆಚ್ಚಾಗುತ್ತಿತ್ತು. 


ಸೈಕಲ್‌ ಸವಾರಿ! 


ಆ ದಿನಗಳಲ್ಲಿ ಪೈಲೂರರಿಗೆ ಒಂದು ಸೈಕಲ್‌ ಇತ್ತು. ನನಗೂ ಸೈಕಲ್‌ ಇತ್ತು. ನಾನೂ ಅವರೂ ಎಷ್ಟೋ 
ವರ್ಷಗಳ ಕಾಲ ಜೊತೆಜೊತೆಯಾಗಿ ಸೈಕಲ್‌ಗಳಲ್ಲಿ ಕಚೇರಿಗೆ ಹೋಗುತ್ತಿ ದ್ದೆವು. ನಾನು ಬೆಳಿಗ್ಗೆ ಅಂದಾಜು 8 
ಗಂಟೆಗೆ ಅವರ ಮನೆಗೆ ಬಂದಾಗ ನನಗೋಸ್ಕರ ಒ೦ದು ಲೋಟ ಕಾಫಿಯನ್ನು ತಯಾರಿಸಿ ಇಡುತ್ತಿದ್ದರು. 
ಅದನ್ನು ಕುಡಿದು, ನಾನೂ ಅವರೂ ಜೊತೆಯಾಗಿ ಕಚೇರಿಗೆ ಹೋಗುವ ಕಾರ್ಯಕ್ರಮವಿತ್ತು. ನಾನು ಅವರಲ್ಲಿ 
ಎಷ್ಟು ಬಾರಿ ಕಾಫಿ ಕುಡಿದಿದ್ದೇನೋ ಏನೋ! ಅದನ್ನು ಈಗ ನೆನಪಿಸುವಾಗ ನನಗೆ ವಿಚಿತ್ರವಾಗಿ ಕಾಣುತ್ತದೆ; 
ಅ೦ತಹ ಮೈತ್ರಿ ನಮ್ಮೊಳಗೆ ಇತ್ತು. ಅವರು ಎಂದೂ "ಇಲ್ಲ' ಎಂದು ತೋರಿಸಲಿಲ್ಲ. ನ೦ತರ ಅವರು 


| ಪರಿಪಕ್ವ ಮಿತ್ರತ್ವ | 


ಮೋಟಾರು ಕಾರನ್ನು ಪಡಕೊ೦ಡಾಗ ಈ ಕ್ರಮ ನಿಂತಿತು. ನಾವು ಎಷ್ಟೋ ಸಲ ಜೊತೆಯಾಗಿ ಹಲವಾರು ಸಭೆ 
ಸಮಾರಂಭಗಳಿಗೆ, ವಿವಾಹ ಇತ್ಯಾದಿ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದೆವು. ಮಾತನಾಡಿಕೊ೦ಡೇ ಇದ್ದೆವು. 
ಯಾವ ಸಣ್ಣ ವಿಷಯವನ್ನಾಗಲೀ ಅವರು ನನಗೆ ತಿಳಿಸದೇ ಇರುತ್ತಿರಲಿಲ್ಲ. ನಾನೂ ಅಷ್ಟೇ. ನಮ್ಮೊಳಗೆ 
ವಿಚಾರ ವಿನಿಮಯ ಆದ ಮೇಲೆಯೇ ಮನಸ್ಸಿಗೆ ಸಮಾಧಾನ. ಈಗ ಅದನ್ನು ನೆನಪಿಸುವಾಗ ಮೈ 
ರೋಮಾಂಚನವಾಗುತ್ತದೆ. ಪೈಲೂರರ ವ್ಯಕ್ತಿತ್ವ ಅಂಥದ್ದು. 


ಪೈಲೂರರು ಸರಳ ಜೀವನವನ್ನು ನಡೆಸಿದರು. ಅವರು ಅನುಕೂಲವಿದ್ದರೂ ಆಡ೦ಬರದ ಜೀವನ ಬೇಡ 
ಎಂದವರು. ಸಾದಾ ಉಡುಪನ್ನೇ ಧರಿಸಿದವರು. ಶಿಸ್ತಿನ ಜೀವನವನ್ನು ನಡೆಸಿದವರು. ಸಮಯಕ್ಕೆ ಬೆಲೆ 
ಕೊಡುತ್ತಿದ್ದರು. ಸ್ವಾಭಿಮಾನವನ್ನು ರಕ್ಷಿಸಿಕೊ೦ಡವರು. ಅವರು ಸೊಸೈಟಿ ಉದ್ಯೋಗದಲ್ಲಿದ್ದಾಗ, ಕೊನೆಗೆ 
ಆಗಿನ ಆಡಳಿತ ಮಂಡಳಿಯವರ ಪೈಕಿ ಕೆಲವರೊಡನೆ ಮತಭೇದ ಉಂಟಾದಾಗ ಉದ್ಯೋಗವನ್ನೇ ತ್ಯಜಿಸಿದರು. 


ಪೈಲೂರರು ಯಾರಿಗೂ ಕೇಡು ಬಗೆಯುತ್ತಿರಲಿಲ್ಲ. ಇತರರು ಅವರಿಗೆ ಕೇಡು ಮಾಡಿದರೂ, "ಅವರವರ 
ಕರ್ಮಫಲವನ್ನು ಅವರವರೇ ಉಣ್ಣುವರು - ನಾವು ಯಾಕೆ ಅವರಿಗೆ ಕೇಡು ಬಗೆಯಬೇಕು?' ಎ೦ದು ನನ್ನೊಡನೆ 
ಹೇಳುತ್ತಿದ್ದರು. "ಸರ್ವೇ ಜನಾಃ ಸುಖಿನೋ ಭವಂತು' ಎ೦ಬ ಮಾತನ್ನು ಅವರು ಬಾಯಲ್ಲಿ ಆಡದೆ, ಕಾರ್ಯದಲ್ಲಿ 
ಆಚರಿಸುತ್ತಿದ್ದರು. 


ಪೈಲೂರರ ಮಡದಿ ಪರಮೇಶ್ವರಿ ಅಮ್ಮನವರ ಕುರಿತು ನಾನು ಒ೦ದು ಮಾತನ್ನು ಹೇಳಲೇಬೇಕಾಗುತ್ತದೆ. 
ಅವರು ನನಗೆ ಪೂಜ್ಮರು. ಅವರು ಪೈಲೂರರಿಗೆ ನಿರಂತರವಾಗಿ ಜೀವನದುದ್ದಕ್ಕೂ ಸಹಕಾರವನ್ನು ಕೊಟ್ಟವರು. 
ನಾನು ಇದನ್ನು ಪ್ರತ್ಯಕ್ಷವಾಗಿ ನೋಡಿದವನಾಗಿದ್ದೇನೆ. ಪೈಲೂರರು ಕೊನೆಯ ಎರಡು ವರ್ಷಗಳಲ್ಲಿ ಅಸೌಖ್ಯದಿಂದ 
ತು೦ಬಾ ಬಳಲಿದ್ದರು. ನಾನು ನನ್ನ ಮಡದಿ ಸಮೇತ ಹಲವು ಬಾರಿ ಅವರನ್ನು ಆಸ್ಪತ್ರೆ ಹಾಗೂ ಅವರ 
ಮನೆಯಲ್ಲಿ ಕ೦ಡು ಮಾತನಾಡಿದ್ದೆ. ಪ್ರತಿ ತಿ೦ಗಳೂ ತಪ್ಪದೆ ಒಮ್ಮೆ, ಹಲವಾರು ಸಲ ವಾರಕ್ಕೊಮ್ಮೆ ಹೋಗಿ 
ನೋಡಿ ಮಾತನಾಡಿ ಒಂದಿದ್ದೆವು. ಪೈಲೂರರು ಪ್ರತಿಬಾರಿಯೂ ಪ್ರೀತಿಯಿ೦ದ ನಮ್ಮೊಡನೆ ಮಾತನಾಡುತ್ತಿದ್ದರು. 


ಕೊನೆಯ ಬಾರಿ, ತಾರೀಕು 7.12.2002ರ೦ದು ನಾನು ಅವರನ್ನು ಕಂಡಾಗ ಬಹಳ ದುಃಖ ಉಂಟಾಯಿತು. 
ಏಕೆಂದರೆ ಅವರು ತುಂಬಾ ಶಕ್ತಿಹೀನರಾಗಿದ್ದು, ಮಾತನಾಡುವುದಕ್ಕೂ ಚೈತನ್ಮವಿರಲಿಲ್ಲ. ನನ್ನ ಮತ್ತು ನನ್ನ 
ಪತ್ನಿಯ ಗುರುತು ಮಾತ್ರ ಅವರಿಗೆ ಸಿಕ್ಕಿತ್ತು. ಮೆಲ್ಲನೆ ನನ್ನ ಹೆಸರನ್ನು ಮಾತ್ರ ಹೇಳಿದ್ದರು. ಅದೇ ನಮ್ಮ 
ಕೊನೆಯ ದರ್ಶನ. ಮರುದಿನ ಅಪರಾಹ್ನ ನನಗೆ ದೂರವಾಣಿಯಲ್ಲಿ ಕರೆ ಬ೦ದೊಡನೆ ಅವರ ಮನೆಗೆ ಹೋದಾಗ 
ಅವರ ನಿರ್ಜೀವ ದೇಹವನ್ನು ನೋಡಬೇಕಾಯಿತು. ಇನ್ನು ಆ ದೇಹವೂ ಕಾಣಸಿಗಲಾರದು. ಅವರ ನೆನಪು 
ಮಾತ್ರ ನನಗೆ ಸ್ಫೂರ್ತಿಯ ಸೆಲೆಯಾಗಿ ನನ್ನ ಮನಸ್ಸಿನಲ್ಲಿ ಸದಾ ನಿ೦ತಿರುತ್ತದೆ. 


| ಪರಿಪಕ್ವ ಮಿತ್ರತ್ವ | 


29 


ಪೈಲೂರು : ಯಾರಿರ್ತಾರೆ ಇಂಥವರು! 


$ ಬಿ.ಎಂ. ಇದಿನಬ್ಬ 


"ಕ್ಕ 


“ದ ಲೂರು ಲಕ್ಷ್ಮೀನಾರಾಯಣ ರಾಯರು ಒ೦ದು ನಿಮಿಷ ಹಾಳು ಮಾಡಿದವರಲ್ಲ. ನಾನು ಬಾಲಕನಾಗಿದ್ದಾಗ 
( 
ಳಳ ಬಾಲವನದಲ್ಲಿ ಶಿವರಾಮ ಕಾರಂತರ ವ್ಯಕ್ತಿತ್ವವನ್ನು ಕಂಡಿದ್ದೇನೆ. ಕಾರಂತರ ನ೦ತರ ಈ ಜಿಲ್ಲೆಯಲ್ಲಿ 
ಅ೦ತಹ ಒಂದು ವ್ಯಕ್ತಿತ್ವ ಇರುವುದಿದ್ದರೆ ಅದು ರಾಯರದ್ದು. ನಾನು ಅವರೊಂದಿಗೆ 28 ವರ್ಷ ಕೆಲಸ 


ಮಾಡಿದ್ದೇನೆ. ಹಾಗಾಗಿ ಅವರನ್ನು ತೀರ ಹತ್ತಿರದಿಂದ ಬಲ್ಲೆ. 


ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸ೦ಘ ಇವತ್ತು ಉಳೀಲಿಕ್ಕೆ ಕಾರಣ ಮೊಳಹಳ್ಳಿ ಶಿವರಾಯರು. ವರ್ತಕರಿಂದಾಗಿ 
ನಮ್ಮ ಅಡಿಕೆ ಬೆಳೆಗಾರರು ಹಾಳಾಗಿಹೋಗ್ತಾರೆ ಎ೦ಬ ನ೦ಬಿಕೆಯಿ೦ದ ಶಿವರಾಯರು ಈ ಸ೦ಘವನ್ನು 
ಸ್ಥಾಪಿಸಿದರು. ಅದಕ್ಕೆ ಕಾರ್ಯದರ್ಶಿಗಳಾಗಿ ನಮ್ಮ ಲಕ್ಷ್ಮೀನಾರಾಯಣ ರಾಯರು ಇದ್ದರು. ಒಳ್ಳೆಯ ರೀತಿಯಲ್ಲಿ 


| ಯಾರಿರ್ತಾರೆ ಇಂಥವರು || 


ಕೆಲಸ ಮಾಡಿದ್ರು. ಅವರ ಸೇವೆಯನ್ನು ಅಡಿಕೆ ತೋಟಗಾರರು ಇವತ್ತು ಮರೆತಿರಬಹುದು. ಆದರೆ ಅವರು 
ಮಾಡಿದಂಥ ಸೇವೆಯಲ್ಲದಿದ್ದರೆ ಅಡಿಕೆ ಬೆಳೆಗಾರರು ಯಾವಾಗಲೋ ಏನೋ ಆಗಿ ಹೋಗ್ತಿ ದ್ರು. ಆ ಕಾಲದಲ್ಲಿ... 
ವರ್ತಕರದ್ದೇ ಛಾಪು ಇದ್ದ ಕಾಲದಲ್ಲಿ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೃಷಿಕರಿಗೆ ಒಳ್ಳೆಯದಾಗಬೇಕು, 
ಸ೦ಘ ಒಳ್ಳೆಯದಾಗಬೇಕು ಅ೦ತ ಕೆಲಸ ಮಾಡಿದವರು ಮೊಳಹಳ್ಳಿ ಶಿವರಾಯರು ಮತ್ತು ಪೈಲೂರು 
ಲಕ್ಷ್ಮೀನಾರಾಯಣ ರಾಯರು. 


ಆಡುಮುಟ ತದ ಸೊಪ್ಪಿ ಲ್ಲ 


ಶಿವರಾಮ ಕಾರಂತರು ಮುಟ್ಟದ ಕ್ಷೇತ್ರ ಇಲ್ಲ ಅಂತಲೇ ಗಾದೆಯಾಗಿದೆ. ಅದೇ ರೀತಿಯಲ್ಲಿ ಲಕ್ಷ್ಮೀನಾರಾಯಣರು 
ಕೂಡ. ಅವರು ಒಳ್ಳೆಯ ಬರಹಗಾರರು. ಬರೀಲಿಕ್ಕೆ ಹೋಗಿದ್ರೆ ದೊಡ್ಡ ಸಾಹಿತಿ ಆಗಿದ್ರು. ಏನೆಲ್ಲ ಬರೀಲಿಕ್ಕೆ 
ಸಾಧ್ಯ ಇತ್ತು ಅವರಿಗೆ! ಯಾವತ್ತೂ ಎಲೆಯ ಮರೆಯ ಕಾಯಿಯಾಗಿಯೇ ಇದ್ದದ್ದು ರಾಯರ ವಿಶೇಷ. 


ಬಹಳ ಚುರುಕು. ನಿಗದಿತ ಸಮಯಕ್ಕಿ೦ತ ಐದು ನಿಮಿಷ ಮೊದಲೇ ಅವರು ರೆಡಿ. ಆಫೀಸಿಗೆ ಒ೦ದು ದಿವಸ 
ಕೂಡ ಅವರು ತಡಮಾಡಿ ಬಂದದ್ದಿಲ್ಲ. ಹೋಗುವಾಗ ಕೂಡ ಎಲ್ಲರೂ ಹೋದಮೇಲೆಯೇ ಅವರು 
ಹೋಗುತ್ತಿದ್ದುದು. ಪ್ರತಿಯೊಂದು ಕೆಲಸವನ್ನೂ 
ಅಂದಂದೇ ಮುಗಿಸಬೇಕೆಂಬ ಛಲ. ಯಾರಿರ್ತಾರೆ 
ಇಂಥವರು! 


ನನ್ನನ್ನವರು ಸಾಹೇಬ್ರೇ ಅಂತ ಕರೆಯುತ್ತಿದ್ದರು. ಆ 
ಸಂದರ್ಭದಲ್ಲಿ ನಾನು ಲೇಖನಗಳನ್ನೇನಾದರೂ ಬರೆದರೆ 
ನನ್ನನ್ನು ತಮ್ಮ ಹತ್ತಿರ ಕೂರಿಸಿ, "ಸಾಹೇಬ್ರೇ ಇನ್ನೂ 
ಬರೀರಿ, ಇನ್ನೂ ಬರೀರಿ' ಎಂದು 
ಪ್ರೋತ್ಸಾಹಿಸುತ್ತಿದ್ದರು. ಅವರ ದೇಶಪ್ರೇಮ, 
ಗಾಂಧೀಜಿಯವರ ಮೇಲಿನ ಅಭಿಮಾನ ಅನನ್ಯ. 


ಪ್ರೀತಿಯ ಘಟನೆ ' ಕಾರಂತರನಂತರ ಈ ಜಿಲ್ಲೆಯಲ್ಲಿ ಅಂತಹ ಒಂದುವ್ಯಕ್ತಿತ್ತ 
ಆ ಕಾಲದಲ್ಲಿ ರಾಯರು ನನಗೆ ಮಾಡಿದ ಒಂದು ಇರುವುದಿದ್ದರೆಅದು ರಾಯರದ್ದು. ನಾನು ಅವರೊಂದಿಗೆ 
ಉಪಕಾರವನ್ನು ನಾನು ನೆನೆಯಲೇಬೇಕು. 1962ನೇ 28 ವರ್ಷ ಕೆಲಸಮಾಡಿದ್ದೇನೆ. ಹಾಗಾಗಿ ಅವರನ್ನು ತೀರ 
ಇಸವಿ. ಆಗ ವಿಧಾನ ಸಭೆಗೆ ಉಳ್ಳಾಲ ಕ್ಲೇತ್ರದಿಂದ ಹತ್ತಿರದಿಂದ ಬಲ್ಲೆ. ಪ್ರತಿಯೊಂದು ಕೆಲಸವನ್ನೂ ಅಂದಂದೇ 


ಕಾಂಗ್ರೆಸ್‌ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮುಗಿಸಬೇಕೆಂಬ ಛಲ. ಯಾರಿರ್ತಾರೆಇಂಥವರು! 


ಗಿಳಿಯುವಂತೆ ಎಸ್‌. ನಿಜಲಿ೦ಗಪ್ಪನವರು ಕೆ.ಕೆ. ಶೆಟ್ಟರ 
ಬಳಿ ಪ್ರಸ್ತಾಪಿಸಿದ್ದರು. ಅದಕ್ಕೆ ಶೆಟ್ಟರು, "ಅವನಲ್ಲಿ ಹೇಳಿಯಾಗಿದೆ. ಅವನ ಜೀವನ ಕಷ್ಟದಲ್ಲಿದ್ದು, ಚುನಾವಣೆಗೆ 
ಸ್ಪರ್ಧಿಸಲು ಒಪ್ಪುತ್ತಿಲ್ಲ' ಎಂದಿದ್ದರು. 


ಹೀಗಿದ್ದಾಗ ಒ೦ದು ದಿನ ಲಕ್ಷ್ಮೀನಾರಾಯಣರು ನನ್ನ ಬಳಿ "ಉಳ್ಳಾಲದಿ೦ದ ಯಾರು ನಿಲ್ತಾರೆ' ಎಂದು 
ಕೇಳಿದರು. ಯಾರೂ ಮುಂದೆಬಂದಿಲ್ಲ ಎ೦ದಾಗ "ನೀವು ನಿಲ್ಲಬಹುದಲ್ಲ? ನಿಲ್ಲಿ ಸಾಹೇಬ್ರೇ. ಅಲ್ಲಿ ನಿಮ್ಮಂಥ 
ಮುಂದಾಳುಗಳು ಇನ್ಕಾರೂ ಇಲ್ಲ' ಎಂದರು. ನಾನೆಂದೆ - "ಹೌದು, ನಿಲ್ಲಬಹುದು ಸ್ವಾಮಿ. ಆದರೆ ಹೇಗೆ ನಿಲ್ಲುವುದು? 
ಪಕ್ಷದ ಅಭ್ಯರ್ಥಿಯಾಗಲು ಅರ್ಜಿಹಾಕಬೇಕಿದ್ದರೆ 750 ರೂಪಾಯಿ ಕಟ್ಟಬೇಕು. ಅಷ್ಟು ಹಣ ನನ್ನಲ್ಲಿಲ್ಲ.' 


ನಾನಿನ್ನೂ ಬಾಯಿಮುಚ್ಚಿರಲಿಲ್ಲ, ರಾಯರು ತಮ್ಮ ಕಿಸೆಗೆ ಕೈಹಾಕಿದವರೇ 750 ರೂಪಾಯಿ ತೆಗೆದು ನನ್ನೆದುರು 


| ಯಾರಿರ್ತಾರೆ ಇಂಥವರು! 


ಇಟ್ಟರು! "ನೀವು ಯಾವಾಗ ಬೇಕಾದರೂ ಕೊಡಿ' ಎ೦ಬ ಮಾತನ್ನೂ ಸೇರಿಸಿದರು. ಯಾರೂ ಸಹಾಯ ಮಾಡಿರದ 
ಸಂದರ್ಭದಲ್ಲಿ ರಾಯರು ತೋರಿದ ಈ ಪ್ರೀತಿಯ ಘಟನೆ ನನ್ನ ಕಣ್ಣಮುಂದೆ ಇವತ್ತಿಗೂ ಕಾಣುತ್ತಿದೆ. 


ಮಹಾನುಭಾವ 


1967ರಲ್ಲಿ ಪುನಃ ನಾನು ಸ್ಪರ್ಧಿಸಿ ಶಾಸಕನಾದೆ. ರಾಯರು ನನಗೆ ಬಹಳ ಪ್ರೋತ್ಸಾಹಿಸಿ ಬೆನ್ನುತಟ್ಟುತ್ತಿದ್ದರು. 
ಆಗ ನನ್ನನ್ನು ಅನೇಕರು ಸಾರ್ವಜನಿಕ ಸಭೆ ಸಮಾರ೦ಭಗಳಿಗೆ ಕರೆಯುತ್ತಿದ್ದರು. ಸ೦ಜೆ ನಾಲ್ಕೂವರೆ, ಐದಕ್ಕೇ 
ಹೋಗಬೇಕಾಗುತ್ತಿತ್ತು. ನಾನಾಗ ಸ೦ಘದ ಕ್ಕಾಶಿಯರ್‌. ಸೊಸೈಟಿಯ ಕೆಲಸ ಬಿಟ್ಟು ಹೋಗುವುದಾದರೂ 
ಹೇಗೆ? ಆದರೆ ಆ ಬಗ್ಗೆ ರಾಯರ ಬಳಿ ಪ್ರತಿಬಾರಿ ಪ್ರಸ್ತಾ ಪಿಸಿದಾಗಲೂ, "ನೀವು ಹೋಗಿ, ನೀವು ಹೋಗಿ, 
ನಾನೆಲ್ಲ ನೋಡಿಕೊಳ್ತೇನೆ' ಎಂದು ಕಳಿಸಿಕೊಡ್ತಿದ್ರು. ಇದು ನನ್ನ ಬೆಳವಣಿಗೆಗೆ ತುಂಬ ಸಹಕಾರಿಯಾಯ್ತು. 
ಇದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಇ೦ಥ ವ್ಯಕ್ತಿಗಳು ಈಗ ಸಿಗುವುದೇ ಕಷ್ಟ. ಅವರೊಬ್ಬ ವಿಶಾಲ ಮನಸ್ಸಿದ್ದ೦ತಹ 
ರ ನ್ನ ವ್ಯಕ್ತಿ. ಮಾನವತಾವಾದಿ. ಎಲ್ಲಕ್ಕಿಂತ ಮುಖ್ಯವಾಗಿ, ಸದಾ "ಎಲ್ಲರಿಗೂ ಒಳ್ಳೆಯದಾಗಬೇಕು' ಎ೦ಬ 


ನಾ ' "ಆಶಯವನ್ನಿಟ್ಟುಕೊಂಡಿದ್ದ ಮಹಾನುಭಾವ. 
¥ ಎ ಭ್ಯ: ಲಕ್ಷ್ಮಿ €ನಾರಾಯಣ ರಾಯರ ಹೆಸರಿನಲ್ಲಿ ಸಹಕಾರಿ ಪ್ರಶಸ್ತಿ ಸ್ಥಾಪಿಸುವುದು ಸೂಕ್ತ. ಮೂರು ದಶಕಗಳ ಕಾಲ 
ತ್ನ [ಸಿರ | ಅಡಿಕೆ ಸೊಸೈಟಿಯ ಮೂಲಕ ಸಹಕಾರಿ ರಂಗಕ್ಕೆ ಅವರು ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಅವರಿಗೆ ಹಣ 


ಸ ; ( . ಮಾಡಬೇಕೆಂದಿದ್ದ ರೆ ಮಾಡಬಹುದಿತ್ತು; ಹುದ್ದೆ ಬೇಕೆಂದಿದ್ದರೆ ಬೇರೆಡೆಗೆ ಹೋಗಬಹುದಿತ್ತು. ಆದರೆ ಇವೆರಡ 
ನಡ ಇ ರಿಂದಲೂ ದೂರವಿದ್ದು, ಸಂಘದಲ್ಲೇ ಅಹರ್ನಿಶಿ ದುಡಿದು ಅಡಿಕೆ ಬೆಳೆಗಾರರ ಹಿತಕ್ಕಾಗಿ ಪರಿಶ್ರಮಪಟ್ಟರು. 


+ 


ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ವಿಧಾನ ಸೌಧ, ಬೆ೦ಗಳೂರು - 560 001 


ಚೆಲ್ಲಿದ + 31 | ಯಾರಿರ್ತಾರೆ ಇಂಥವರು | 


ನಾ ಕಂಡ ಸಹಕಾರಿ ಪೆ 


ಪೆರಾಜೆ ಶ್ರೀನಿವಾಸ ರಾವ್‌ 


ನ್ನ ಮಾರು ನಾಲ್ಕು ದಶಕಗಳಿಗೂ ಮೀರಿದ ಹಿಂದಿನ ವಿಚಾರ. ಸುಮಾರು 1940ರಿ೦ದ ಸಹಕಾರಿ ಚಳವಳಿಯ 
(| ಪಿತಾಮಹ ಮೊಳಹಳ್ಳಿ ಶಿವರಾಯರ ಅಪೇಕ್ಷೆಯಂತೆ ಆ ಕ್ಷೇತ್ರದಲ್ಲಿ ಸೇವೆಮಾಡಲು ನನಗೂ ಅವಕಾಶ 


ಸಿಕ್ಕಿತ್ತು. 


ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ Zhi ಗಳನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡುವ ಉದ್ದೇಶದಿಂದ 
ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸ೦ಘ ಎ೦ಬ ಸಹಕಾರಿ ಸ೦ಸ್ಥೆ ಮ೦ಗಳೂರಿನಲ್ಲಿ ತನ್ನ ಮುಖ್ಯ ಆಫೀಸನ್ನು 
ಹೊಂದಿ ವ್ಯವಹಾರ ನಡೆಸುತ್ತಲಿತ್ತು. ಅದರ ಕಾರ್ಯದರ್ಶಿಯಾಗಿ ಪೈಲೂರು ಲಕ್ಷ್ಮೀನಾರಾಯಣ ರಾಯರು 
ಸೇವೆ ಸಲ್ಲಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಓರ್ವ ಕೃಷಿಕನಾಗಿ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ (ಗ್ರಾಮೀಣ 
ಸಹಕಾರಿ ಸಂಘದಲ್ಲಿ) ಸೇವೆಮಾಡುತ್ತಿರುವವನಾಗಿ ನನಗೆ "ಶ್ರೀಯುತ ಪೈಲೂರು' ಎಂತಲೇ ಕರೆಯಲ್ಪಡುತ್ತಿದ್ದ 
ಲಕ್ಷ್ಮೀನಾರಾಯಣ ರಾಯರ ಪರಿಚಯವಾಯಿತು. 


ಸದಾ ಹಸನ್ಮುಖಿಯಾಗಿಯೇ ಇರುತ್ತಿದ್ದು, ನೂರಾರು ಗ್ರಾಹಕರೊಡನೆ ದೈನ೦ದಿನ ವ್ಯವಹಾರಗಳನ್ನು ನಡೆಸುತ್ತಿದ್ದ 
ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯ ಬದ್ಧತೆ ಪ್ರಶಂಸೆಗೆ ಒಳಗಾಗಿತ್ತು. ಎಲ್ಲರೂ ಮೆಚ್ಚಿದ ವಿಶೇಷವಾದ 
ವ್ಯಕ್ತಿತ್ವ ಅವರದು. ಕೃಷಿಕರ ಉತ್ಪನ್ನಗಳನ್ನು ತನ್ನ ಸ್ವ೦ತ ಉತ್ಪನ್ನವೆ೦ಬ೦ತೆಯೇ ಬಹಳ ಶ್ರದ್ಧೆ ಹಾಗೂ 
ಆಸಕ್ತಿಯಿ೦ದ ಸ೦ಘದಲ್ಲಿ ಜೋಪಾನ ಮಾಡಿ ರಕ್ಷಿಸಿ ಉತ್ತಮ ಬೆಲೆಗೆ ಮಾರಾಟಮಾಡುವ ಅವರ ಕರ್ತವ್ಯ ಪ್ರಜ್ಞೆ 
ಅಸಾಧಾರಣವಾಗಿತ್ತು. ಸದಸ್ಕರ ಉತ್ಪನ್ನಗಳನ್ನು ಯೋಗ್ಯಬೆಲೆಗೆ ಮಾರಾಟದ ವ್ಯವಸ್ಥೆ ಮಾತ್ರವಲ್ಲ, ಹಳ್ಳಿ 
ಪ್ರದೇಶದಲ್ಲಿರುತ್ತಿದ್ದ ಸಾವಿರಾರು ಕೃಷಿಕ ಸದಸ ರಿಗ ಗೃಹಬಳಕೆಗೆ ಅಗತ್ಯವಾದ ವಸು ಗಳನ್ನು ಿ ಬಂದರಿನಲ್ಲಿ 
ಸಗಟು ಮಾರಾಟಗಾರರಿಂದ ಖರೀದಿಸಿ, ಸದಸ್ಯರ ಮನೆಗಳಿಗೆ ಕ್ಲಪ್ತ ಸಮಯಕ್ಕೆ ಸಂಘದ ಲಾರಿಗಳ ಮೂಲಕ 
ಕಳುಹಿಸುವಲ್ಲಿಯೂ ಅವರ ಪಾತ್ರ ಸ್ಮರಣೀಯ. 


| ಸಹಕಾರಿ ಪೈಲೂರು| 


ಕರ್ಮಯೋಗಿ 


ಸಂಘದ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನೆರೆದಿದ್ದ ಸದಸ್ಕರಲ್ಲಿ ಒಬ್ಬರು ಲಕ್ಷ್ಮೀನಾರಾಯಣ ರಾಯರ 
ಸೇವೆಯನ್ನು ಗುರುತಿಸುತ್ತಾ ಹೇಳಿದ ಸ್ವಾರಸ್ಕವಾದ ಒಂದು ಮಾತು ಇಂದಿಗೂ ನೆನಪಿದೆ. ಅವರೆಂದರು: 
"ನಮ್ಮ ಕಾರ್ಯದರ್ಶಿಯವರು ನಮ್ಮ ಉತ್ಪತ್ತಿಗಳನ್ನು ಯೋಗ್ಯಬೆಲೆಗೆ ಮಾರಾಟಮಾಡುವುದಲ್ಲದೆ, ಬೆಕ್ಕಿನ 
ಮರಿಯಿ೦ದ ಹಿಡಿದು ಬೆಲ್ಲ, ಸಕ್ಕರೆ ಇತ್ಕಾದಿ ನಮ್ಮ ಗೃಹಬಳಕೆಯ ಅಗತ್ಯಗಳನ್ನು ಒಂದು ಕಾರ್ಡಿನಲ್ಲಿ 
ಬರೆದು ತಿಳಿಸಿದರೆ ಸಂಕೋಚವಿಲ್ಲದೆ ನಮಗೆ ಒದಗಿಸುತ್ತಾರೆ. ಆದ್ರಿಂದ ನಮ್ಮ ಸಮಸ್ಯೆಗಳೆಲ್ಲಾ 
ಪರಿಹಾರವಾಗುತ್ತಲಿವೆ.' ಸದಾ ನನ್ನ ನೆನಪಿನಲ್ಲಿ ಉಳಿಯುವ ಮಾತಿದು. ರಾಯರಿಗೆ ಕೋಪ ಬಂದಿರುವ 
ಸಂದರ್ಭ ನೋಡುವುದೇ ಅಪರೂಪ. ಅವರು ಸಮಾಜ ಸೇವೆಗೆ ತನ್ನನ್ನು ಪೂರ್ತಿ ಅರ್ಪಿಸಿಕೊ೦ಡು ಸಹಕಾರ 
ಕ್ಷೇತ್ರದಲ್ಲಿ "ನಿಜ ಸಹಕಾರಿ'ಯಾಗಿ ಸೇವೆ ಸಲ್ಲಿಸುತ್ತಿದ್ದ "ನಿಜ ಕರ್ಮಯೋಗಿ'ಯೇ ಆಗಿದ್ದರು. ಇಂತಹವರ 
ಉತ್ತಮ ಮಾರ್ಗದರ್ಶನದಲ್ಲಿ ಸಂಘದ ವ್ಯವಹಾರ ಅಭಿವೃದ್ಧಿ ಹೊಂದಿರುವುದು ಸಹಜವಾಗಿದೆ. 


ಜೇನುನೊಣಗಳು ಸಹಕಾರದ ನೆಲೆಯಲ್ಲಿ ಕಾರ್ಯನಡೆಸುತ್ತವೆ. ಸಹಕಾರದ ಹೃದಯವಂತಿಕೆಯ ಪೈಲೂರು 
ಅವರಿಗೆ ಜೇನುಸಾಕಣೆಯಲ್ಲಿ ಅತೀವ ಆಸಕ್ತಿ. ಅದರ ಅಭಿವೃದ್ದಿಗೆ ಅವರ ಕೊಡುಗೆ ಅಪಾರ. ಜೇನು ಸಹಕಾರಿ 
ಸ೦ಘದ ಸ್ಥಾಪನೆಗೂ ಅವರು ಕಾರಣರಾದರು. 


ಲಕ್ಷ್ಮೀನಾರಾಯಣ ರಾಯರು ಸಹಕಾರಿ ಕ್ಷೇತ್ರದ ಸೇವೆಯಿಂದ ನಿವೃತ್ತರಾದ ನಂತರವೂ ಹಲವು ರೀತಿಯಲ್ಲಿ 
ಸಂಶೋಧನೆಗಳಲ್ಲಿ ನಿರತರಾಗಿದ್ದು ವಿವಿಧ ಬಣ್ಣಗಳ ಮತ್ತ್ಯಗಳನ್ನು ಸಾಕುವ ಹವ್ಕಾಸದಲ್ಲಿ ತೊಡಗಿದ್ದರು. 
ತನ್ನ ನಿವೃತ್ತಿಜೀವನದಲ್ಲಿಯೂ ಸದಾ ಹಸನ್ಮುಖಿಗಳಾಗಿದ್ದರು. ಸ೦ಜೆಯ ವೇಳೆ ಹಾಗೂ ವಿವಿಧ 
ಕಾರ್ಯಕ್ರಮಗಳಲ್ಲಿ ಅನೇಕ ಬಾರಿ ಅವರನ್ನು ಭೇಟಿಯಾಗುತ್ತಿದ್ದಾಗ ಆತ್ಮೀಯತೆಯಿ೦ದ ಕುಶಲೋಪರಿಗಳನ್ನು 
ಮಾತನಾಡುತ್ತ ಅವರು ನನ್ನ ಮೇಲೆ ಇಟ್ಟುಕೊಂಡಿದ್ದ ಪ್ರೀತಿ, ವಿಶ್ವಾಸವನ್ನು ಸದಾ ಸ್ಮರಿಸುವಂತಾಗಿದೆ. 
ಮತ್ಸ್ಯಗಳ ಕುರಿತು ತಾನು ಬರೆದ ಪುಸ್ತಕದ ಪ್ರತಿಯನ್ನೂ ಅವರು ನನಗೆ ನೀಡಿದ್ದಾರೆ. 


ಅಪೂರ್ವ ಸಹಕಾರಿ 


ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅವರಲ್ಲಿ ಯಾವ ರೀತಿಯ ಆಗ್ರಹ ಅಥವಾ ಹಂಬಲವನ್ನು ಕಾಣುತ್ತಿರಲಿಲ್ಲ. 
ಇದುವೇ ಅವರಲ್ಲಿರುತ್ತಿದ್ದ "ಸಹಕಾರ'ದ ಮಹತ್ವವಾಗಿದೆ. ಹೀಗೆ ಸಮಾಜಕ್ಕಾಗಿ ಸಹಕಾರಿಯಾಗಿ ತನ್ನನ್ನೇ 
ಅರ್ಪಿಸಿಕೊ೦ಡು ಸೇವೆಮಾಡಿದ ಸಹಕಾರಿ ಪೈಲೂರು ಅವರು, ಸದಾ ಸ್ಮರಣೀಯರು. ಅವರ ಶ್ರದ್ದಾಪೂರ್ವಕವಾದ 
ಸೇವೆ ಎಲ್ಲರಿಗೂ ಆದರ್ಶ. ನಾ ಕ೦ಡ ಅಪೂರ್ವ ಸಹಕಾರಿಗೆ ನನ್ನ ಶ್ರದ್ದಾ೦ಜಲಿಗಳು. | 


ಳಿ 


| ಸಹಕಾರಿ ಪೈಲೂರು| 


ಜಾಫ್ಗಲ್ಗ ೦ಗಳೂರಿನ ಹಳೆಬ೦ದರಿನ ಮೂಲೆಯಲ್ಲೊಂದು ಹಳೆಯ ಕಟ್ಟಡ. ಅದರ ಹೊರಬದಿಯಲ್ಲೊ 
ಛಿ ಕರುಕೋಣೆ. ಅಲ್ಲಿ ಹಳೆಯ ಕಾಲದ ಒ೦ದು ಮೇಜು ಮತ್ತು ಕುರ್ಚಿ. ಬ೦ದವರಿಗೆ ಆಸೀನರಾ 
ಒಂದೆರಡು ಕುರ್ಚಿ ಬೆಂಚುಗಳು. ಅಲ್ಲೊಬ್ಬ ಶುಭ್ರ ಖಾದಿಜುಬ್ಬಾ ತೊಟ್ಟ, ಬ೦ದವರೊಡನೆ ಮಾತನಾಡುತಾ 
ಒ೦ದು ಕೈಯಲ್ಲಿ ಯಾದಾಸ್ತು ಪಟ್ಟಿಗಳಿಗೆ ಸಹಿಮಾಡುತ್ತಾ ಇನ್ನೊ೦ದು ಕೈಯಲ್ಲಿ ಆಫೀಸು ಜವಾನರಿಗೆ ಸೂಚನೆ 


ಈ. MK 
ಗಲು 


Ne 


|ಸವ್ಯಸಾಚಿಯ ನೆನಪು| 


34 4 ಚೆಲ್ಲಿದ | 


ಕೊಡುತ್ತಿರುವ ಸವ್ಯಸಾಚಿ ಮಹನೀಯ. ಸುಮಾರು 52 ವರ್ಷಗಳ ಹಿಂದೆ, ದ.ಕ. ಕೃಷಿಕರ ಸಹಕಾರಿ ಮಾರಾಟ 
ಸಂಘದ ಸಾರಥ್ಯವನ್ನು ವಹಿಸಿಕೊಂಡಿದ್ದ ಲಕ್ಷ್ಮೀನಾರಾಯಣ ರಾಯರನ್ನು ನಾನು ಮೊದಲು ಕಂಡಿದ್ದು ಹೀಗೆ. 


ಪಾದರಸದಂತೆ ಚುರುಕಾದ, ಸ್ಪಟಿಕದಂತೆ ಪಾರದರ್ಶಕವಾದ ಸರಳಜೀವಿ ಪೈಲೂರರು. ಅಂದಿನ ಕಷ್ಟದ ದಿನಗಳಲ್ಲಿ 
ಸ೦ಸ್ಥೆಯನ್ನು ಮುನ್ನಡೆಸಿ ಉನ್ನ ತ ಮಟ್ಟಕ್ಕೇರಿಸಿ ನಿವೃತ್ತರಾದ ಮಹನೀಯರು. ಬೈ೦ದೂರು ಪ್ರಭಾಕರ ರಾಯರು 
ಅಧ್ಯಕ್ಷ, ಮೊಳಹಳ್ಳಿ ಶಿವರಾಯರು ಉಪಾಧ್ಯಕ್ಷ, ಪೈಲೂರರು ಕಾರ್ಯದರ್ಶಿ, ಕೈಂತಜೆ ವೆ೦ಕಟ್ರಮಣ ಭಟ್ಟರು 
ಜತೆ ಕಾರ್ಯದರ್ಶಿಯಾಗಿದ್ದ ಆ ಕಾಲ ಸಂಸ್ಥೆಯ ಸ್ವರ್ಣಯುಗವಾಗಿತ್ತು. ಎರಡನೇ ಮಹಾಯುದ್ದದ 
ಫಲಶ್ರುತಿಯಾಗಿ ಕುಸಿದ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಅಡಿಕೆ ಬೆಳೆಗಾರರ ಅಭ್ಯುದಯಕ್ಕಾಗಿ ಜಿಲ್ಲೆಯ ಹಲವಾರು 
ಕಡೆ ಶಾಖೆಗಳನ್ನು ತೆರೆದು, ಅಹರ್ನಿಶಿ ದುಡಿದು, ಅಡಿಕೆ ಬೆಳೆಗಾರರ ಹಿತಚಿ೦ತಕ ಮಿತ್ರರಾಗಿದ್ದ ಪೈಲೂರರನ್ನು 


ಅರಿಯದ ಅಡಿಕೆ ಬೆಳೆಗಾರರೇ ಇರಲಿಲ್ಲ ಎ೦ದರೆ ಅತಿಶಯೋಕ್ತಿಯಾಗಲಾರದು. 
ಪೈಲೂರರ ಸೊಸೈಟಿ! 


ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಸಲಹೆಗಾರರಾಗಿದ್ದ ರಾಯರ ಕಾಲದಲ್ಲಿ ಸ೦ಸ್ಥೆಯು ಉಚ್ಛ್ರಾಯ ಸ್ಥಿತಿಗೆ ಏರಿ, 
ಕೇ೦ದ್ರ ಮೈದಾನದ ಪಶ್ಚಿಮ ಬದಿಯಲ್ಲಿ ಸಾಕಷ್ಟು 


ಬೆಳೆಗಾರರಿಗೆಮಿತ್ರನಾಗಿದ್ದ ರಾಯರು ಅಡಿಕೆ ಖರೀದಿಸುವ | ವಿಸ್ತಾರವಾದ ಸ್ವಂತ ನಿವೇಶನವನ್ನು ಹೊಂದಿ, 
"ಸೇಟು'ಗಳಿಗೂ ಆಪ್ತರಾಗಿದ್ದರು. ಸೊಸೈಟಿಯ ವ್ಯವಹಾರಕ್ಕೆ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿ, ದಕ್ಷಿಣ 
ನೌಕರರನ್ನು ತಮ್ಮ ಮನೆಮಂದಿಯಂತೆಯೇ ಕಾಣುತ್ತಿದ್ದ | ಭಾರತದಲ್ಲಿ ಉತ್ತಮ ಸಹಕಾರಿ ಮಾರಾಟ ಸ೦ಘವೆ೦ಬ 
ರಾಯರುಸ್ನೇಹಜೀವಿ. ಹೊಗಳಿಕೆಯನ್ನು ಎಂದೂ ಸಹಿಸ ಮಾನ್ಯತೆಯನ್ನು ಪಡೆದಿರುವುದು ಸ್ವರ್ಣಾಕ್ಸರಗಳಿ೦ದ 
ರಾಯರು, ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣುವ ದಾಖಲಿಸಬೇಕಾದ ಸಂಗತಿ. ಸಂಸ್ಥೆಯು ಹಳ್ಳಿಹಳ್ಳಿಗಳಲ್ಲಿ 
ಮಹಾನುಭಾವ. ಇತರರಿಗೆ ತನ್ನಿಂದ ಸಾಧ್ಯವಾಗುವ | .ಪೈಲೂರರ ಸೊಸೈಟಿಯೆ೦ದೇ ಕರೆಸಿಕೊಂಡಿತ್ತು. 

ಯಾವುದೇಉಪಕಾಲವನು ಮಾಡಿ ಧಸ್ಮತೆಯನ್ನು ಕಾಣುತ್ತಿದ್ದ" ಸಂ ತ ೫2 11311141 


ಅವರದು ಉದಾರ ಚರಿತ. ಯಂತೆಯೇ ಕಾಣುತ್ತಿದ್ದ ರಾಯರು ಸ್ನೇಹಜೀವಿ. ಯಾರೇ 


ಅವರ ಆಫೀಸಿಗೆ ಬರಲಿ, ಅವರಿಗೆ ಕಾಫಿ, ಚಹಾ ಸತ್ಕಾರ 
ಮಾಡಿ, ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದರು. ಮಧ್ಯಾಹ್ನ ಆಫೀಸು ಮುಗಿವ ವೇಳೆ ಅಲ್ಲಿ ಯಾರೇ ಇರಲಿ, 
ಅವರನ್ನು ತಮ್ಮ ವಾಹನದಲ್ಲಿ ಮನೆಗೆ ಕರೆದೊಯ್ದು ಸ್ವಾದಿಷ್ಟ ಭೋಜನದಿ೦ದ ಸತ್ಕರಿಸುತ್ತಿದ್ದರು. ಮನೆಗೆ 
ಬರಲು ಮುಜುಗರಪಟ್ಟರೆ ರಾಯರಿಗೆ ಕೂಡಲೇ ಸಿಟ್ಟುಬರುತ್ತಿತ್ತು. ಹಲವು ಬಾರಿ ಅವರ ಮನೆಯಲ್ಲಿ ಉ೦ಡ 
ಅನುಭವ ನೌಕರನಾಗಿದ್ದ ನನಗಿದೆ. 


ಬೆಳೆಗಾರರಿಗೆ ಮಿತ್ರನಾಗಿದ್ದ ರಾಯರು ಅಡಿಕೆ ಖರೀದಿಸುವ "ಸೇಟು'ಗಳಿಗೂ ಆಪ್ತರಾಗಿದ್ದರು. ವ್ಯಾಪಾರದಲ್ಲಿ 
ಅವರ ಕೈಚಳಕ ಅದ್ವಿತೀಯ. ಸದಾ ಹಸನ್ಮುಖಿಯಾಗಿರುತ್ತಿದ್ದ ರಾಯರ ಹವ್ಯಾಸಗಳು ಹಲವಾರು. ದಕ್ಷಿಣ 
ಕನ್ನಡದಲ್ಲಿ ಶಾಸ್ತ್ರೀಯವಾದ ಜೇನುಕೃಷಿಯ ಆದ್ಕ ಪ್ರವರ್ತಕರಲ್ಲಿ ಒಬ್ಬರಾಗಿದ್ದು, ಈ ಕುರಿತು ಗ್ರಂಥವನ್ನೂ 
ಬರೆದಿದ್ದರು. ಜೇನುಸೊಸೈಟಿಯ ಅಭ್ಯುದಯಕ್ಕೂ ಸಾಕಷ್ಟು ದುಡಿದವರು. ಅಲಂಕಾರಿಕ ಮತ್ಸೃಸಾಕಣೆ ಹಾಗೂ 
ಬೆಕ್ಕುಗಳ ಸಾಕಣೆಯೂ ಅವರಿಗೆ ಪ್ರಿಯವಾಗಿತ್ತು. 


ಬಾಳಿನ ಉತ್ತರಾರ್ಧದಲ್ಲಿ ಭಗವಾನ್‌ ಶ್ರೀ ಸತ್ಯಸಾಯಿ ಬಾಬಾರವರಿ೦ದ ಆಕರ್ಷಿತರಾಗಿ ಅವರ ಅನನ್ಮ ' 
ಭಕ್ತರಾಗಿದ್ದ ಪೈಲೂರರು, ಹಲವಾರು ಕಡೆಗಳಲ್ಲಿ ತಮ್ಮ ಸ್ವ೦ತ ಖರ್ಚಿನಿ೦ದ ಭಗವಾನರ ಕುರಿತ ಚಲನಚಿತ್ರಗಳನ್ನು 
ಪ್ರದರ್ಶಿಸುತ್ತಿದ್ದರು. ಮಂಗಳೂರಿನ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಆಧಾರಸ್ತ೦ಭಗಳಲ್ಲೊಂದಾಗಿದ್ದು, 
ತನ್ನ ನಿವಾಸದಲ್ಲೂ ಆಗಾಗ ನಾಮಸಂಕೀರ್ತನೆಗಳನ್ನೂ, ಭಜನೆಗಳನ್ನೂ ಏರ್ಪಡಿಸುತ್ತಿದ್ದ ಆಸ್ತಿಕ 


|ಸವ್ಯಸಾಚಿಯ ನೆನಪು | 


ಮಹಾನುಭಾವರಿವರು. ಹಲವಾರು ಮಂದಿ ಬ೦ಧುಮಿತ್ರರನ್ನು ತನ್ನ ಕಾರಿನಲ್ಲಿ ಪುಟ್ಟಪರ್ತಿಗೆ ಕರೆದೊಯ್ದು 
ಬಾಬಾರವರ ದರ್ಶನ ಮಾಡಿಸುತ್ತಿದ್ದ ರಾಯರಿಗೆ, ಯಾರಾದರೂ ಅಪ್ಪಿತಪ್ಪಿ ಪ್ರತಿಫಲದ ವಿಷಯ ಮಾತನಾಡಿದರೆ 
ಕೂಡಲೇ ಸಿಟ್ಟುಬರುತ್ತಿತ್ತು. 


ಉದಾರ ಚರಿತ 


ಹೂಗಳಿಕೆಯನ್ನು ಎ೦ದೂ ಸಹಿಸದ ರಾಯರು, ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣುವ ಮಹಾನುಭಾವ. 
ಊರಿನಿ೦ದ ಒ೦ದವರಿಗೆ ಮ೦ಗಳೂರಲ್ಲಿ ಪೈಲೂರರ ಮನೆಯೇ ಅತಿಥಿಗೃಹವಾಗಿತ್ತು. ಇತರರಿಗೆ ತನ್ನಿ೦ದ 
ಸಾಧ್ಯವಾಗುವ ಯಾವುದೇ ಉಪಕಾರವನ್ನು ಮಾಡಿ ಧನ್ಮತೆಯನ್ನು ಕಾಣುತ್ತಿದ್ದ ಅವರದು ಉದಾರ ಚರಿತ. 


ಉಪನಯನವಿರಲಿ, ಮದುವೆಯಿರಲಿ, ಪೂಜೆಯಿರಲಿ, ಉತ್ತರಕ್ರಿಯೆಯಿರಲಿ ಎಲ್ಲಾ ಕಡೆಯೂ ಅವರದು ಒಂದೇ 
ತೆರನಾದ ಉಡುಗೆ. ಬಣ್ಣ ಬದಲಿಸುವ ಸ್ವಭಾವ ಅವರಲ್ಲಿರಲಿಲ್ಲ. ರಾಯರಿಗೆ ಒಮ್ಮೊಮ್ಮೆ ಕೋಪ ಬರುವುದಿತ್ತು. 
ಅದು ಕ್ಷಣಮಾತ್ರದಲ್ಲಿ ಮಾಯವಾಗುವ ಇಂದ್ರಚಾಪವಾಗಿತ್ತು. 


ಹಲವಾರು ಕ್ಷೇತ್ರಗಳಲ್ಲಿ ಸುಪರಿಚಿತರಾಗಿದ್ದ ಲಕ್ಷ್ಮೀನಾರಾಯಣರದ್ದು ಸ್ವಾಭಿಮಾನದ ಬದುಕು. ಪತಿಯ 
ಯಾವುದೇ ಕಾರ್ಯದಲ್ಲಿ ಸದಾನುಕೂಲೆಯಾದ ಪತ್ನಿ ಶ್ರೀಮತಿ ಪರಮೇಶ್ವರಿ ಅಮ್ಮನವರ ಪ್ರೋತ್ಸಾಹವೂ 
ಅವರಿಗಿತ್ತು. ಬಾಳಿನಲ್ಲಿ ಹಲವು ದುಃಖದ, ಕಷ್ಟದ ಸ೦ದರ್ಭಗಳು ಒದಗಿಬ೦ದರೂ ವಿಚಲಿತರಾಗದೆ, ಕಷ್ಟ- 
ಸುಖವನ್ನು ಸಮಾನವಾಗಿ ಕಂಡ ಸ್ಲಿತಪ್ರಜ್ನರು ಅವರಾಗಿದ್ದರು. 


ಯಾರಿ೦ದಲೂ ಯಾವುದನ್ನೂ ಬಯಸದ ಪೈಲೂರು ಲಕ್ಷ್ಮೀನಾರಾಯಣ ರಾಯರು ತಾನು ಸವೆದು ಪರರಿಗೆ 
ಪರಿಮಳವನ್ನು ಹಂಚಿದ ಶ್ರೀಗಂಧದ ಕೊರಡಿನ೦ತೆ ಬದುಕಿದರು. ಅವರ ನೆನಪು ಸದಾ ಹಸಿರಾಗಿದೆ. 


+ 


ಪೈಲೂರು ಮನೆತನಕೆ ನೀವೊಂದು ಹೆಸರು 
ನಿಮ್ಮ ನೆನಪಿಂದು ತಾನಿಹುದಲ್ಲಿ ಹಸಿರು 

ನಿಮ್ಮ ಒಡನಾಟದನುಭವವು ಸವಿ ನಮಗೆ 
ನಮನವಿದು ಲಕ್ಷ್ಮೀನಾರಾಯಣರೆ ನಿಮಗೆ 


- ಎಸ್‌.ಬಿ. ಹೇಟ್‌, ಬಲನಾಡು 


| ಸವ್ಯಸಾಚಿಯ ನೆನಪು! 


"ಸತ್ಯನಾರಾಯಣ, ನಮಗೆ ಕಾಫಿ ಕುಡಿಸುತ್ತೀಯೋ?' 


ಸತ್ಯನಾ ರಾಯಣ ಪೋನಡ್ಕ 


€ಿ.ಗಿಜ್ಜನೊ೦ದಿಗೆ 1975ರಿಂದ 1987ರ ತನಕ ಕೆಲಸ ಮಾಡಿದ್ದೇನೆ. ಅವರ ಕೈಕೆಳಗೆ ಕೆಲಸ ಮಾಡಿದ ಬಗ್ಗೆ 
ಆಹೆ ನನಗೆ ಹೆಮ್ಮೆ ಇದೆ. ಮಾತ್ರವಲ್ಲ ಅವರಲ್ಲಿ ಅಪಾರ ಗೌರವವೂ ಇದೆ. 


ಅಜ್ಜನೊಂ೦ದಿಗೆ ಕೆಲಸ ಮಾಡುತ್ತಿದ್ದ ನನ್ನನ್ನು ಅವರು ಯಾವತ್ತೂ ಒಬ್ಬ ಕೆಲಸದವ ಎ೦ಬಂತೆ ಕಾಣಲಿಲ್ಲ. 
ಅವರ ಗೆಳೆಯರು, ಗಣ್ಯ ವಕ್ತಿಗಳು ಆಫೀಸಿಗೆ ಬರುತ್ತಿದ್ದರು. ಆಗ ಅವರು ನನ್ನನ್ನು ತಮ್ಮ ಗೆಳೆಯ ಅಥವಾ 
ಸಂಬಂಧಿ ಎ೦ದೇ ಪರಿಚಯಿಸುತ್ತಿದ್ದರು. ಭಂಡಸಾಲೆಗೆ ಸಂಬಂಧಿಕರು ಅಥವಾ ಇತರ ಗೆಳೆಯರು, ಅತಿಥಿಗಳು 
ಬ೦ದಾಗಲೆಲ್ಲಾ ಕಾಫಿ ತರಿಸಿಕೊಡುವ ಕ್ರಮ ಸಾಮಾನ್ಯವಾಗಿತ್ತು. ಆಗ ಅಟೆ೦ಡರ್‌ ಇಲ್ಲದಿದ್ದ ಸಮಯದಲ್ಲಿ 
ಅಜ್ಜ ನನ್ನಲ್ಲಿ ಹೀಗೆ ಹೇಳುತ್ತಿದ್ದರು: "ಸತ್ಯನಾರಾಯಣ, ನಮಗೆ ಕಾಫಿ ಕುಡಿಸುತ್ತೀಯೋ?' ಇಂತಹ 
ಮಾತುಗಳಿ೦ದ ಯಾರಿಗೇ ಆದರೂ ಕೆಲಸ ಮಾಡಲು ಹುಮ್ಮಸ್ಸು ಬರುವುದೇ ಹೊರತು ಅತಿಥಿಗಳು ಬ೦ದು 
ತೊಂದರೆಯಾಯಿತು ಎಂದು ಖಂಡಿತ ಅನ್ನಿಸುವುದಿಲ್ಲ. ನನ್ನ ಸಂಬಂಧಿಕರು, ಗೆಳೆಯರು ನಾನಿಲ್ಲದ 
ಸಂದರ್ಭದಲ್ಲಿ ಭ೦ಡಸಾಲೆ ಅಥವಾ ಮನೆಗೆ ಬಂದಲ್ಲಿ ಅಜ್ಜ ಅವರನ್ನು ಸತ್ಮರಿಸಿಯೇ ಕಳುಹಿಸುತ್ತಿದ್ದರು. 


ಆಗ ಕೂಲಿಯವರಿಗೆ ಒಪ್ಪ೦ದದ ಮೇಲೆ ಕೆಲಸ. ಅ೦ದರೆ ಕೆಲಸ ಇದ್ದರೆ ಮಾತ್ರ ಸ೦ಬಳ. ಅಡಿಕೆ ಮಾಲು 
ಬ೦ದಲ್ಲಿ ಮಾತ್ರ ಅವರಿಗೆ ಕೆಲಸ, ಕೂಲಿ ಎರಡೂ. ಆದರೆ ಅವರು ಕೆಲಸವಿಲ್ಲದೆ ಸುಮ್ಮನೆ ಕುಳಿತಿರುತ್ತಿದ್ದ 
ಸಂದರ್ಭಗಳಲ್ಲಿ ಅಜ್ಜ ಅವರಿಗೆ ದಾನದ ರೂಪದಲ್ಲಿ ಹಣ ಕೊಡುತ್ತಿದ್ದರು. ಭಿಕ್ಷುಕರು ಬಂದಾಗಲೂ ಅವರ 
ನಿರೀಕ್ಷೆಗಿಂತ ಹೆಚ್ಚು ಹಣಕೊಟ್ಟು ಕಳುಹಿಸುತ್ತಿದ್ದರು. ನೌಕರರ, ಕೂಲಿಯವರ, ಸಂಬಂಧಿಕರ ಅಥವಾ ಇತರರ 
ತಾಪತ್ರಯಗಳನ್ನು ತನ್ನ ತೊ೦ದರೆಯೆ೦ದೇ ಪರಿಗಣಿಸಿ, ಆರ್ಥಿಕ ನೆರವು ಕಲ್ಪಿಸಿದ ಪ್ರಸ೦ಗಗಳು ಅನೇಕ. 
ಹೀಗೆ ನೆರವು ಪಡೆದವರು ಅವರಾಗಿಯೇ ಹಿಂದಿರುಗಿಸಿದರೆ ತೆಗೆದುಕೊಳ್ಳುತ್ತಿದ್ದರು. ಅವರಾಗಿಯೇ ಯಾರಲ್ಲೂ 
ಹಣ ಹಿ೦ದಿರುಗಿಸಿ ಅ೦ತ ಕೇಳುತ್ತಿರಲಿಲ್ಲ. ಅಜ್ಜನ ನೆನಪಿನ ಶಕ್ತಿಯೂ ಅಗಾಧ. 


| ಕಾಫಿ ಕುಡಿಸುತ್ತೀಯೋ?| 


ಮರುಟಪಾಲಿಗೆ ಉತ್ತರ 


ಯಾರದ್ದೇ ಕಾಗದ ಬರಲಿ, ಮರುಟಪಾಲಿಗೆ ಉತ್ತರಿಸುವುದು ಅಜ್ಜನ ಕ್ರಮ. ಹಾಗೆಯೇ ಯಾರದೇ ಫೋನ್‌ 
ಬರಲಿ, ಅಜ್ಜ ಆ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಳುತ್ತಿದ್ದರು. ಒ೦ದು ವೇಳೆ ಮರುಟಪಾಲಿಗೆ ಉತ್ತರ 
ಬರೆಯಲು ಅಜ್ಜ ಇಲ್ಲದಿರುತ್ತಿದ್ದ ವೇಳೆಯಲ್ಲಿ ನಾವಾದರೂ ಉತ್ತರಿಸಲೇಬೇಕಿತ್ತು. ಅವರ ಸ್ಡಾನದಲ್ಲಿ ನಾವು, 
ಅವರಾದರೆ ಏನು ಕ್ರಮಕ್ಕೆಗೊಳ್ಳುತ್ತಿದ್ದರು ಎಂದು ಯೋಚಿಸಿ ಅದರಂತೆ ಮುಂದವರಿಯಬೇಕಾಗಿತ್ತು. ಇದು 
ಅವರು ಕೊಟ್ಟ ಮಾರ್ಗದರ್ಶನ ಹಾಗೂ ಆದೇಶವೂ ಆಗಿತ್ತು! 


ಅಜ್ಜ ಅನೇಕ ಸಲ ವಿದೇಶಕ್ಕೆ, ಪುಟ್ಟಪರ್ತಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಬ್ಯಾ೦ಕಿನಿ೦ದ ಹಣ ತೆಗೆಯಲು 
ನಮಗೆ ಅಧಿಕಾರ ಕೊಡುತ್ತಿದ್ದರು. ಅಜ್ಜ ಎಲ್ಲಿಯವರೆಗೆ 
ವಿಶ್ವಾಸ ಇಡುತ್ತಿದ್ದರು ಎ೦ದರೆ ಅವರಿ೦ದ ಏನಾದರೂ 
ಪತ್ರ ಬೇಕಾಗಿದ್ದಲ್ಲಿ "ನೀನು ಇನ್ನೊಮ್ಮೆ ಬಂದು 
ಹೋಗುವುದು ಬೇಡ' ಎಂದು ಹೇಳಿ ಖಾಲಿ ಕಾಗದಕ್ಕೆ 
ಸಹಿಹಾಕಿ ಕೊಡುತ್ತಿದ್ದರು! 


ಅಜ್ಜ ಹೇಳುತ್ತಿದ್ದರು: "ನಾಳೆಗೆ ಎ೦ದು ಯಾವುದೇ ಕೆಲಸ 
ಬಾಕಿ ಇಡಬೇಡ; ಇಂದೇ ಮಾಡಿ ಮುಗಿಸು.' ನಾಳೆ 
ಮಾಡುವ ಎ೦ಬ ಮಾತು ಅಜ್ಜನಲ್ಲಿ ಹೇಳಲೇಬಾರದು. 
ಹೇಳಿದರೆ ಅಜ್ಜನಿಗೆ ಕೋಪ ಬಾರದೆಯೂ 
ಇರುತ್ತಿರಲಿಲ್ಲ. ಒ೦ದುವೇಳೆ ಅಜ್ಜನ ಪರವಾಗಿ ನಾವೇ 
ಆ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಮಗೆ ಶಹಭಾಸ್‌ಗಿರಿ 
ಗ್ಯಾರಂಟಿ! . 


ಖಾದಿಪ್ರಿಯ ನಾಳೆ ಮಾಡುವ ಎಂಬ ಮಾತು ಅಜ್ಜನಲ್ಲಿ ಹೇಳಲೇ 


ಅಜ್ಜನ ಆಹಾರ, ಊಟ-ತಿ೦ಡಿ ಸೇವನೆ ತೀರ ಕಡಿಮೆ. 
ಕಾಫಿ ಹೆಚ್ಚು ಬಾರಿ; ಆದರೆ ಚಹಾ ಅಷ್ಟಕ್ಕಷ್ಟೆ. ಊಟ - 
ತಿ೦ಡಿ ಸೇವನೆಯಲ್ಲಿ ಬಹಳ ಅವಸರ. ಜೊತೆಗಿದ್ದವರು 
ಊಟ ಶುರುಮಾಡುತ್ತಿದ್ದ೦ತೆ ಅಜ್ಜ ಊಟ ಮುಗಿಸಿ 
ಕೈತೊಳೆಯುತ್ತಿದ್ದರು! ಅಜ್ಜನ ಮನೆಯಲ್ಲಿ ಸುಮಾರು 
ಏಳು ವರ್ಷ ವಾಸವಾಗಿದ್ದು, ಅಲ್ಲೇ ಊಟ ಮಾಡಿಕೊ೦ಡು ಅವರ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದೆ. (ಆರಂಭದ 
ಐದು ವರ್ಷ ಬೇರೆ ಕಡೆ ರೂಮ್‌ ಮಾಡಿಕೊಂಡಿದ್ದೆ.) ಆ ದಿನಗಳಲ್ಲಿ ನನಗೆ ಏನೂ ತೊಂದರೆ ಆಗದ 
ರೀತಿಯಲ್ಲಿ ಅಜ್ಜ - ಅಜ್ಜಿ ನೋಡಿಕೊಂಡಿದ್ದರು. ಗಾರ್ಡನ್‌, ಜೇನುಸಾಕಣೆ, ಅಂಚೆಚೀಟಿ - ನಾಣ್ಮ ಸಂಗ್ರಹ, 
ಅಕ್ವೇರಿಯಂ, ಚಲನಚಿತ್ರ ಪ್ರದರ್ಶನ, ಭಜನೆ ಇತ್ಯಾದಿ ವಿವಿಧ ಹವ್ಕಾಸ - ಚಟುವಟಿಕೆಗಳಲ್ಲಿ ಅಜ್ಜ ಬೆಳಿಗ್ಗೆ 
4ರಿ೦ದ 6-30ರ ತನಕ ಹಾಗೂ ಸಾಯಂಕಾಲದಿಂದ ರಾತ್ರಿ 10ರ ತನಕ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. 
ಅವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಖಾದಿಬಟ್ಟೆ ಅವರಿಗೆ ಬಲು ಪ್ರಿಯ. 


ಗ್ಯಾರಂಟಿ! 


ಹೊಸ ಸ್ಟಾಂಪ್‌ ಬಿಡುಗಡೆಯ ದಿನ ಹಣಕೊಟ್ಟು ಅದನ್ನು ತರಲು ಕಳುಹಿಸುತ್ತಿದ್ದರು. ಅಂಚೆ ಇಲಾಖೆಯವರೂ 
ಅಜ್ಜನಿಗಾಗಿ ಕೂಡಲೇ ಸ್ಟಾ೦ಪ್‌ ಕೊಟ್ಟು ಸಹಕರಿಸುತ್ತಿದ್ದರು. ಅಜ್ಜ ಹೊಸ ಅ೦ಚೆಚೀಟಿಯ ಇಡೀ ಶೀಟ್‌ 


| ಕಾಫಿ ಕುಡಿಸುತ್ತೀಯೋ?| 


ಬಾರದು. ಹೇಳಿದರೆ ಅಜ್ಜನಿಗೆ ಕೋಪ ಬಾರದೆ 
ಇರುತ್ತಿರಲಿಲ್ಲ. ಒಂದು ವೇಳೆ ಅಜ್ಜನ ಪರವಾಗಿ ನಾವೇ 
ಆ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಮಗೆ ಶಹಭಾಸ್‌ಗಿರಿ 


38 ಚೆಲ್ಲಿದ 


ಖರೀದಿಸುತ್ತಿದ್ದರು. ಅದು ಅವರಿಗೆ, ಅವರ ಗೆಳೆಯರಿಗೆ, ಇನ್ನುಳಿದದ್ದು ಆಫೀಸಿಗೆ. 


ಹೇಳುತ್ತಿದ್ದರು. ಅದು ಕೆಲವೊಮ್ಮೆ ಖಾರವಾಗಿಯೂ ಇರುತ್ತಿತ್ತು! ಆದರೆ ಅಜ್ಜನ ಕ್ರಮ ಹೆಚ್ಚಿನವರಿಗೆ 
ಗೊತ್ತಿದ್ದರಿಂದ ಅಜ್ಜನಿಗೆ ಸಿಟ್ಟು ಬಂತೆಂದರೆ ಯಾರೂ ಮರುಮಾತನಾಡುತ್ತಲೇ ಇರಲಿಲ್ಲ. ಐದು-ಹತ್ತು 
ನಿಮಿಷಗಳಲ್ಲೇ ಸಿಟ್ಟು ಇಳಿದುಬಿಡುತ್ತಿತ್ತು. ಆಗ ಅವರು ಹಿ೦ದೆ ಮಾತನಾಡಿದ್ದನ್ನೆಲ್ಲ ಮರೆತು ಸ೦ತೋಷವಾಗಿ, 


ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದರು. 


ಅಜ್ಜ ಎಲ್ಲಿಗೆ ಹೋಗುವುದಿದ್ದರೂ ಬೆಳಿಗ್ಗೆ ಬೇಗನೇ ಹೋಗುವ ಅಭ್ಯಾಸ. ತಮಗನ್ನಿಸಿದ್ದನ್ನು ನೇರವಾಗಿ 


ಕೊನೆಯದಾಗಿ ಒಂದು ಮಾತು. ಅಜ್ಜ ಭಂಡಸಾಲೆ (ಪೈಲೂರು ಅಂಡ್‌ ಕಂಪೆನಿ) ಬಂದ್‌ ಮಾಡುವ 
ಸಂದರ್ಭದಲ್ಲಿ ನಾನು ಅವರಲ್ಲಿ ಸರ್ವಿಸ್‌ ಸರ್ಟಿಫಿಕೇಟ್‌ ಕೇಳಲು ಹೋಗಿದ್ದೆ. ಆಗ ಅಜ್ಜ, "ಈ 
ಭ೦ಡಸಾಲೆಯನ್ನು ನೀನು ನಡೆಸು; ಇನ್ನೊಬ್ಬರ ಕೈಕೆಳಗೆ ಕೆಲಸ ಮಾಡಿದಲ್ಲಿ ಭವಿಷ್ಯ ಇಲ್ಲ; ನೀನು ಸ್ವ೦ತ 
ಉದ್ಯೋಗದಿಂದ ಮೇಲೇರಲು ಸಾಧ್ಯವಿದೆ' ಎಂದಿದ್ದರು. ಆ ಮಾತುಗಳು ನನ್ನ ನೆನಪಿನಲ್ಲಿ ಇನ್ನೂ ಹಸಿರಾಗಿಯೇ 
ಇವೆ. 


+ 


ನಡೆಯದ ಭೇಟಿ! 


ರಾಯರು ನಿಧನರಾದ ವಾರದ ಹಿ೦ದಿನ ವಾರ ಒ೦ದು ಬೆಳಗ್ಗೆ ನನಗೆ ಫೋನಾಯಿಸಿ, "ಪಾವ೦ಜೆಯವರೇ, ನಮ್ಮಲ್ಲಿಗೆ 
ಬರ್ತೀರಾ?' ಎಂದು ಕೇಳಿದರು. ಏನು ವಿಶೇಷ ಎಂದು ಕೇಳಿದೆ. ನೀವು ಬನ್ನಿ, ಎಂದು ಕೂಡಲೇ ಫೋನ್‌ ಇಟ್ಟರು. 
ರಾಯರಿಗೆ ಯಾವಾಗಲೂ ಫೋನ್‌ ಕೆಳೆಗೆ ಇಡಲು ಅವಸರ. ಸಾಯಂಕಾಲ ಅವರನ್ನು ಕಾಣಲು ಹೋದೆ. ಬಾಗಿಲನ್ನು 
ತೆರೆದ, ರಾಯರನ್ನು ನೋಡಿಕೊಳ್ಳುತ್ತಿದ್ದ ನರ್ಸ್‌, "ನೀವು ಪಾವ೦ಜೆಯವರಲ್ಲವಾ? ಅಜ್ಜ ನಿಮ್ಮನ್ನೇ 
ಕನವರಿಸುತ್ತಿದ್ದಾರೆ' ಎ೦ದಳು. ನೇರವಾಗಿ ಅವರ ಕೋಣೆಗೆ ಹೋದೆ. 


ಎಂದಿನಂತೆ ರಾಯರ ಆತ್ಮೀಯ ಸ್ವಾಗತ. ಫಿಲಾಟೆಲಿಕ್‌ ಕ್ಲಬ್‌ನ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ, ಅನು-ಮುರಳಿಯ 
ಬಗ್ಗೆ ಎಲ್ಲಾ ವಿಚಾರಿಸಿದರು. ಸುಮಾರು ಎರಡು ಗಂಟೆಗಳ ಕಾಲ ನನ್ನ ಹತ್ತಿರ ನಗುನಗುತ್ತಾ, ಹಾಸ್ಯ ಚಟಾಕಿಗಳನ್ನು 
ಹಾರಿಸುತ್ತಾ ಇದ್ದರು. ಹೊರಡುವಾಗ ಅವರ ಕಾಲಿಗೆ ನಮಸ್ಕರಿಸಿ, "ಇನ್ನು ಬರುವ ವಾರ ಕಾಣುವ' ಎಂದೆ. "ಮುಂದಿನ 
ವಾರ ನೀವು ಬರುವಾಗ ನಾನು ಇರುವುದಿಲ್ಲ' ಎಂದರು. ಅವರ ಮಾತನ್ನು ನಾನು ಗಂಭೀರವಾಗಿ ಪರಿಗಣಿಸಲಿಲ್ಲ. 
ಆದರೆ ರಾಯರು ಹೇಳಿದಂತೆ ನನ್ನ-ಅವರ ಭೇಟಿ ಮುಂದಿನ ವಾರ ನಡೆಯಲೇ ಇಲ್ಲ! 


- ಎಂ.ಆರ್‌. ಪಾವಂಜೆ 


| ಕಾಫಿ ಕುಡಿಸುತ್ತೀಯೋ? | 


ರಾಕೆಟ್‌ ಸ್ಪೀಡ್‌ : ಭಯವಿಲ್ಲದ ಬದುಕು 


ಯಸ್‌. ನಾರಾಯಣ ರಾವ್‌ 


ನು ಮು ಪೈಲೂರರನ್ನು ಕಂಡದ್ದು 1950ರಲ್ಲಿ. ಆಗ ಮದ್ರಾಸು ಸರಕಾರದಲ್ಲಿ ಮಂತ್ರಿಯಾಗಿದ್ದ ಕೋಟ 
೪೪ ರಾಮಕೃಷ್ಣ ಕಾರಂತರು ಮಂಗಳೂರಿನಲ್ಲಿ ವಕೀಲ ವೃತ್ತಿ ಆರಂಭಿಸಿದ್ದರು. ಅವರಲ್ಲಿ ಒ೦ದು ವ್ಯಾಜ್ಯದ 
ರೆಕಾರ್ಡ್‌ ತೋರಿಸಲಿಕ್ಕೆ ಹೋಗಿದ್ದೆ. ಆಗ ಅವರು ತಾವು ಹೊಸದಾಗಿ ಕಟ್ಟಿದ ಕರ್ನಾಟಕ ಏಕೀಕರಣ ಪಾರ್ಟಿಯಲ್ಲಿ 
ಬಿಡುವಿನ ವೇಳೆ ಕೆಲಸ ಮಾಡಲು ಕೇಳಿಕೊಂಡರು. ಕೆಲಸವಿಲ್ಲದ ನಾನು ಸಂತೋಷದಿಂದ ಒಪ್ಪಿದೆ. ಸಂಬಳ 


ಇಲ್ಲ, ಖರ್ಚಿಗೆ 40 ರೂಪಾಯಿ ಕೊಡುತ್ತೇನೆ ಎಂದರು. ನನಗೆ ಸಂಬಳ ಬೇಕಾಗಿರಲಿಲ್ಲ. ಕಾರಂತರ ಒಡನಾಟದಲ್ಲಿ 
ಪ್ರಸ್‌ 


ಕೆಲಸ ಮಾಡುವುದೇ ಒಂದು ಹೆಮ್ಮೆ ಎ೦ದು ಅನಿಸಿತು. ಅವರ ಆಫೀಸಿನ ಕೆಳಗೆ ಉದಯ ಪ್ರಿ೦ಟರಿ ಪ್ರೆ. 
ಇತ್ತು. ಸ್ವಲ್ಪ ಸಮಯದ ನ೦ತರ ಅವರ ಶಿಫಾರಸಿನಲ್ಲಿ ಅಲ್ಲಿ ಸೇರಿದೆ. 


| ಭಯವಿಲ್ಲದ ಬದುಕು | 


40 


ಕರ್ತವ್ಯನಿಷ್ಠೆ, ಸಮಯಪ್ರಜ್ಞೆ ಹಾಗೂ ಮಾನವೀಯತೆ 
ಯನ್ನು ನಾವು ಪೈಲೂರರಿಂದ ಕಲಿಯಬೇಕು. ಅವರದ್ದು 
ಭಯವಿಲ್ಲದ ಬದುಕು. ಯಾಕೆಂದರೆ ಜೀವಿತದಲ್ಲಿ ಅವರು 


ಯಾರಿಗೂ ಕೇಡು ಬಗೆಯಲಿಲ್ಲ. ಕೆಟ್ಟ ಮಾತು ಆಡಲಿಲ್ಲ. 
ಸದಾ ಹಸನ್ಮುಖಿ. ಎಲ್ಲರಿಗೂ ಸನ್ಮಂಗಳವಾ ಗಲಿ ಎಂಬುದೇ 
ಅವರ ಹಾರೈಕೆ. 


ಆಗ ಉದಯ ಪ್ರಿ೦ಟರಿಯಲ್ಲಿ ಪೈಲೂರರು ಡೈರೆಕ್ಟರರು ಎಂದು ತಿಳಿಯಿತು. ಅಂದಿನಿಂದ ಬೆಳೆಯಿತು ನಮ್ಮ 
ಆತ್ಮೀಯತೆ. ಆಗ ಅವರು ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸ೦ಘದಲ್ಲಿ ಕಾರ್ಯದರ್ಶಿಯಾಗಿದ್ದರು. 
ಆಫೀಸಿನಿಂದ ಮನೆಗೆ ಹೋಗುವಾಗ ವಾರದಲ್ಲಿ ಒಂದೆರಡು ಸಲ ಪ್ರೆಸ್ಸಿಗೆ ನುಗ್ಗಿ, "ನಾರಾಯಣರಾಯರೇ 
ಹೇಗಿದ್ದೀರಿ... ಆಯ್ತು ಬರ್ತೇನೆ' ಎ೦ದು ತನ್ನ ಸೈಕಲನ್ನೇರಿ ನಾನು ಹೊರಗೆ ಬರುವುದರೊಳಗೆ ಅಷ್ಟು ದೂರ 
ಹೋಗಿರುತ್ತಿದ್ದರು. 

ಪಾದರಸದಷ್ಟು ಚುರುಕು 


ರಾಯರು ಪಾದರಸದಷ್ಟು ಚುರುಕು. ಖಾದಿ ಧೋತಿ-ಜುಬ್ಬ ಧರಿಸುತ್ತಿದ್ದರು. ನಿತ್ಯ ಶುಭ್ರವಸನಧಾರಿ. ಅವರು 
ಸ್ಯಾಕಲ್‌ ಕಚ್ಚೆ ಹಾಕಿ ಅದರ ಎರಡು ತುದಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆದರೆ ಅವರಿಗೆ ಯಾರೂ 
ಸರಿಸಾಟಿಯಿರಲಿಲ್ಲ. ಆಫೀಸಿನಲ್ಲೂ ಅಷ್ಟೆ. ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಆಫೀಸಿಗೆ ಪ್ರವೇಶ. ಅವರ 
ಕಾರ್ಯಚಟುವಟಿಕೆಗಳನ್ನು ನೋಡುವುದೇ ಒಂದು 
ವಿಶೇಷ. ಕೆಲವೇ ನಿಮಿಷಗಳಲ್ಲಿ ವಿವಿಧ ಕೃಷಿಕರ 
ಗೋಣಿಗಳಿ೦ದ ಅಡಿಕೆ ಸ್ಕಾ೦ಪಲ್‌ ತೆಗೆದು ಬುಟ್ಟಿಗಳನ್ನು 
ಬೆಂಚಿನ ಮೇಲೆ ಸಾಲಾಗಿ ಇಡಿಸುತ್ತಿದ್ದರು. ನ೦ತರ 
ಕೈಯಲ್ಲಿ ಒ೦ದು ಅಡಕತ್ತರಿ ಹಿಡಿದುಕೊಂಡು ಎಲ್ಲ 
ಬುಟ್ಟಿಗಳ ಅಡಿಕೆಗಳನ್ನು ಕತ್ತರಿಸಿ ಅವುಗಳ ಗುಣಮಟ್ಟಕ್ಕೆ 
ಸರಿಯಾಗಿ ವಿ೦ಗಡಿಸುತ್ತಿದ್ದರು. 


ಬಳಿಕ ರಾಯರು ಅಂದಿನ ಹರಾಜಿಗೆ ಬೇಕಾದಷ್ಟು 
ಅಡಿಕೆಯಿಟ್ಟು ಎಲ್ಲಾ ಶೇಶುಗಳಿಗೆ ಫೋನ್‌ ಮಾಡುತ್ತಿದ್ದರು. ಅವರು ಬರುವ ಮೊದಲೇ ತಾಜ್‌ ಮಹಲಿನ 
ತಿಂಡಿ, ಕಾಫಿ-ಚಾ ಬಂದಾಯಿತು. ಆಗ ಹರಾಜಿನ ಕ್ರಮ ಈಗಿನಂತೆ ಇರಲಿಲ್ಲ. ಒಳ್ಳೆಯ ಸ್ಕಾಟಿನ್‌ ಬಟ್ಟೆಯ 
ಅಡಿಯಲ್ಲಿ ಬೆರಳುಗಳ ಸಂಜ್ಞೆಯ ಮೂಲಕ ದರ ತಿಳಿಸುತ್ತಿದ್ದರು. ಹಾಗೆ ಎಲ್ಲರಿಗೂ "ಕೈ ಕೊಟ್ಟು' ಅದರಿಂದ 
ಹೆಚ್ಚಿನ ದರ ಹೇಳಿದವರ ಹೆಸರು ಬಹಿರ೦ಗಪಡಿಸುತ್ತಿದ್ದರು. ರಾಯರು ಅಡಿಕೆ ಕೃಷಿಕರಿಗೆ ಉತ್ತಮ ಕ್ರಯ 
ತೆಗೆಸಿಕೊಡುತ್ತಿದ್ದರು. ಇದರಿ೦ದಾಗಿ ಅವರು ಅಪಾರ ಮನ್ನಣೆ ಗಳಿಸಿದರು. ಸೊಸೈಟಿ ರಾಯರ ಕಾಲದಲ್ಲಿ 
ಅಗಾಧ ಬೆಳವಣಿಗೆಯನ್ನು ಕಂಡಿತ್ತು. ಅಡಿಕೆ ಬೆಳೆಗಾರರಿಗೆ ಅವರೊಬ್ಬ "ಸಹಕಾರದ ಸಹಕಾರಿ ಮನುಷ್ಯ' 
ಆಗಿದ್ದರು. 


1962ರಲ್ಲಿ ಪೈಲೂರರು ಹೆರಾಲ್ಡ್‌ ಕಾರು ಖರೀದಿಸಿದರು. ಆವಾಗ ಕಾರಿನ ಬೆಲೆ ಒ೦ಭತ್ತು ಸಾವಿರ ರೂಪಾಯಿ. 
ಆ ಕಾಲದಲ್ಲಿ ಮ೦ಗಳೂರಿನಲ್ಲಿದ್ದ ಕಾರುಗಳು ಬೆರಳೆಣಿಕೆಯಷ್ಟು. ಆಗ ಒ೦ಭತ್ತು ಸಾವಿರವೂ ದೊಡ್ಡ ಮೊತ್ತ. 
ಶುರು ಶುರುವಿಗೆ ರಾಯರು ಕಾರು ಬಿಡುವುದನ್ನು ನೋಡುವಾಗ ನಮಗೆ ಭಯ. ಮೊದಲನೇ ಗೇರಿನಲ್ಲೆ 
ರಾಕೆಟ್‌ ಸ್ಪೀಡಿನಲ್ಲಿ ಕಾರು ಎಬ್ಬಿಸುತ್ತಿದ್ದರು! 


ಹೀಗೊ೦ದು ದಿನ ಜೀವವಿಮಾ ನಿಗಮದ ಅಭಿವೃದ್ದಿ ಅಧಿಕಾರಿ ಶಿವರಾಯರು ಪೈಲೂರರ ಬಳಿಗೆ ಬ೦ದು 
ಅವರಿಗೆ ಎಲ್‌ಐಸಿ ಏಜೆನ್ಸಿ ವಹಿಸಿಕೊಟ್ಟರು. "ನಿಮ್ಮಲ್ಲಿಗೆ ಬರುವ ಅಡಿಕೆ ಬೆಳೆಗಾರರು ಹಾಗೂ ಶೇಠುಗಳನ್ನು 
ವಿಮೆ ಮಾಡಿಸಲು ಒಪ್ಪಿಸಿ. ಬಾಕಿ ಎಲ್ಲ ಕೆಲಸ ನಾನು ಮಾಡುತ್ತೇನೆ. ನೀವೇನೂ ಚಿಂತೆ ಮಾಡಬೇಡಿ. ಕೂತಲ್ಲಿಗೆ. 
ಧಾರಾಳ ಕಮಿಶನ್‌ ಬರುತ್ತದೆ' ಎ೦ದು ಪುಸಲಾಯಿಸಿದರು. ರಾಯರು ಸಮ್ಮತಿಸಿದರು. ಎರಡೇ ವರ್ಷಗಳಲ್ಲಿ 
ಅತಿ ಹೆಚ್ಚು ವ್ಯವಹಾರ ಕುದುರಿಸಿ ಅದಕ್ಕಾಗಿ ಪ್ರಶಸ್ತಿಯನ್ನೂ ಪಡೆದರು. ಪೈಲೂರರು ಜೀವವಿಮೆಯ ಅವಶ್ಯಕತೆ 
ಬಗ್ಗೆ ಪುಸ್ತಕವನ್ನೂ ಬರೆದು ಪ್ರಕಟಿಸಿದ್ದರು. 


| ಭಯವಿಲ್ಲದ ಬದುಕು] 


| 
| 


ಅವರು ಎಷ್ಟು ಸ್ಪೀಡಿನಲ್ಲಿ ನಡೆಯುತ್ತಿದ್ದರೋ ಅವರ ಬರವಣಿಗೆಯೂ ಅಷ್ಟೇ ಸ್ಟೀಡಿನಲ್ಲಿತ್ತು. ಅವರು 
ಸೊಸೈಟಿಯಲ್ಲಿ ಜಾ ದಾಸ್ತುಗಳಿಗೆ ಸಹಿಹಾಕುವುದನ್ನು ನೋಡಿ ನಾನು ಬೆರಗಾಗಿದ್ದೆ. ಅದು ಕೂಡಾ ಇಡೀ 
ಹೆಸರಿನ ದಸ್ಮತ್ತು! 

ಭಯವಿಲ್ಲದ ಬದುಕು 

ಕರ್ತವ್ಕನಿಷ್ಠೆ, ಸಮಯಪ್ರಜ್ಞೆ ಮಾನವೀಯತೆಯನ್ನು ನಾವು ಪೈಲೂರರಿ೦ದ ಕಲಿಯಬೇಕು. ಅವರದ್ದು 
ಭಯವಿಲ್ಲದ ಬದುಕು ವಿತದಲ್ಲಿ ಅವರು ಯಾರಿಗೂ ಕೇಡು ಬಗೆಯಲಿಲ್ಲ. ಕೆಟ್ಟ ಮಾತು 
ಆಡಲಿಲ್ಲ. ಸದಾ ಹಸನ್ಮುಖಿ. ಎಲ್ಲರಿಗೂ ಸನ್ಮ೦ಗಳವಾಗಲಿ ಎ೦ಬುದೇ ಅವರ ಹಾರೈಕೆ. ಕೊನೆಯ ವರೆಗೂ 


ಪ್ರೆಸ್ಸಿನ ಆಡಳಿತ ಮ೦ಡಳಿಯಲ್ಲಿದ್ದ ಅವರ ಬಳಿಗೆ ಪ್ರೆಸ್ಸಿನ ಕೆಲಸದಲ್ಲಿ ಹೋಗುತ್ತಿದ್ದೆ. ಆಗೆಲ್ಲ ಅವರ ಆತ್ಮೀಯ 
ಸ್ವಾಗತದಿ೦ದ ನಾನು ಖುಶಿಪಡುತ್ತಿದ್ದೆ. ಎ೦ತಹ ಸಮಸ್ಯೆ ಬ೦ದರೂ ಅವರು ಬಹಳ ಸಹನೆಯಿ೦ದ 
ಬಗೆಹರಿಸುತ್ತಿದ್ದರು. 

ಮನುಷ್ಯಜೀವನವನ್ನು ಉಲ್ಲಸಿತಗೊಳಿಸುವ, ಜೀವನೋತ್ಸಾಹವನ್ನು ವೃದ್ಧಿಸುವ ಚೈ ನೈವನ್ನು ಇಮ್ಮಡಿಗೊಳಿಸುವ 


ಅನುಪಮ ಶಕ್ತಿ ಪೈಲೂರರಲ್ಲಿ ತುಂಬಿತ್ತು. ಅದುವೇ ವ್‌ ಮಸ ಎ೦ಬುದು ಅವರ ಬದುಕಿನ ಗೀತೆ. 
ಅ೦ತಹ ಮಹಾಚೇತನ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ಚಿಲುಮೆಯಾಗಿ ಕಂಡರೆ ಅಚ್ಚರಿ ಇಲ್ಲ. ಈ 


ಯಸ್‌. ನಾರಾಯಣ ರಾವ್‌ 


| ಭಯವಿಲ್ಲದ ಬದುಕು| 


AT 
ಆ 


ಉರು ಲಕ್ಷ್ಮೀನಾರಾಯಣ ರಾವ್‌ ಯುವಕನಾಗಿದ್ದಾ 


ಲ 


ಯ್ಸಿ 


ನದ ಅಂಗವಾಗಿ 


ಒಂ 
ರ ೬ 


A CS 
ಇಂ ಗಾಡ 
J 


ತ 
ವ್ರ 


[1 


ರುಗಿದ ಸುಳ್ಳ ತಾಲೂಕು 6ನೇ ಕನ್ನಡ ಸಾಹಿ 
ಹಿರಿಯ ಸಹಕಾರಿ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರಿಗೆ 


1999ರಲ್ಲಿ ಜ 


ಸಹಕಾರ ರಂಗಕ್ಕೆ ಸದಾ ಸಹಕಾರಿ 


: ಖಂಡಿಗೆ ಶಂಕರನಾರಾಯಣ ಭಟ್ಟ 


ಅವೇ ಇಸವಿಯ ಮೊದಲು ಹಳ್ಳಿಗಳಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ಜೇನುಕುಟು೦ಬಗಳನ್ನಿಟ್ಟು ಜೇನು 
ತೆಗೆಯುತ್ತಿದ್ದರು. ಅನ್ನ ಬೇಯಿಸಿದ, ಸುಮಾರು 15 ಲೀಟರ್‌ ನೀರು ಹಿಡಿಸುವ ಮಡಿಕೆಯ ಬಾಯಿಗೆ 


ಅಡಿಕೆ ಹಾಳೆಯನ್ನು ಕಟ್ಟಿ ಮರಗಳಲ್ಲಿ 


ನೇತಾಡಿಸುತ್ತಿದ್ದರು. ಅದರಲ್ಲಿ ಬ೦ದು ಸೇರಿದ ಜೇನುಕುಟು೦ಬಗಳ 


ಜೇನನ್ನು ತೆಗೆಯುತ್ತಿದ್ದರು. ಆಗ ಆ ಕುಟು೦ಬಗಳು ಎಲ್ಲಿಗೋ ಹಾರಿಹೋಗುತ್ತಿದ್ದವು. ಅವುಗಳಿಗೆ ಸರಿಯಾದ 


ಆಶ್ರಯವೇ ಇಲ್ಲವಾಗುತ್ತಿತ್ತು. ಮಣ್ಣಿ ನ ಮಡಿಕೆಯ ಕ್ರಮದ ಬದಲಿಗೆ ಮರದ ಪೆಟ್ಟಿ 


ತ್ರಗೆಗಳಲ್ಲಿ ಜೇನುಸಾಕುವುದನ್ನು 


ನಮಗೆ ಪ್ರತ್ಕಕ್ಸ ತೋರಿಸಿದವರು ಪೈಲೂರು ಲಕ್ಷ್ಮೀನಾರಾಯಣ ರಾಯರು. 


ರಾಯರಸಲಹೆಮೇರೆಗೆಕಾಸರಗೋಡು ಕೃಷಿಕರಸಹಕಾರಿ 
ಮಾರಾಟ ಸಂಘವನ್ನು ನೀರ್ಚಾಲಿನಲ್ಲಿ ಸ್ಥಾಪಿಸಿ, ಅದರ 
ಶಾಖೆಯನ್ನು ಮಂಗಳೂರಿನಲ್ಲಿಯೂ ತೆರೆದವು. ಆಗ 
ಸರಿಯಾದ ಗೋದಾಮು ಇಲ್ಲದೆ ನಾವು 


ಪರದಾಡುವಂತಾಯಿತು. ಆಗಲೂ ಸಂಘದ ಒಂದು 


ಗೋದಾಮನ್ನು ನಮಗೆ 
ಲಕ್ಷ್ಮೀನಾರಾಯಣ ರಾಯರು. 


ಒದಗಿಸಿದವರು 


ಆರೋಗ್ಯಕ್ಕಶವಾದ ಹವ್ಯಾಸ: 


ಆ ಕಾಲದಲ್ಲಿ ಸ೦ಚಾರಕ್ಕೆ ಯಾವ ಸೌಲಭ್ಯವೂ 
ಇರಲಿಲ್ಲ. ಆದರೂ ಕಾಲ್ನಡಿಗೆಯಲ್ಲಾಗಲೀ ಎತ್ತಿನ 
ಗಾಡಿಯಲ್ಲಾಗಲೀ ಅವರು ಹಳ್ಳಿಗಳಲ್ಲಿ ಸ೦ಚರಿಸಿ 
ಕೃಷಿಕರಿಗೆ ಆಧುನಿಕ. ಜೇನುವ್ಯವಸಾಯವನ್ನು 
ವಿವರಿಸುತ್ತಿದ್ದರು. ನಮ್ಮ ಖಂಡಿಗೆ ಮನೆಗೂ ಬಂದು 
ಜೇನುಕುಟು೦ಬವನ್ನು ಮಣ್ಣಿನ ಮಡಿಕೆಯಿ೦ದ ಮರದ 
ಪೆಟ್ಟಿಗೆಗೆ ವರ್ಗಾಯಿಸುವ ಕ್ರಮವನ್ನು 
ಮಾಡಿತೋರಿಸಿದ್ದರು. ಆ ಕ್ರಮವನ್ನು ಈಗಲೂ ನಾನು 
ಮಾಡುತ್ತಿದ್ದೇನೆ. ಯುವ ಕೃಷಿಕರಿಗೆ ಇದು ಬಹಳ 


ಪೇಟೆಗಳಲ್ಲಿಯೂ ಒಂದು ಅಥವಾ ಎರಡು ಗೂಡುಗಳನ್ನಿಟ್ಟು ಜೇನುಸಾಕಣೆ 


ಮಾಡಬಹ್ನದು. ಮಂಗಳೂಹಿ ನಗರದಲ್ಲೆ ರಾಯರು ಜೇನುಸಾಕಣೆ ಮಾಡಿದ್ದರು. 
1956ನೇ ಇಸವಿಯಲ್ಲಿ ಭಾಷಾ ಪಾಭಾರು ಪ್ರಾ ಪ್ರಾಂತ್ಯಗಳ ರಚನೆಯಾದ ಬಳಿಕ ಕಾಸರಗೋಡಿನವರಾದ ನಮಗೆ ತುಂಬಾ 


|ಸದಾ ಸಹಕಾರಿ| 


ಅನನುಕೂಲವೂ, ಅನ್ಕಾಯವೂ ಆಯಿತು. ಅಲ್ಲಿಯ ಕೃಷಿಕರು ಯಾವುದೇ ಕೃಷಿ ಉತ್ಪತ್ತಿಯನ್ನು, ಮುಖ್ಯವಾಗಿ 
ಅಡಿಕೆಯನ್ನು ಮ೦ಗಳೂರು ಮಾರ್ಕೆಟ್‌ಗೆ ಕೊ೦ಡುಹೋಗುವಂತಿರಲಿಲ್ಲ. ಮ೦ಗಳೂರಿಗೆ ಅಡಿಕೆ ಸಾಗಿಸಬೇಕಿದ್ದರೆ 
ಕಲ್ಲಿಕೋಟೆಯಲ್ಲಿ ರುವ ಮಲಬಾರ್‌ ಮಾರ್ಕೆಟ್‌ 
ಕಮಿಟಿಯ ಪರವಾನಗಿ ಬೇಕಿತ್ತು. ಹಾಗೆ ಲೈಸೆನ್ಸ್‌ 
ಮಾಡಿಸಿ ಮಂಗಳೂರಿನ ದಕ್ಷಿಣ ಕನ್ನಡ ಕೃಷಿಕರ 
ಸಹಕಾರಿ ಮಾರಾಟ ಸಂಘಕ್ಕೆ ಅಡಿಕೆ 
ಮಾರಾಟಮಾಡುವ ವ್ಯವಸ್ಥೆ ಮಾಡಿಕೊಂಡೆವು. ಆಗ 
ಅಲ್ಲಿ ಕಾರ್ಯದರ್ಶಿಯಾಗಿದ್ದವರು ಪೈಲೂರು 
ಲಕ್ಷ್ಮೀನಾರಾಯಣ ರಾಯರು. ಅವರು 
ಕಾಸರಗೋಡಿನ ಅಡಿಕೆಗೆ ನ್ಯಾಯವಾದ ಬೆಲೆ 
ಸಿಗುವ೦ತೆ ಮಾಡಿದರು. 


ಅವರ ಸಲಹೆ ಮೇರೆಗೆ ಕಾಸರಗೋಡು ಕೃಷಿಕರ 
ಸಹಕಾರಿ ಮಾರಾಟ ಸ೦ಘವನ್ನು ನೀರ್ಚಾಲಿನಲ್ಲಿ 
ಸ್ಥಾಪಿಸಿ ಅದರ ಶಾಖೆಯನ್ನು 
ಮಂಗಳೂರಿನಲ್ಲಿಯೂ ತೆರೆದೆವು. ಆಗ ಸರಿಯಾದ 
ಗೋದಾಮು ಇಲ್ಲದೆ ನಾವು 
ಪರದಾಡುವಂತಾಯಿತು. ಆಗಲೂ ಸಂಘದ 
ಒಂದು ಗೋದಾಮನ್ನು ನಮಗೆ ಒದಗಿಸಿದವರು 
ಲಕ್ಷ್ಮೀನಾರಾಯಣ ರಾಯರು. ನಮಗೆ 
ವ್ಯಾಪಾರದಲ್ಲಿ ಸಮಸ್ಯೆಯಾಗುವ ಮಧ್ಯವರ್ತಿಗಳ 
ತೊ೦ದರೆಗಳನ್ನೆಲ್ಲವನ್ನೂ ಅವರು ನಿವಾರಿಸಿದರು. ಇದಕ್ಕಾಗಿ ನಾವು ಅವರಿಗೆ ಚಿರಯಣಿಗಳಾಗಿದ್ದೇವೆ. 


|ಸದಾ ಸಹಕಾರಿ| 


44 


| ೫ 


ರಿ ಮೆ 
ಪ್ರಾತಃಸ್ಥ್ರ ರಣೀಯ ಪೈಲೂ ರು 
ಉರಿಮಜಲು ಶಿವರಾಮ ಭಟ್ಟ 


ಖ್‌ ನಾ ದರ ವ್ಯಕ್ತಿತ್ವದ ಪೈಲೂರು ಲಕ್ಷ್ಮೀನಾರಾಯಣ ರಾಯರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೆ. 
ನಃ ಆ ಇತರರಿಗೆ ಉಪಕಾರ ಮಾಡುವ ಅವಕಾಶವನ್ನೆ೦ದೂ ಅವರು ತಪ್ಪಿಸಿಕೊ೦ಡವರಲ್ಲ; ಸಹಾಯ 
ಕೋರಿ ಬಂದವರಿಗೆ ಎ೦ದೂ ನಿರಾಶೆ ಮಾಡಿದವರಲ್ಲ. 


ಒಮ್ಮೆ ಬದಿಯಡ್ಕದಿ೦ದ ಅಪರಿಚಿತರೊಬ್ಬರು ಅವರಲ್ಲಿಗೆ ಬಂದಿದ್ದರು. ಆ ಸಮಯದಲ್ಲಿ ನಾನು ಪೈಲೂರು 
ಅವರೊಂದಿಗಿದ್ದೆ. ಪೈಲೂರು ಬ೦ದವರೊಂದಿಗೆ ಮಾತಿಗೆ ತೊಡಗಿದರು. ನನಗೆ ಆಶ್ಚರ್ಯವಾಯಿತು! ಏಕೆ೦ದರೆ, - 
ಅವರಿಬ್ಬರೂ ಪರಿಚಿತರ೦ತೆ ಬಹು ಆಪ್ತವಾಗಿ ಮಾತನಾಡುತ್ತಿದ್ದರು. ಅದಾಗಲೇ ಬಾಯಾರಿಕೆ ಬಂದಿತ್ತು. 

ಕಾಫಿ ಕುಡಿಯುತ್ತ ಪೈಲೂರು ಅವರೇ "ಏ ಬ೦ದಿದ್ದೀರಿ, ಸಹಾಯ ಏನಾದ್ರೂ ಬೇಕಿತ್ತಾ?' ಎ೦ದು 
ಪ್ರಸ್ತಾಪಿಸಿದರು. ಬ೦ದವರಿಗೆ ನಿರಾಳವಾಯಿತು. ಅವರು ಸ್ವಲ್ಪ ಹಿ೦ಜರಿಕೆಯಿ೦ದಲೇ "ಒ೦ದು ಸಾವಿರ ರೂಪಾಯಿ 


ಇವಿ 


| ಪ್ರಾತಃಸ್ಥರಣೀಯ ಪೈಲೂರು| 


ಬೇಕಿತ್ತು... ಈಗ ಅಡಿಕೆ ಸಮಯವೂ ಅಲ್ಲ. ನ೦ತರ ಮಂಡಿಗೆ ಅಡಿಕೆ ಹಾಕುತ್ತೇನೆ' ಎ೦ದು ಹೇಳಿದರು. 
"“ಹಾ೦, ಅದಕ್ಕೇನಂತೆ ಆಯ್ತು' ಎಂದು ಒಪ್ಪಿಯೇಬಿಟ್ಟರು ಪೈಲೂರು ಅವರು. ಕೃತಜ್ಞತಾಭಾವದಿ೦ದ 
ಬದಿಯಡ್ಕದವರು ತೆರಳಿದರು. ಮತ್ತೆ ವ್ಯವಹಾರ ಸರಿಯಾಯಿತು. ಇ೦ತಹ ಅನೇಕ ಉದಾಹರಣೆಗಳು ರಾಯರ 
ಬಹುಮುಖಿ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿವೆ. 


ಸಂಪರ್ಕ, ಸ೦ವಹನ ವ್ಯವಸ್ಥೆ ಇಲ್ಲದಂತಹ ಅಂದಿನ ದಿನಗಳಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 
'ಪೈಲೂರು ಅವರು ಅಪಾರ ಜನಸಂಪರ್ಕ ಹೊಂದಿದ್ದರು. ಮಂಗಳೂರಿಗೆ ಬಂದು ಪೈಲೂರು ಅವರ ಆತಿಥ್ಕ 
ಪಡೆಯದವರು ವಿರಳ. ಪೈಲೂರು ಅವರ ಮನೆಯೊಂದು ಛತ್ರದಂತಿತ್ತು. ಅವರ ಪತ್ನಿ ಆತಿಥ್ಯದ ಜವಾಬ್ದಾರಿಯನ್ನು 
ಸ೦ತೋಷದಿ೦ದ ನಿರ್ವಹಿಸುತ್ತಿದ್ದರು. 


ಖಾದಿಧಾರಿಯಾದ ಪೈಲೂರು ಅವರು ಚುರುಕುಮತಿ. "ಎದುರಿನವನೇನು' ಎ೦ಬುದನ್ನು ಅರಿತು ಮಾತಾಡುವ 
ಸಹೃದಯಶೀಲರು. ಒಮ್ಮೆ ಪರಿಚಯವಾದರೆ ಸಾಕು ನಂತರ ಅವರೇ ಮಾತನಾಡಿಸುತ್ತಿದ್ದರು. ಉಳಿದವರ 
ವಿಚಾರಗಳಿಗೆ ಸ್ಪ೦ದಿಸುವ ಮನಸ್ಸು, ಕಾಳಜಿ ಅವರಿಗಿತ್ತು. ನನ್ನ ತ೦ದೆ ಉರಿಮಜಲು ವೆ೦ಕಪ್ಪಯ್ಯ ಮತ್ತು 
ನಮ್ಮ ಕುಟುಂಬದವರಿಗೆ ಅವರು ಪ್ರಾತಃಸ್ಮರಣೀಯ ವ್ಯಕ್ತಿಯಾಗಿದ್ದರು. 


ಕೃಷಿಕರಿಗೆ ನ್ಯಾಯ ಸಿಗಬೇಕೆಂಬ ನಿಲುವಿನೊಂದಿಗೆ ಕೃಷಿಕರ ಪರವಾಗಿ ಪೈಲೂರು ಅವರು ಸದಾ ಇರುತ್ತಿದ್ದರು. 
ಆ ನೆಲೆಯಲ್ಲೇ ವ್ಯವಹರಿಸುತ್ತಿದ್ದರು. ಬೆಳಿಗ್ಗೆ ಮತ್ತು ಸಂಜೆ ಅವರ ಕಾರಿನಲ್ಲಿ ಶಾಲಾ ಕಾಲೇಜಿನ ಮಕ್ಕಳಿರುತ್ತಿದ್ದರು. 
ಯಾರಾದರೂ, "ಮಕ್ಕಳನ್ನು ಶಾಲೆಗೆ ಬಿಡುವುದಕ್ಕೆ ಹೋಗುತ್ತಿದ್ದೀರಾ?' ಎ೦ದು ಕೇಳಿದರೆ, "ಇಲ್ಲ, ನಾನು 
ಹೇಗೂ ಆಚೆ ಹೋಗುವವ. ಇವರೆಲ್ಲರೂ ಶಾಲಾ ಕಾಲೇಜಿಗೆ ಹೋಗುವವರು; ಬನ್ನಿ ಅಂದೆ, ಅಷ್ಟೆ' ಎನ್ನುತ್ತ 
ನಗುತ್ತಿದ್ದರು. ಇ೦ತಹ ಹಲವು ಸನ್ನಿವೇಶಗಳನ್ನು ನಾನು ನೋಡಿದ್ದೇನೆ, ಅವರ ಬಗ್ಗೆ ಅಭಿಮಾನಪಟ್ಟಿದ್ದೇನೆ. 


ಸಾತ್ವಿಕ ಸಿಟ್ಟು 


ಸೂಕ್ಷ್ಮಗ್ರಾಹಿಯಾದ ಪೈಲೂರು ಅವರು ಕೆಲವೊಮ್ಮೆ ಸಿಟ್ಟಿಗೇಳುತ್ತಿದ್ದುದೂ ಉಂಟು. ಅದು 'ಸಾತ್ವಿಕ' 
ಸಿಟ್ಟಾಗಿರುತ್ತಿತ್ತು. ಸಿಟ್ಟು ಇಳಿದ ನಂತರದ ಒಂದು ಹೃದ್ಯವಾದ ನಗು ಎಂಥವರನ್ನೂ ಮೃದುವಾಗಿಸುತ್ತಿತ್ತು. 
ಅನಾಥರ ಮೇಲೆ ಅವರಿಗೆ ವಿಶೇಷ ಮಮತೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ರಾಮಕೃಷ್ಣ ಸೇವಾ ಸಮಾಜದ 
ಜೊತೆ ಅವರಿಗೆ ಸ್ನೇಹವಿತ್ತು. 


"ಮೌಲ್ಯ'ದ ಪ್ರತೀಕವಾಗಿ ಬದುಕಿನಲ್ಲೆ೦ದೂ ಫೇಲಾಗದ ಪೈಲೂರು ಲಕ್ಷ್ಮೀನಾರಾಯಣ ರಾಯರು ವಿಶೇಷ 
ವ್ಯಕ್ತಿತ್ವದ ವಿರಳ ವ್ಯಕ್ತಿ. 


+ 


(( 


| ಪ್ರಾತಃಸ್ಮರಣೀಯ ಪೈಲೂರು| 


ಮಂಗಳೂರಿನ ಸಾಯಿ ಮಂದಿರ. 


ಎಂದೂ ಮರೆಯಲಾಗದ ಪೆಲೂರು : 


ರಾ.ಮೊ. ವಿಶ್ವಾಮಿತ್ರ 
ಬಾ ಸಾ ನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನವನ್ನು ನಡೆಸಿದ 
೮. ೪ ಪ್ರಣ್ಯಾತ್ಮರಲ್ಲಿ ಶ್ರೀಯುತ ಪೈಲೂರು ಲಕ್ಷ್ಮಿ ನಾರಾಯಣ ರಾವ್‌ ಒಬ್ಬರಾಗಿರುವರು. ಅವರಿಗೆ 
ಎಲ್ಲರ ಮೇಲೂ ಪ್ರೀತಿ; ಅವರಲ್ಲೂ ಎಲ್ಲರಿಗೂ ಪ್ರೀತಿ. 


"ನಮ್ಮ ಪ್ರೀತಿಯ ಅಜ್ಜ' ಎ೦ದು ಅವರನ್ನು ಶಿವರಾ೦ ಪೈಲೂರು ಎದೆತೆರೆದು ಕರೆದಿದ್ದಾರೆ. ಒ೦ದು ದಿನ 
ರಾಯರ ಮನೆಗೆ ನಾನು ಹೋಗಿದ್ದಾಗ ಅಲ್ಲಿ ಅವರ ಮೊಮ್ಮಗಳು ಬಳಪದ ಹಲಗೆಯಲ್ಲಿ "ಪ್ರೀತಿಯ ಅಜ್ಜ' 
ಎ೦ದು ಬರೆದಿಟ್ಟದ್ದನ್ನು ನೋಡಿದ್ದೇನೆ. ಆ ಅಜ್ಜನಿಗೆ ಮೊಮ್ಮಕ್ಕಳಲ್ಲಿ ತು೦ಬಾ ಪ್ರೀತಿ. ಮಕ್ಕಳೊಂದಿಗೆ 
ಮಗುವಾಗಿ ಆಡುವ ಸ್ವಭಾವ ಅವರಲ್ಲಿತ್ತು. ಒ೦ದು ಬಾರಿ ಮಗುವಿನ ಮುಂದೆ ಕುಳಿತು "ನೋಡಿರಿ ಅಜ್ಜನ 
ಮ್ಮಾಜಿಕ್‌' ಎಂದರು. ಹಾಗೆಯೇ ಆ ಮಗು ನೋಡುತ್ತಿದ್ದಂತೆಯೇ ತನ್ನ ತಲೆಯ ಮೇಲೆ ಕೈಯಿಟ್ಟು ನಗುತ್ತಾ 
ಬಾಯಿ ತೆರೆದರು. ಅಷ್ಟರಲ್ಲಿ ಉದ್ದವಾಗಿ ನಾಲಿಗೆಯನ್ನು ಹೊರಹಾಕಿ ಮರುಕ್ಷಣದಲ್ಲಿಯೇ ಆ ಕೈಯನ್ನು 
ತಲೆಯಿಂದ ತೆಗೆದು ಬಾಯಿ ಮುಚ್ಚಿಕೊಂಡರು. ನಾಲಿಗೆ ಕಾಣದಾಯಿತು. "ಹೇಗಿದೆ ಮ್ಮಾಜಿಕ್‌?' ಎ೦ದು 
ಮಗುವಿನೊಂದಿಗೆ ತಾವೂ ನಕ್ಕರು. ಹೀಗೆ ಅವರು ಅತಿ ಪ್ರೀತಿಯಿಂದ ಮೊಮ್ಮಕ್ಕಳೊಂದಿಗಿದ್ದು ಆಡುತ್ತಿದ್ದರು. 
ಅವರ ಮನೆಯಲ್ಲಿ ಹಲವರು ಮೊಮ್ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಅವರದು ದೊಡ್ಡ ಸ೦ಸಾರ. 


ಹಾಗೆಯೇ ದೊಡ್ಡ ಮನೆತನ. ದೊಡ್ಡ ಮನೆತನದಲ್ಲಿ ಹುಟ್ಟಿ ದೊಡ್ಡವರ ಸಹವಾಸ ಇಟ್ಟುಕೊ೦ಡು ಒಳ್ಳೆಯ - 
ಜೀವನ ನಡೆಸಿದ ಕೀರ್ತಿ ಅವರದು. 


ಹೊಟ್ಟೆ ನನ್ನದು ತಾನೆ? 


ಕಡಲ ತೀರದ ಭಾರ್ಗವರೆ೦ದು ಹೆಸರಾದ ಡಾ. ಶಿವರಾಮ ಕಾರ೦ತರು ಪೈಲೂರು ಅವರ ಆಪ್ತ ಮಿತ್ರರಲ್ಲಿ 
ಒಬ್ಬರಾಗಿದ್ದರು. ಒಂದು ದಿನ ಕಾರಂತರು ಪೈಲೂರರ ಮನೆಗೆ ಬಂದಾಗ ಪ್ಲೇಟ್‌ ತುಂಬಾ ತಿಂಡಿಯನ್ನಿಟ್ಟು 
ಪಾನೀಯ ಕೊಟ್ಟಾಗ ಕಾರಂತರು "ಇಷ್ಟೇ ಸಾಕು' ಎ೦ದು ಸ್ವಲ್ಪವೆ ಸ್ವೀಕರಿಸಿದರ೦ತೆ. ಪೈಲೂರರು "ಒಳ್ಳೆಯ 


| ಮರೆಯಲಾಗದ ಪೈಲೂರು | 


ಹೋಳಿಗೆ, ತಿನ್ನಿರಿ' ಎಂದಾಗ ಕಾರಂತರು "ರಾಯರೇ, ತಿಂಡಿ ನಿಮ್ಮದು, ಚೆನ್ನಾಗಿದೆ ಗೊತ್ತು. ಆದರೆ ಜು 
ನನ್ನದು ತಾನೆ? ಅದು ಬೇಕಾದಷ್ಟೆ ತಿನ್ನುವುದು' ಎಂದರಂತೆ! ಹೀಗೆ ವಿನೋದಪ್ರಿಯರ ಮಾತುಕತೆ ನಡೆಯಿತೆಂದು 


ಪೈಲೂರರೇ ನುಡಿದಿದ್ದರು. 


ಹೆಸರು ಉದ್ದವಾಗಿರುವುದರಿ೦ದ ನಾವು ಅವರನ್ನು ರಾಯರೇ ಎ೦ದು ಕರೆಯುವುದು ರೂಢಿಯಾಗಿತ್ತು. ಅವರು 


ನನ್ನನ್ನು ಪ್ರೀತಿಯಿಂದ "ಮಾಷ್ಟೇ' ಎಂದು ಕರೆದರೆ 
"ರಾಯರೇ, ನೀವು ಎಲ್ಲದರಲ್ಲೂ ನನಗೆ ಗುರುಗಳು' 
ಎನ್ನುತ್ತಿದ್ದೆ. "ಮಾಷ್ಟು ಎ೦ದರೆ ಎಲ್ಲರಿಗೂ ಮಾಷ್ಟೇ' 
ಎಂದು ಅವರು ನಗುತ್ತಿದ್ದರು. ಬೆಳಗಾತ ಎದ್ದು, 
ನಿತ್ಯವಿಧಿಗಳನ್ನು ತೀರಿಸಿ, ತೋಟದ ಹೂಗಿಡಗಳಿಗೆ 
ನೀರು ಹಾಕುವುದು ಮೊದಲಾಗಿ ತಮ್ಮ 
ಮನೆಗೆಲಸಗಳನ್ನು ಆಸಕ್ತಿಯಿ೦ದ ಅವರೇ 
ಮಾಡುತ್ತಿದ್ದರು. ಅವರು ಯಾವುದೇ ಕೆಲಸವನ್ನು 
ಮಾಡಲಿ, ಅದನ್ನು ಬಹಳ ಶ್ರದ್ದೆಯಿಂದ ಜಾಗ್ರತೆಯಾಗಿ 
ಮಾಡುತ್ತಿದ್ದರು. 


ಉದಾರ ನೆರವು 


ರಾಯರು ಅವರ ಅಣ್ಣನವರನ್ನು ವಿಶೇಷ ಭಕ್ತಿ 
ಗೌರವಗಳಿಂದ ಕಂಡವರು. ಹಿರಿಯಣ್ಣ 
ಪಿತೃಸಮಾನನೆ೦ದು ಅವರ ಭಾವನೆ. ಅವರು ಕೊಟ್ಟ 
ಆಸ್ತಿಯ ಪಾಲನ್ನು ಸಂತೋಷದಿಂದ ತೆಗೆದುಕೊ೦ಡು 
ಮಕ್ಕಳಿಗಿತ್ತವರು. ಅದಕ್ಕಾಗಿ ಜಗಳವಾಡಿದವರಲ್ಲ. ಅಡಿಕೆ 
ಸೊಸೈಟಿಯ ಕಾರ್ಯವನ್ನು ಅಂದವಾಗಿ ನಿರ್ವಹಿಸಿ 
ಸಂಜೆ ಮನೆಗೆ ಬಂದು ಶ್ರೀ ಸತ್ಯಸಾಯಿ ಸೇವಾ 
ಸಮಿತಿಯ ಚಟುವಟಿಕೆಗಳಿಗೆ ಮಾರ್ಗದರ್ಶನ 
ನೀಡುತ್ತಿದ್ದರು. ಸ್ವಂತ ಶ್ರಮದ ಸಂಪತ್ತು 
ಯಾವುದಿದೆಯೋ ಅದರಿಂದ ದಾನಧರ್ಮಾದಿ 
ಸತ್ಕಾರ್ಯಗಳನ್ನು ಮಾಡುತ್ತಿದ್ದರು. ಯಾರೇ ಆಗಕೆ 
ಕಷ್ಟದಲ್ಲಿದ್ದರೆ ಆದಷ್ಟು ನೆರವನ್ನು ನೀಡುವಂತಹ 
ಪ್ರವೃತ್ತಿಯನ್ನು ಅವರು ಬೆಳೆಸಿಕೊ೦ಡು ಬಂದಿದ್ದರು. 
ಇದು ಎಲ್ಲರಿಗೂ ತಿಳಿದ ವಿಷಯ. 


ನ 


ರಾಯರು ತಮ್ಮ ಕಷ್ಟವನ್ನು ಇತರರಲ್ಲಿ ಹಂಚಿಕೊಳ್ಳದೆ 
ಎಲ್ಲರಿಗೂ ತನ್ನಿಂದಾದ ಸಂತೋಷ ನೀಡುವ 
ಘನವ್ಯಕ್ತಿ ಗಳಾಗಿ ಮೆರೆದರು. ಅವರನ್ನು ಕಂಡು ಒಡನಾಟ 


ಗೈದವರು ಎಂದೂ ಅವರನ್ನು ಮರೆಯಲಾರರು. ಅವರ 
ಸೇವಾ ಮನೋಭಾವ, ಕಾರ್ಯತತ್ಸರತೆಯನ್ನು ಕಂಡವರು 
ಅವರನ್ನು ಕೊಂಡಾಡುವರು. 


1966ರ ವೇಳೆಗೆ ಪ್ರತಿ ವರ್ಷ ಸ್ವಾಮಿಯ ಹುಟ್ಟುಹಬ್ಬದ ಸ೦ದರ್ಭದಲ್ಲಿ ಮದರಾಸಿನ ಸ್ಟುಡಿಯೋದವರನ್ನು 
ಬರಮಾಡಿ ಪುಟ್ಟಪರ್ತಿಯಲ್ಲಿ ಸ್ವಾಮಿಯ ಚಲಚ್ಚಿತ್ರ ತೆಗೆಯುವುದಕ್ಕೆ ಏರ್ಪಾಡು ಮಾಡುತ್ತಿದ್ದರು. ಬಂದವರಿಗೆ 
ಧಮನ ವ್ಯವಸ್ಥೆ ಮಾಡಿ, ಫಯ ಅಲ್ಲಿ ಶೆಡ್ಡಿನಲ್ಲೋ ಎಲ್ಲಾ ನನದ ಕಡೆ ತ್ತಿ ವ ತಮ್ಮ ಸುಖದ 


ಎಲ್ಲಿ 'ಕರೆದರಲ್ಲಿ ಗ ತೋರಿಸುತ್ತಿ ದ್ದರು. ಭ py ಚಿತ್ರ ತಾನು WY ೦ಬ ಆತ್ಮತೃಪ್ತಿ 


| ಮರೆಯಲಾಗದ ಪೈಲೂರು| 48 


ಮಗಳು ಇಂದಿರಾ ಅವರ ಮದುವೆಯ ಸಂದರ್ಭದಲ್ಲಿ ರಾಯರು : 


1961. 


ಎ 


ಅವರದಾಗಿತ್ತು. ಅವರು ಮಲೇಷ್ಕಾದಲ್ಲೂ ಕೂಡ ಸ್ವಾಮಿಯ ಚಲಚ್ಚಿತ್ರ ಪ್ರದರ್ಶನ ನಡೆಸಿದ್ದರು. 


ಶ್ರೀ ಸತ್ಯಸಾಯಿ ಬಳಗದವರೆಲ್ಲರಿಗೂ ರಾಯರೆಂದರೆ ಅತ್ಮಂತ ಪ್ರೀತಿ ಗೌರವ. ಅವರ ಸಹಧರ್ಮಿಣಿ ಶ್ರೀಮತಿ 
ಪರಮೇಶ್ವರಿ ಅಮ್ಮನವರು ಸ್ವಾಮಿಯ ಸಂದೇಶವನ್ನು ತಿಳಿಸಿ ಒಳ್ಳೆಯದಾಗುವುದಕ್ಕೆ ಬೇಕಾದ ಮಾರ್ಗದರ್ಶನ 
ಹಾಗೂ ಪ್ರೇರಣೆ ನೀಡುತ್ತಿದ್ದರು. ಈ ಪುಣ್ಯ ಎಲ್ಲರಿಗೂ ಸಿಗುವುದಿಲ್ಲ. ರಾಯರು ಸತ್ಯಸಾಯಿ ಸಾಹಿತ್ಯವನ್ನು 
ಪ್ರಚಾರ ಮಾಡಲು ಶ್ರೀ ಹೆಚ್‌.ಎಂ. ಶಿವರಾ೦ ಅವರಿಗೆ 
ನೆರವಾಗುತ್ತಿದ್ದರು. ಅವರು ಮಂಗಳೂರಿಗೆ ಬಂದರೆ 
ರಾಯರು ಮನೆಯಿಂದ ಸತ್ಕಸಾಯಿ ಮಂದಿರಕ್ಕೆ 
ಕರಕೊಂಡು ಬಂದು ಅವರ ಉಪನ್ಮಾಸದ ಏರ್ಪಾಡು 
ಮಾಡುತ್ತಿದ್ದರು. ಸ್ವಾಮಿಯ ಕುರಿತು ಶ್ರೀಮತಿ ಶಾಂತಾ 
ಎ. ದಿವಾಕರ್‌ ಸಂಯುಕ್ತ ಕರ್ನಾಟಕದಲ್ಲಿ ಬರೆದಿದ್ದ 
ಲೇಖನವನ್ನು ಅವರ ಅನುಮತಿ ಪಡೆದು ಪುಸ್ತ 
ರೂಪದಲ್ಲಿ ಮುದ್ರಿಸಿದ್ದರು. ಮಾತ್ರವಲ್ಲದೆ ಸಮಿತಿಯ 
ಹೆಸರಿನಲ್ಲಿ ಐದು ಸಾವಿರ ಪ್ರತಿಗಳನ್ನು ಉಚಿತವಾಗಿ 
ಹಂಚಿದ್ದರು. 


ಮರೆಯಲಾಗದವರು 


ರಾಯರು ಮಂಗಳೂರಿನ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಈಶ್ವರಾ೦ಬಾ 
ಟ್ರಸ್ಟಿನ ಸ್ಥಾಪಕ ಸದಸ್ಕರಲ್ಲೊಬ್ಬರಾಗಿಯೂ ಕಾರ್ಯ ನಿರ್ವಹಿಸಿದ್ದರು. ಜೇನುವ್ಯವಸಾಯ, ಅಂಚೆಚೀಟಿ ಸಂಗ್ರಹ, 
ಬಣ್ಣದ ಮೀನುಸಾಕಣೆ ಮೊದಲಾದ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಖ್ಯಾತರಾಗಿದ್ದ ರಾಯರು ತಮ್ಮ 
ಕಷ್ಟವನ್ನು ಇತರರಲ್ಲಿ ಹ೦ಚಿಕೊಳ್ಳದೆ ಎಲ್ಲರಿಗೂ ತನ್ನಿಂದಾದ ಸಂತೋಷ ನೀಡುವ ಘನವ್ಯಕ್ತಿಗಳಾಗಿ ಮೆರೆದರು. 
ಅವರನ್ನು ಕ೦ಡು ಒಡನಾಟಗೈದವರು ಎ೦ದೂ ಅವರನ್ನು ಮರೆಯಲಾರರು. ಅವರ ಸೇವಾ ಮನೋಭಾವ, 
ಕಾರ್ಯತತ್ಪರತೆಯನ್ನು ಕಂಡವರು ಅವರನ್ನು ಕೊ೦ಡಾಡುವರು. ಅವರ ಕುರಿತು "ಎಂದೂ ಮರೆಯಲಾಗದ 
ಪೈಲೂರು' ಎ೦ದು ನನ್ನೆದೆ ನುಡಿಯುತ್ತಿದೆ. 


| ಮರೆಯಲಾಗದ ಪೈಲೂರು| 


ಪೈಲೂರು : ಮೃದು ಮಧುರ ವ್ಯಕ್ತಿತ್ತ 


ವಿ.ಬಿ. ಹೊಸಮನೆ 


{1 49 ಮದು ಕೌದ೦ ಚವ ಣಾ ಡ್‌ ಡ್‌ 
ಮಧು ಕ್ಷೌದ್ರ೦ ಚ ಮಾಕ್ಸೀಕ೦ ಮಾಕ್ಷಿಕ೦ ಕುಸುಮಾಸವ೦ 


ಪುಷ್ಪಾಸವ೦ ಸಾರಘ೦ ಚ ಕಚ್ಚ ಪುಷ್ಪರಸ೦ ಸ್ಮೃತಮ್‌ 
- ಧನ್ವ೦ತರಿ ನಿಘಂಟು 


೧5 ಸ್ರಿನಿನ ಪರ್ಯಾಯ ಪದಗಳಾಗಿ ಮಧು, ಕ್ಲೌದ್ರ, ಮಾಕ್ಷಿಕ, ಕುಸುಮಾಸವ, ಪುಷ್ಪಾಸವ, ಸಾರಘು, 
ಪ: ಪ್ರಪ್ಪರಸ ಎ೦ಬ ಹೆಸರುಗಳನ್ನು ಧನ್ವಂತರಿ ನಿಘಂಟಿನಲ್ಲಿ ಹೇಳಿದೆ. ಜೇನು ಬಹೂಪಯೋಗಿ 
ಔಷಧೀಯ ಗುಣಗಳಿಂದ ಕೂಡಿದುದು. ಜೇನುವ್ಯವಸಾಯಗಾರರಾಗಿ ಜೀವನ ನಡೆಸಿದ ಪೈಲೂರು 
ಲಕ್ಷ್ಮೀನಾರಾಯಣ ರಾವ್‌ ಕೂಡ ಜೇನಿನ೦ತೆ ಮಧುರವಾಗಿ ಬದುಕಿದವರು. ಬಹುಮುಖ ಸೇವೆ ಮಾಡುತ್ತ 
ಸಮಾಜಕ್ಕೆ ತಮ್ಮನ್ನು ತಾವೇ ತೊಡಗಿಸಿಕೊ೦ಡವರು. ಅಡಿಕೆ ಬೆಳೆಗಾರರು, ಜೇನುವ್ಯವಸಾಯಗಾರರು, ಸಹಕಾರಿ 
ಸಂಘಟನೆಗಳು ರಾಯರನ್ನು ಮರೆಯುವುದು ಸಾಧ್ಯವೇ ಇಲ್ಲ. ಅವರು ಪ್ರೀತಿಯಿಂದ ನನಗೆ ನೀಡಿದ್ದ 
ಜೇನುವ್ಯವಸಾಯ ಪುಸ್ತಕವನ್ನೊಮ್ಮೆ ಓದಿದಾಗ ಕಣ್ಣು ಹನಿಗೂಡುತ್ತದೆ, ಮನಸ್ಸು ಆ, ಕೀರ್ತಿಶರೀರ 
ದೊಡಗೂಡುತ್ತದೆ. 


ಜೇನುಸಾಕಣೆ ಒಂದು ಹವ್ಕಾಸವಾಗಿ, ವೃತ್ತಿಯಾಗಿ ಬೆಳೆಯಬೇಕು; ಪ್ರತಿ ಶಾಲೆಯಲ್ಲೂ ಒಂದೆರಡು 
ಜೇನುಕುಟು೦ಬಗಳನ್ನು ಗೂಡಿನಲ್ಲಿಟ್ಟು ಸಾಕಿ ಅವುಗಳ ಚಟುವಟಿಕೆಗಳನ್ನು, ಸಹಕಾರ ಕ್ರಮಗಳನ್ನು ಮಕ್ಕಳು 
ನೋಡಿ ಕಲಿತುಕೊಳ್ಳುವಂತಿರಬೇಕು - ಇದು ಪೈಲೂರರ ಆಶಯವಾಗಿತ್ತು. 


ಪೈಲೂರು ಲಕ್ಷ್ಮೀನಾರಾಯಣ ರಾಯರ ದಿನಚರಿಯನ್ನು ಹತ್ತಿರದಿ೦ದ ಕ೦ಡವರು ಅನೇಕರಿದ್ದಾರೆ. ಮ೦ಗಳೂರು- 
ಪುತ್ತೂರುಗಳಲ್ಲಿ ಅವರು ಭೇಟಿನೀಡದ ಕೃಷಿಕರ ಮನೆಗಳೇ ವಿರಳ ಎನ್ನಬಹುದು. ನಾನು ಮಂಗಳೂರಿಗೆ 


ಲು ಇ hel. AR ಕ್ಟ KS 


| ಮಧುರ ವ್ಯಕ್ತಿತ್ತ| 
ಇಸಿ LAM 


50 9 ಚೆಲ್ಲಿದ | 


ಬರುವ ಮೊದಲೇ ಪರಿಚಯವಾಗಿದ್ದ ವ್ಯಕ್ತಿ ಅವರು. ಖಾದಿಯ ಬಿಳಿ ಜುಬ್ಬ, ಖಾದಿ ಧೋತಿಯ ಕಚ್ಚೆ, 
ಮೊದಮೊದಲು ತಲೆಯ ಮೇಲೊಂದು ಗಾ೦ಧೀ ಟೊಪ್ಪಿಯೂ ಇರುತ್ತಿತ್ತು. ಉಡುಪಿನಷ್ಟೇ ಶುಭ್ರವಾದ 
ಮನಸ್ಸು. 

ಹಿರಿಯಣ್ಣನ ಖುಷಿ 

ಮಂಗಳೂರಿಗೆ ಬಂದವನು ನಾನು ಸ್ವಲ್ಪ ಸಮಯ ಉದಯ ಪ್ರಿ೦ಟರಿಯ ನಾರಾಯಣ ರಾಯರೊಂದಿಗೆ 
ಕರಡು ತಿದ್ದುವುದರಲ್ಲಿ ಸಹಕರಿಸುತ್ತಿದ್ದೆ. ಅಲ್ಲಿಗೆ ಲಕ್ಷ್ಮೀನಾರಾಯಣ ರಾಯರು ಆಗಾಗ ಬರುತ್ತಿದ್ದರು. ಅಲ್ಲೇ 


ಹತ್ತಿರದ ನವಭಾರತ ದಿನಪತ್ರಿಕೆಯ ಕಚೇರಿಯಲ್ಲಿ ವಾರದ ಪೇಟೆಧಾರಣೆ ಚರ್ಚಿಸುತ್ತಾ ಅಲ್ಲಿಯೂ ನಾವು 
ಭೇಟಿಯಾಗುತ್ತಿದ್ದೆವು. ಆಗತಾನೇ ಮ೦ಗಳೂರಿಗೆ ಪಿಟಿಐ 


ವಿಶೇಷ ಹಕ್ಕಿಯೊಂದು ಎಲ್ಲಿಂದಲೋ ಹಾರಿಬಂದರೆ ವಾರ್ತಾ ಸ೦ಸ್ಥೆಯ ಸ೦ಪರ್ಕ ದೊರಕಿತ್ತು. ಆ 


“ಅದರ ಪರಿಚಯ, ಆ ಕುರಿತು ಗೆಳೆಯರೊಂದಿಗೆ ವಿಚಾರ | ಸಂದರ್ಭದಲ್ಲಿ (1951) ನವಭಾರತಕ್ಕೆ ಉಪ 


"ವಿನಿಮಯ, ಕೃಷಿಕರಲ್ಲಿ ಯಾವುದಾದರೂ ಸಮಸ್ಯೆ | ಸಂಪಾದಕರ ಸ್ಥಾನಕ್ಕೆ ಅಭ್ಯರ್ಥಿಗಳ ಅಗತ್ಯವಿತ್ತು. 
ತಲೆದೋರಿದರೆ ಅದಕ್ಕೆ ಪರಿಹಾರ ಚಿಂತನೆ, ಬಂದರಲ್ಲಿ ನಿರುದ್ಕೋಗಿಯಾಗಿದ್ದ ನನ್ನನ್ನು ರಾಯರು 
'ಕೃಷ್ಟತ್ತನ್ನಗಳ ಮಾರಾಟದಲ್ಲಿ ಏರುಪೇರಾದರೆ ಸಂಧಾನ | ನವಭಾರತದ ಕಾರ್ಯನಿರ್ವಾಹಕ ಸಂಪಾದಕ 
ಈ ಎಲ್ಲದರೊಂದಿಗೆ ಜೇನುಸಾಕಣೆ, ಅಕ್ವೇರಿಯಂ ಕೃಷ್ಣರಾಯರಿಗೆ ಪರಿಚಯ ಮಾಡಿಕೊಟ್ಟು ನೇಮಕ 


-.| ಮಿಠನುಸಾಕಣೆಯ ಹವ್ಯಾಸಗಳು. ಮಾಡಿಸಿಯೂ ಬಿಟ್ಟರು. ಮುಂದೆ ನಾಲ್ಕಾರು ತಿಂಗಳಲ್ಲೇ 


ಉಡುಪಿಯ ಸಂಸ್ಕೃತ ಕಾಲೇಜಿಗೆ ಸೇರಿಕೊಳ್ಳುವ 
ಸಂದರ್ಭವೂ ಬಂತು. ಅದನ್ನವರಲ್ಲಿ ಹೇಳಿಕೊಂಡಾಗ ಬಹಳ ಸಂತೋಷಪಟ್ಟರು - ನನ್ನ ಹಿರಿಯಣ್ಣನಂತೆ! 


ಮಂಗಳೂರಿನಲ್ಲಿ 24 ವರ್ಷಗಳ ಕಾಲ ನಿರಂತರ "ರಾಷ್ಟ್ರಬಂಧು' ವಾರಪತ್ರಿಕೆಯ ಸಂಪಾದಕರಾಗಿ ಸೇವೆಸಲ್ಲಿಸುತ್ತಿದ್ದ 
ಕವಿ ಕಡೆಂಗೋಡ್ಲು ಶಂಕರ ಭಟ್ಟ ಅವರು ಆ ಪತ್ರಿಕೆಯನ್ನು ಬಿಟ್ಟು "ರಾಷ್ಟ್ರಮತ' ವಾರಪತ್ರಿಕೆ ಹುಟ್ಟುಹಾಕಿದರು. 
ವಾರದ ಮಾರುಕಟ್ಟೆ ವಿಚಾರ ವಿಮರ್ಶೆಗಾಗಿ ಪೈಲೂರು ಅವರಿಗೆ ಇನ್ನೊ೦ದು ಪತ್ರಿಕೆ ದೊರೆಯಿತು. ಜಿಲ್ಲೆಯ 
ಆರ್ಥಿಕ ಬೆಳೆಗಳಾಗಲೀ ಕಾಡುತ್ಪತ್ತಿಗಳಾಗಲೀ ಅವರ ಗಮನಸೆಳೆಯದಿರುತ್ತಿರಲಿಲ್ಲ. ವಿಶೇಷ ಹಕ್ಕಿಯೊಂದು 
ಎಲ್ಲಿಂದಲೋ ಹಾರಿಬ೦ದರೆ ಅದರ ಪರಿಚಯ, ಆ ಕುರಿತು ಗೆಳೆಯರೊಂದಿಗೆ ವಿಚಾರ ವಿನಿಮಯ, ಕೃಷಿಕರಲ್ಲಿ 
ಯಾವುದಾದರೂ ಸಮಸ್ಯೆ ತಲೆದೋರಿದರೆ ಅದಕ್ಕೆ ಪರಿಹಾರ ಚಿಂತನೆ, ಬಂದರಲ್ಲಿ ಕೃಷ್ಠುತ್ಸನ್ನಗಳ ಮಾರಾಟದಲ್ಲಿ 
ಏರುಪೇರಾದರೆ ಸಂಧಾನ, ಈ ಎಲ್ಲದರೊಂದಿಗೆ ಜೇನುಸಾಕಣೆ, ಅಕ್ಟೇರಿಯ೦ ಮೀನುಸಾಕಣೆಯ ಹವ್ಯಾಸಗಳು. 
ಅವರಿವರೆ೦ಬ ಭಾವನೆ, ಪ್ರತ್ಶೇಕತೆ ಅವರ ಬಳಿಗೆ ಸುಳಿಯದು. ಎಲ್ಲರೂ ನಮ್ಮವರೇ, ಎಲ್ಲವೂ ನಮ್ಮದೇ 
ಎ೦ಬ ಆತ್ಮೀಯ ಭಾವನೆಯ ದುಡಿಮೆ ಅವರದು. ಅವರೊಬ್ಬ ಶಿಸ್ತಿನ ಸಿಪಾಯಿ. 


ಳಿ 


[ಮಧುರ ವ್ಯಕ್ತಿತ್ವ 


ನೆನೆದವರ ಮನದಲ್ಲಿ ಮಂಗಳೂರು ಅಜ 


ಜಿ.ಎಸ್‌. ಉಬರಡ್ಕ 


ಇ ನ್ನ ಅಮ್ಮನಿಗೆ ಐವರು ಸೋದರ ಮಾವಂದಿರು. ಈ ಮಾವಂದಿರಿಗೆ ಇಬ್ಬರು ಅಕ್ಕ೦ದಿರು ಹಾಗೂ 
`` ಒಬ್ಬಳು ತಂಗಿ. ಈ ಅಕ್ಕ ತಂಗಿಯರ ಪೈಕಿ "ದೊಡ್ಡಕ್ಕಯ್ಯ'ನೆಂದು ಕರೆಸಿಕೊಳ್ಳುತ್ತಿದ್ದ ದೇರಾಜೆ ಮೂಕಾಂಬಿಕೆ 
ಎ೦ಬವರ ದೊಡ್ಡ ಮಗಳು ಉಬರಡ್ಕ ಗ೦ಗಮ್ಮ - ನನ್ನ ಅಮ್ಮ. ಅಮ್ಮನ ಸೋದರ ಮಾವಂದಿರ ಪೈಕಿ 
ದೊಡ್ಡವರಿಬ್ಬರು ಸಣ್ಣ ಪ್ರಾಯದಲ್ಲೇ ನಿಧನರಾಗಿದ್ದರು. ಮೂರನೆಯವರಾದ ಪೈಲೂರು ಮಹಾಬಲೇಶ್ವರಯ್ಯ 
ಹಿರಿಯರಾಗಿದ್ದುದರಿ೦ದ, ಅನಿವಾರ್ಯವಾಗಿ ಮನೆಯ ವ್ಯವಹಾರ ಹಾಗೂ ಕೃಷಿ ಕೆಲಸಗಳ ಪೂರ್ಣ 
ಜವಾಬ್ದಾರಿಯನ್ನು ಅವರು ಹೊರಬೇಕಾಯಿತು. ಅವರ ಒತ್ತಿನ ತಮ್ಮ ಪೈಲೂರು ಲಕ್ಷ್ಮೀನಾರಾಯಣ ರಾಯರು 
ಬಿ.ಎ. ಪದವಿ ಮುಗಿಸಿ ಸಹಕಾರಿ ಕ್ಷೇತ್ರದಲ್ಲಿ ಉದ್ಯೋಗಿಯಾಗಿದ್ದರೆ, ಕೊನೆಯ ತಮ್ಮ ಪೈಲೂರು ಶಿವರಾಮಯ್ಯ 
ಸಾಂಪ್ರದಾಯಿಕ ವಿದ್ಕಾಭ್ಕಾಸದಲ್ಲಿ ಮುಂದುವರಿಯುವ ಬದಲು ಕೃಷಿಯನ್ನೇ ಪ್ರೀತಿಸಿ, ಅದರಲ್ಲೇ ಶ್ರದ್ದೆಯಿಂದ 
ತೊಡಗಿಕೊ೦ಡವರಾಗಿದ್ದರು. ಇವರ ವಿಶೇಷ ಹವ್ಯಾಸಗಳಲ್ಲಿ ಜೇನುಸಾಕಣೆ, ಬೆಲ್ಲ ತಯಾರಿಕೆ, ಮಾವು, ಹಲಸು, 
ಅನನಾಸು ಮೊದಲಾದ ಹಣ್ಣುಗಳ ಮುರಬ್ಬಾ (1am) ತಯಾರಿಕೆ ಪ್ರಧಾನವಾದುದಾಗಿತ್ತು. ಹುಲಿಬೇಟೆಯಲ್ಲೂ 


ಇವರು ನಿಪುಣರಾಗಿದ್ದರು. 


ಈ ಮೂವರು ಅಣ್ಣ ತಮ್ಮಂದಿರ ವ್ಯಕ್ತಿತ್ವದ ನೂರೆಂಟು ಕತೆಗಳನ್ನು ನನಗೆ ಉಣಿಸಿದವರು ನನ್ನ ಅಮ್ಮ- 
ಉಬರಡ್ಕ ಗ೦ಗಮ್ಮ, ಖಾಸಾ ಅಜ್ಜಿ-ದೇರಾಜೆ ಮೂಕಾಂಬಿಕೆ, ಸಣ್ಣಜ್ಜಿ-ಅ೦ಬೆಕಲ್ಲು ಲಕ್ಷ್ಮಿ, ಖಾಸಾ 
ಚಿಕ್ಕಮ್ಮ೦ದಿರಾದ-ನೇಣಾರು ಲಕ್ಷ್ಮಿ ಹಾಗೂ ಮಕ್ಕಿಮನೆ ಗೌರಮ್ಮ. ಈ ಮೂವರು ಅಣ್ಣ ತಮ್ಮಂದಿರ ಪೈಕಿ 
ಶಿವರಾಮಯ್ಯ ತಮ್ಮ 29ರ ಪ್ರಾಯದಲ್ಲಿ 21.1.1944ರ೦ದು ನಿಧನರಾಗಿದ್ದರೆ, ಲಕ್ಷ್ಮೀನಾರಾಯಣ ರಾಯರು 
ತಮ್ಮ 91ರ ಪ್ರಾಯದಲ್ಲಿ 8.12.2002ರ೦ದು ನಿಧನರಾದರು. ಈಗ ಹಳೆಯ ತಲೆಮಾರಿನ ಕೊ೦ಡಿಯ೦ತಿರುವವರು 
ನಮ್ಮ ನಡುವೆ ಚುರುಕಿನಿ೦ದ ಓಡಾಡಿಕೊ೦ಡಿರುವ ಕೋಲು ಶರೀರದ 94ರ ವಯೋವೃದ್ಧ ಪೈಲೂರು 
ಮಹಾಬಲೇಶ್ವರಯ್ಯ, ಅವರ ತಂಗಿ 91ರ ವಯೋವೃದ್ಧೆ ಅಂಬೆಕಲ್ಲು ಲಕ್ಷ್ಮಿ ಮತ್ತು ಸೊಸೆ -77ರ ವಯಸ್ಸಿನ | 
ಮಕ್ಕಿಮನೆ ಗೌರಮ್ಮ. ೨ 


| ನೆನೆದವರ ಮನದಲ್ಲಿ | 52 


ಔತ 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌, ತಂಗಿ ಲಕ್ಷ್ಮಿ, 
ಅಣ್ಣ ಪೈಲೂರು ಮಹಾಬಲೇಶ್ವರಯ್ಯ. 


ಕುಡಿಯೊಡೆದ ಹವ್ಯಾಸಗಳು 


ಈಗ ನಾನು ಹೇಳಲು ತೊಡಗಿರುವುದು ನನ್ನ ಮಂಗಳೂರು ಅಜ್ಜ - ಪೈಲೂರು ಲಕ್ಷ್ಮೀನಾರಾಯಣ ರಾಯರ 

ವ್ಯಕ್ತಿತ್ವದ ಕುರಿತು. ಅಜ್ಜನ ಹುಟ್ಟೂರಿನ ಮನೆ ಸುಳ್ಳ ತಾಲೂಕಿನ (ಆಗಿನ ಪುತ್ತೂರು ತಾಲೂಕು) ಅಮ 

ಮೂಡ್ನೂರು ಗ್ರಾಮದ ಪೈಲೂರು ಎಂಬಲ್ಲಿ ಇರುವುದಾದರೂ, ಅವರು ತಮ್ಮ ಉದ್ಯೋಗದ ನಿಮಿತ್ತ (ದಕ್ಷಿಣ 

ಕನ್ನಡ ಕೃಷಿಕರ ಸಹಕಾರಿ ಮಾರಾಟ ಸ೦ಘದ ಕಾರ್ಯದರ್ಶಿಯಾಗಿದ್ದರು) ಶಾಶ್ವತವಾಗಿ ನೆಲೆಸಿದ್ದು 

ಮಂಗಳೂರಿನಲ್ಲಿರುವ ತಮ್ಮ ಸ್ವಂತ ಮನೆಯಲ್ಲಿ. ಆದುದರಿಂದಲೇ ಅವರನ್ನು ನನ್ನ ಅಮ್ಮ "ಮಂಗಳೂರು 
ವ'ನೆ೦ದು ಕರೆಯುತ್ತಿದ್ದರೆ, ನಾನು "ಮಂಗಳೂರು ಅಜ್ಜ'ನೆ೦ದು ಕರೆಯುತ್ತಿದ್ದೆ. 


ಈ ಅಜ್ಜ ತಮ್ಮ ತಾರುಣ್ಯದಲ್ಲಿ ಕೊಡಗು ಸರಕಾರ ನೇಮಿಸಿದ್ದ ಮೊದಲ ಜೇನು ಪರಿವೀಕ್ಷಕರಾಗಿದ್ದವರು. 
ಸದಭಿರುಚಿಯ ಅವರ ಬಹುಪಾಲು ಹವ್ಕಾಸಗಳೆಲ್ಲ ಮಂಗಳೂರು ಸೇರಿದ ನಂತರವೇ ಕುಡಿಯೊಡೆದವುಗಳೆಂದು 
ಅವರೊಮ್ಮೆ ನನ್ನಲ್ಲಿ ಹೇಳಿಕೊ೦ಡದ್ದು೦ಟು. ಜೇನುಸಾಕಣೆಯೊಂದಿಗೆ ಹಕ್ಕಿ ಸಾಕಣೆ, ಬಣ್ಣದ ಮೀನುಗಳ 
ಸಾಕಣೆ, ಆರ್ಕಿಡ್ಸ್‌ ಸಂಗ್ರಹ ಮತ್ತು ಬೆಳೆಸುವಿಕೆ, ಹೂ ತೋಟಗಳ ನಿರ್ಮಾಣ, ರಾಕ್‌ ಗಾರ್ಡನಿಂಗ್‌, 
ಪರ್ವತಾರೋಹಣ, ಅಂಚೆಚೀಟಿಗಳ ಸಂಗ್ರಹವೇ ಮೊದಲಾದ ಎಂಥೆಂಥಾ ಹವ್ಕಾಸಗಳು ಅವರದು! ಎಂಥ 
ತರುಣನನ್ನೂ ನಾಚಿಸುವಂತಿದ್ದವು ಚಿಮ್ಮುತ್ತಿದ್ದ ಅವರ ಉತ್ಸಾಹದ ಚಿಲುಮೆ! 


ಆರ್ಕಿಡ್ಸ್‌ ಪ್ರಪಂಚ 


ಆರ್ಕಿಡ್ಸ್‌ ಬೆಳೆಸುವಲ್ಲಿ ನನಗೆ ಆಸಕ್ತಿ ಹುಟ್ಟಲು 1965ರ ಏಪ್ರಿಲ್‌ ತಿಂಗಳ ಮೊದಲವಾರದಲ್ಲಿ ಮೊದಲ 
ಬಾರಿಗೆ ಅಜ್ಜನ ಜೊತೆಯಲ್ಲಿ ನಾನು ಚೊಕ್ಕಾಡಿಯ ಸಮೀಪದ ಬ೦ಟಮಲೆ ಬೆಟ್ಟವನ್ನು ಏರಿದ್ದೇ 
ಕಾರಣವಾಯಿತು. ಆಗಿನ್ನೂ ನನಗೆ 19ರ ವಯಸ್ಸು. ಆಗ ನನ್ನ ಹಾಗೆ ಇನ್ನೂ ಕೆಲವು ತರುಣರು ಜೊತೆಗಿದ್ದರು. 
ಅವರಲ್ಲಿ ಅಜ್ಜನ ಅಣ್ಣನ ಮಗ ಪೈಲೂರು ನಾರಾಯಣ ಎ೦ಬವರ ಹೊರತಾಗಿ ಉಳಿದವರು ಯಾರೆ೦ಬುದು 
ಅಷ್ಟಾಗಿ ನೆನಪಿಲ್ಲ ನನಗೆ. ಬ೦ಟಮಲೆಯನ್ನು ನಾವು ಏರುತ್ತಲಿದ್ದ೦ತೆ ಒ೦ದು ಕಡೆ ಅಜ್ಜ ಗಕ್ಕನೆ ನಿ೦ತವರೇ, 
"ನೋಡಿ, ನೋಡಿ ಆರ್ಕಿಡ್‌' ಎ೦ದು ಖುಷಿಯಲ್ಲಿ ಯಾವುದೋ ಒ೦ದು ಮರದತ್ತ ಕೈತೋರಿಸಿದರು. ಅದೇನು 


[ನೆನೆದವರ ಮನದಲ್ಲಿ | 


ಹಕ್ಕಿಯೋ, ಕೀಟವೋ ಎಂದು ನಮಗೆ ಒಂದು ಚೂರೂ ಹೊಳೆಯದೆ ಅವರ ಮುಖವನ್ನೇ ಮಿಕಿಮಿಕಿ ನೋಡಿದೆವು. 
ನಮ್ಮ ದಡ್ಡತನ ಅವರಿಗೆ ಅರ್ಥವಾಗಿರಬೇಕು. "ಅಲ್ಲಿ ನೋಡಿ, ಆ ಬೀಟಿ ಮರದಲ್ಲಿ ನೇತಾಡುತ್ತಿದೆಯಲ್ಲ 
ಹೂಗಳ ಗೊಂಚಲು ಹೊತ್ತು - ಅದೇ ಆರ್ಕಿಡ್‌' ಎ೦ದರು ನಗುತ್ತ. ಹೂ ಬಿಟ್ಟ ಆ ಅಪ್ಪುಸಸ್ಕ ಕಾಡಲ್ಲಿ 
ಹಲವು ಬಾರಿ ನಾನು ಕಂಡಿದ್ದ "ದ್ರೌಪದಿ ಮಾಲೆ' (Rhyncostylis 80258) ಯಾಗಿತ್ತು. ಸಸ್ಯಶಾಸ್ತ್ರದ 
ವಿದ್ಕಾರ್ಥಿಗಳ೦ತಿದ್ದ ನಮಗೆ ಈ ಅಜ್ಜ ಆರ್ಕಿಡ್ಸ್‌ನ ಹೊಸ ಪ್ರಪ೦ಚವನ್ನೇ ತೆರೆದು ತೋರಿಸಿದರು. ಆರ್ಕಿಡ್ಡುಗಳ 
ವಿಚಾರದಲ್ಲಿ ಅವರ ಆಸಕ್ತಿ, ತಿಳಿವಳಿಕೆ ಅಗಾಧವಾದುದಾಗಿತ್ತು. ಬೆಟ್ಟದಿ೦ದ ಇಳಿಯುವ ವೇಳೆಗೆ ಆರ್ಕಿಡ್ಸ್‌ 
ಹುಚ್ಚು ನನಗೆ ಬಲವಾಗಿ ಅ೦ಟಿಕೊ೦ಡುಬಿಟ್ಟಿತ್ತು. ನನ್ನ ಆಸಕ್ತಿ ಆರ್ಕಿಡ್ಸ್‌ ಸಂಗ್ರಹಿಸಿ ಬೆಳೆಸುವುದರತ್ತಲೇ 
ಇದೆಯೆ೦ಬುದನ್ನು ಮನಗ೦ಡ ಅವರು, ಆ ಹಾದಿಯ ಕಡೆಗೇ ಸಾಗುವಂತೆ ನನ್ನ ಬೆನ್ನು ತಟ್ಟಿದರು. ಅವರು 
ನನಗೆ ಪ್ರೀತಿಯಿಂದ ನೀಡಿದ 8.1. ೧೧೦86 ಇಂಗ್ಲಿಷ್‌ನಲ್ಲಿ ಬರೆದ ಪುಸ್ತಕ "Beautiful Indian Or- 
chids’ ತು೦ಬಾ ಅಮೂಲ್ಯವಾದದ್ದು. 1944ರಲ್ಲಿ ಪ್ರಕಟವಾದ, ಅಜ್ಜ ಕನ್ನಡದಲ್ಲಿ ಬರೆದ "ಜೇನಿನ 
ವೃವಸಾಯ'ವೆ೦ಬ ಅತ್ಯುಪಯುಕ್ತವಾದ ಕೈಪಿಡಿ ಮತ್ತು ಬಣ್ಣದ ಮೀನು ಸಾಕಣೆಯ ಕುರಿತು ಇಂಗ್ಲಿಷ್‌ನಲ್ಲಿ 
ಬರೆದ "Ornamental Fish For Aquarium’ ಎ೦ಬ ಸು೦ದರ, ಸಚಿತ್ರ ಮಾರ್ಗದರ್ಶಕ ಕೈಪಿಡಿ, ಇಂಗ್ಲಿಷ್‌ 
ಮತ್ತು ಕನ್ನಡ ಈ ಎರಡೂ ಭಾಷೆಗಳಲ್ಲಿ ಅಜ್ಜನಿಗೆ ಅಪಾರ ಪ್ರೌಢಿಮೆಯಿತ್ತೆ೦ಬುದಕ್ಕೆ ಸಾಕ್ಷಿ. 


ಸಕಲೇಶಪುರದ ಕ್ಕಾಮನಹಳ್ಳಿ, ರಕ್ಷಿದಿ, ಬೆಳ್ಳೇಕೆರೆ, ಮಾವಿನಕೂಲು, ಬಾವಲಿಮೂಲೆ ಇವೇ ಮೊದಲಾದ ಹಳ್ಳಿಗಳ 
ಕಾಡುಗಳಲ್ಲಿ; "ಹಾರ್ಲೆ' ಮತ್ತು "ಪೂರ್ಣಿಮಾ' ಕಾಫಿ ಎಸ್ಟೇಟುಗಳಲ್ಲಿ ಬಗೆಬಗೆಯ ವೈಲ್ಡ್‌ ಆರ್ಕಿಡ್ಸ್‌ 
ಹೇರಳವಾಗಿ ದೊರೆಯುತ್ತವೆಯೆ೦ದು ಅಜ್ಜನಿಗೆ ನಾನೊಮ್ಮೆ ತಿಳಿಸಿದ್ದೇ ತಡ, ಅವರು ತಮ್ಮ ಕಾರಿನಲ್ಲಿ 
ನನ್ನನ್ನು ಕರೆದುಕೊ೦ಡು ಹೊರಟೇಬಿಟ್ಟರು. ರಕ್ಷಿದಿ ಎ೦ಬಲ್ಲಿ ನನ್ನ ಖಾಸಾ ಚಿಕ್ಕಮ್ಮನ ಮನೆಯಿದ್ದುದರಿ೦ದ, 
ತಿರುಗಾಟಕ್ಕೆ ಅದೊಂದು ಕೇಂದ್ರ ಸ್ಥಾನದಂ೦ತಿತ್ತು. ಅಲ್ಲಿದ್ದ ನನ್ನ ಚಿಕ್ಕಮ್ಮನ ಮಗ (ತಮ್ಮ) ಪ್ರಸಾದ್‌ 
ರಕ್ಷಿದಿಗೆ ಈ ನಮ್ಮ ಹವ್ಯಾಸದ ರುಚಿಯೂ ಒಂದಷ್ಟು ಅಂಟಿಕೊಂಡುಬಿಟ್ಟಿತ್ತು. ಅವನ ನೆರವಿನಿಂದ ನಾವು 
ಅಲ್ಲಿ ಎಲ್ಲ ಕಡೆ ಸುತ್ತಾಡಿ, ಮರಗಿಡಗಳಿ೦ದ ಹೇರಳವಾಗಿ ವೈಲ್ಡ್‌ ಆರ್ಕಿಡ್ಸ್‌ ಸಂಗ್ರಹಿಸಿ ತಂದೆವು. ಅಜ್ಜನ 
ಜೊತೆ ಪಿಕ್‌ನಿಕ್‌ಗೆ ಹೋಗಿಬ೦ದಂತಿತ್ತು ಸಕಲೇಶಪುರದ ಈ ನನ್ನ ಪ್ರವಾಸದ ರಸಾನುಭವ. 


[ನೆನೆದವರ ಮನದಲ್ಲಿ | 


ಎವಿ 


: ಅಜ್ಜನ ಆಸಕಿ. 
ಜ 


ವೈಲ್ಡ್‌ ಆರ್ಕಿಡ್ಸ್‌ 


54 


ಮಂಗಳೂರು ಅಜ್ಜನ ಮನೆಯಲ್ಲೊಂದು ಕಸಿ ಮಾವಿನ 
ಮರವಿದೆ. ಈ ಮರದಲ್ಲಿ ಆರ್ಕಿಡ್ಸ್‌ ಇವೆ. ಈ ಮರದ 
ಸುತ್ತಲೂ ಅಲ್ಲಲ್ಲಿ ಗುಲಾಬಿ, ದಾಸವಾಳಮೊದಲಾದಹೂ 
ಗಿಡಗಳಿವೆ; ಕ್ರೋಟನ್‌ ಗಿಡಗಳಿವೆ. ಒಂದು ಬದಿಗೆ ಚಿಕ್ಕು 
ಹಣ್ಣಿನ ಗಿಡವಿದೆ. ಮನೆಗೆ ಹೊಂದಿಕೊಂಡಂತೆ ಕೋಳೆ 
ಹೂಗಳಿರುವ ಸಿಮೆಂಟಿನ ಟ್ಯಾಂಕುಗಳಿವೆ; ಅವುಗಳಲ್ಲಿ 
ಬಣ್ಣದ ಮೀನುಗಳೂ ಇವೆ. ಇಲ್ಲಿರುವ ಈ ಕಸಿ ಮಾವಿನ 
ಮರದಲ್ಲಿ ಹಣ್ಣಾದಾಗನೋಡಬೇಕು ಅದರ ಚಂದ! 


ಮಂಗಳೂರು ಅಜ್ಜನ ಮನೆಯಲ್ಲೊಂದು ಕಸಿ ಮಾವಿನ ಮರವಿದೆ. ಈ ಮರದಲ್ಲಿ ಆರ್ಕಿಡ್ಸ್‌ ಇವೆ. ಈ 
ಮರದ ಸುತ್ತಲೂ ಅಲ್ಲಲ್ಲಿ ಗುಲಾಬಿ, ದಾಸವಾಳ ಮೊದಲಾದ ಹೂ ಗಿಡಗಳಿವೆ; ಕ್ರೋಟನ್‌ ಗಿಡಗಳಿವೆ. 
ಒಂದು ಬದಿಗೆ ಚಿಕ್ಕು (ಸಪೋಟ) ಹಣ್ಣಿನ ಗಿಡವಿದೆ. ಮನೆಗೆ ಹೊಂದಿಕೊಂಡಂತೆ ಕೋಳೆ ಹೂಗಳಿರುವ 
(Water Lily) ಸಿಮೆಂಟಿನ ಟ್ಯಾಂಕುಗಳಿವೆ; ಅವುಗಳಲ್ಲಿ ಬಣ್ಣದ ಮೀನುಗಳೂ ಇವೆ. ಇಲ್ಲಿರುವ ಈ ಕಸಿ 
ಮಾವಿನ ಮರದಲ್ಲಿ ಹಣ್ಣಾದಾಗ ನೋಡಬೇಕು ಅದರ ಚಂದ! ಮಾವಿನ ಮರವಿರುವ ಈ ಅಂಗಳವನ್ನು 
"ಗಾರ್ಡನ್ನ೦ಗಳ' ಎನ್ನಬಹುದೇನೋ. ಇದ್ದ ಸಣ್ಣ ಜಾಗದಲ್ಲೇ ಅಷ್ಟೊಂದು ಸಸ್ಯಗಳು ತುಂಬಿವೆ. ಇದೇ 
ಅಂಗಳದಿಂದ ಹಿಂದೊಮ್ಮೆ ಒಂದು ರಾತ್ರಿ ಕಳ್ಳರು ಗುಲಾಬಿ ಗಿಡಗಳನ್ನು ಚಟ್ಟಿ ಸಮೇತ ಕದ್ದುಬಿಟ್ಟಿದ್ದರು. 
ಕಾಕತಾಲೀಯವೆಂಬಂತೆ ಹಾಗೆ ಕಳವಾದ ಮರುದಿನ ಬೆಳಗ್ಗೆ ನಾನು ಅಜ್ಜನ ಮನೆಗೆ ಹೋಗಿದ್ದೆ. ಅಜ್ಜ 
ನನ್ನನ್ನು ಕಂಡವರೇ ಕಳವಾದ ಸಂಗತಿ ವಿವರಿಸುತ್ತ ತು೦ಬಾ ನೋವಿನಿಂದ, "ಕಳ್ಳರು ಈ ಗುಲಾಬಿ ಗಿಡಗಳ 
ಬದಲಿಗೆ ನನ್ನನ್ನಾದರೂ ಹೊರಬಹುದಿತ್ತು ಮಾರಾಯ' ಎ೦ದು ಉದ್ದಾರವೆಳೆದದ್ದು ಈಗಲೂ ನನಗೆ 
ನೆನಪಾಗುತ್ತಿದೆ. 


ಸ್ವರ್ಣಫಲ! 


ಪ್ರತಿ ವರ್ಷ ಗೋಕರ್ಣದ ಶಿವರಾತ್ರಿಗೆ ಹೋಗಿ ಬರುತ್ತಿದ್ದ ನನ್ನ ಅಪ್ಪ, ಆ ಸಮಯದಲ್ಲಿ ಮತ್ತು ಕೃಷಿಕರ 
ಸಹಕಾರಿ ಮಾರಾಟ ಸಂಘದಿಂದ ಮಾರಾಟವಾದ 
ಅಡಿಕೆಯ ಹಣವನ್ನು ತರುವ ಸ೦ದರ್ಭದಲ್ಲಿ 
ಮಂಗಳೂರು ಅಜ್ಜನ ಮನೆಗೆ ತಪ್ಪದೆ 
ಹೋಗಿಬರುತ್ತಿದ್ದರು. ಕೆಲವೊಮ್ಮೆ ಅಮ್ಮನನ್ನೂ 
ಕರೆದುಕೊಂಡು ಹೋದದ್ದು೦ಟು. ಐದಾರು ವರ್ಷಗಳ 
ಸಣ್ಣವನಿದ್ದಾಗ ಒ೦ದೆರಡು ಸಲ ಅವರ ಜೊತೆಯಲ್ಲಿ, 
ನಾಲ್ಕೈದು ಸಲ ನನ್ನ ಅಜ್ಜಿ(ಅಮ್ಮನ ಅಮ್ಮ ಹಾಗೂ 
ಮಂಗಳೂರು ಅಜ್ಜನ ದೊಡ್ಡ ಅಕ್ಕ)ಯ ಜೊತೆಯಲ್ಲಿ 
ನಾನು ಅಜ್ಜನ ಮನೆಗೆ ಹೋಗಿಬ೦ದದ್ದು೦ಟು. ಅಲ್ಲಿ 
ದೊಡ್ಡಮ್ಮ (ಅಜ್ಜನ ಹೆ೦ಡತಿ - ಅಜ್ಜಿ) ನನಗೆ ತಿನ್ನಲು 
ಕೊಟ್ಟಿ ಪರಿಮಳಭರಿತವಾದ ತುಂಬಾ ರುಚಿಯ ಹಣ್ಣೊಂದು ಅಜ್ಜಿಕತೆಯೊ೦ದರಲ್ಲಿ ವರ್ಣಿಸಿದ 
"ಸ್ವರ್ಣಫಲ'ದಂತೆ ಕಂಡಿತ್ತು ನನಗೆ. ಇದು ಸೇಬು ಹಣ್ಣೆ೦ದು ಗೊತ್ತಾದದ್ದೇ ಆಗ ನನಗೆ. 


ಚಿಕ್ಕವನಿದ್ದಾಗ ನಾನು ನೋಡಿದ, ಮೀಸೆಯಿಲ್ಲದ ಕೋಲುಮುಖದ, ಕೋಲುಶರೀರದ ಮಂಗಳೂರು ಅಜ್ಜ, 
ನಾನು ದೊಡ್ಡವನಾದಾಗಲೂ ಕೋಲಿನ೦ತೆಯೇ ಇದ್ದರು. ಆದರೆ ಈ ಕೋಲು ಬರೇ ಕೋಲಲ್ಲ, ಇದು ಕಬ್ಬಿನ 
ಕೋಲು. "ಕಬ್ಬಿನ ಗಣೆ ಡೊ೦ಕು, ಅದರ ಹಾಲದು ಡೊಂಕೆ / ರಸಿಕಾ ಪೇಳೊ!' ಎ೦ದು ಕವಿ ಬೇ೦ದ್ರೆಯವರು 
ತಮ್ಮ ಕವಿತೆಯಲ್ಲಿ ವರ್ಣಿಸಿದ್ದು ಇ೦ಥವರನ್ನು ಕ೦ಡೇ ಇರಬೇಕು. 


ವೃತ್ತಿ-ಪ್ರವೃತ್ತಿಗಳಲ್ಲಿ ಅಜ್ಜನ ಅಪಾರ ಶ್ರದ್ಧೆ, ಪರಿಶ್ರಮ, ಸಾಧನೆಗಳ ಅರಿವಿದ್ದ; ಅಜ್ಜನ ವ್ಯಕ್ತಿತ್ವದಲ್ಲಿ ತ್ಕಾಗ 

ಮನೋಭಾವ, ನಿಷ್ಕಲ್ಮಶ ಸ್ನೇಹ, ತಿಳಿನಗೆಯ ಹಾಸ್ಕ, ಕನಸುಗಾರಿಕೆಗಳನ್ನು ಕ೦ಡಿದ್ದ ಶಿವರಾಮ ಕಾರ೦ತರು 
"ರಾಯರ ನೆನಪು ಜೇನಿನಂತೆ ಸವಿ' ಎಂದು ಶ್ಲಾಘಿಸಿದ್ದು ಸಹಜವೇ ಆಗಿದೆ. ಕಾರ೦ತರಿಗೂ ಅಜ್ಜನಿಗೂ 
ಪರಸ್ಪರ ಪ್ರೀತಿಯಿತ್ತು, ಅಭಿಮಾನವಿತ್ತು. ಅಷ್ಟೇ ಸಲುಗೆಯೂ ಇತ್ತು. ಕಾರ೦ತರ ಸಲುಗೆ ಎಷ್ಟಿತ್ತೆ೦ದರೆ, 
ಅಜ್ಜನ ಹವ್ಕಾಸಗಳ ಕುರಿತಾಗಿಯೇ ಒಮ್ಮೆ ಹಾಸ್ಯದ ಚಟಾಕಿ ಹಾರಿಸುತ್ತ, "ಲಕ್ಷ್ಮೀನಾರಾಯಣ ರಾಯರೇ, 


| ನೆನೆದವರ ಮನದಲ್ಲಿ | 


ನಿಮ್ಮ ಜೇನು ಸಾಕಣೆ, ಹಕ್ಕಿ ಸಾಕಣೆ, ಮೀನು ಸಾಕಣೆ - ಮತ್ತೆ ಹೇನು ಸಾಕಣೆ ಎಲ್ಲಿಯವರೆಗೆ ಬ೦ತೋ' 
ಎನ್ನುತ್ತಲೇ, "ಪರಮೇಶ್ವರಿಯಮ್ಮ ನನಗೊಂದು ಲೋಟ ಫಸ್ಟ್‌ಕ್ಲಾಸ್‌ ಕಾಫಿ ಕೊಡಿ ನೋಡುವ' ಎಂದು 
ದೊಡ್ಡಮ್ಮನಲ್ಲಿ (ಅಜ್ಜನ ಹೆ೦ಡತಿ) ಹೇಳಿದ್ದನ್ನು ಅಜ್ಜ ನನ್ನಲ್ಲಿ ಒಮ್ಮೆ ನಗುತ್ತಲೇ ತಿಳಿಸಿದ್ದರು. 


ದೀರ್ಫಾಯುಷ್ಯದ ಗುಟ್ಟು 


ನಾನು ಚಿಕ್ಕವನಿದ್ದಾಗ ಶೀತಕ್ಕೋ, ಕೆಮ್ಮಿಗೋ ಮದ್ದಿನ ಜೊತೆ ಜೇನು ಬೆರೆಸಿ ನೆಕ್ಕಲು ಕೊಡುತ್ತಿದ್ದಳು 
ಅಮ್ಮ. ಹೀಗಾಗಿ ಆ ಕಾಲದಲ್ಲಿ ಜೇನನ್ನು ಹಾಗೇ ತಿ೦ದು ಗೊತ್ತೇ ಇರಲಿಲ್ಲ ನನಗೆ. ಜೇನು ದೇಹದ 
ಆರೋಗ್ಯಕ್ಕೆ ತುಂಬಾ ಯೋಗ್ಯವಾದ ಪೇಯವೆಂದು ಅಜ್ಜನಿ೦ದಲೇ ನನಗೆ ತಿಳಿದದ್ದು. ದೊಡ್ಡಮ್ಮ ನನಗೆ 
ಸೇಬು, ಮಾವಿನ ಹಣ್ಣುಗಳನ್ನು ತಿನ್ನಲು ಕೊಟ್ಟಂತೆ, ಅಜ್ಜ ನನಗೆ ಒಂದೆರಡು ಚಮಚ ಜೇನು ನೆಕ್ಕಲು 
ಕೊಡುತ್ತಿದ್ದರು. ಅಜ್ಜನ ದೃಷ್ಟಿಯಲ್ಲಿ ಜೇನೆ೦ದರೆ ಅಮೃತ. ಆಯುಷ್ಯ ವೃದ್ದಿಗೆ ಜೇನೇ ಮೊದಲ ಸೋಪಾನವೆ೦ದು 
ನಂಬಿ ಬಾಳಿದವರು ಅವರು. ಅವರ ದೀರ್ಫಾಯುಷ್ಕದ 
ಗುಟ್ಟು ಜೇನಲ್ಲೇ ಇತ್ತೇನೋ. 


ರೆವರೆಂಡ್‌ ಎಲ್‌.ಎಲ್‌. ಲ್ಯಾಂಗ್ಸ್‌ತ್ರಾತ್‌ 2 
1895) ಅಮೆರಿಕದ ಜೇನು ಕೃಷಿಕರ ಸಂಘಕ್ಕೆ ಬ 
ಕಾಲ ಅಧ್ಯಕ್ಷನಾಗಿದ್ದವ. "ಲ್ಮಾ೦ಗ್ಸ್‌ತ್ರಾತ್‌ ಅಂಡ್‌ ದ 
ಹೈವ್‌ ಅಂಡ್‌ ದ ಹನಿಬೀ' ಎಂಬುದು ಜೇನಿ 
ವ್ಯವಸಾಯದ ಕುರಿತಾಗಿ ಅವನು ಬರೆದ ವಿಶ್ವಪ್ರಸಿದ್ಧ 
ಗ್ರಂಥ. ಅವನು ಒಳ್ಳೆಯ ಬರಹಗಾರ, ವಾಗ್ಮಿ, 
ವಾತ್ಸಲ್ಮಮಯಿ, ಮಾನವತಾವಾದಿ, ಕವಿ, ವಿಜ್ಞಾನಿ, 
ತತ್ವಜ್ಞಾನಿ ಎಲ್ಲವೂ ಆಗಿದ್ದನೆ೦ದು ಏಮೋಸ್‌ ಐವೆಸ್‌ 
ರೂಟ್‌ (1839-1923) ತನ್ನ ನೆನಪುಗಳ ಬರೆಹದಲ್ಲಿ 
ನೆನಪಿಸಿಕೊ೦ಡಿದ್ದಾನೆ. ಅಮೆರಿಕದಲ್ಲಿ ಜೇನುಕೃಷಿಯನ್ನು 
ಜನಪ್ರಿಯಗೊಳಿಸಿದವರಲ್ಲಿ ಅಗ್ರಗಣ್ಮನಾದವನು ಈ 
ರೂಟ್‌. ಇವನ "ಎಬಿಸಿ ಆಫ್‌ ಬೀ ಕಲ್ಚರ್‌' (1877) 
ಎ೦ಬ ಪ್ರಸಿದ್ದ ಗ್ರ೦ಥ ಜೇನು ಸಾಹಿತ್ಯದಲ್ಲೇ 
ಅತ್ಯಮೂಲ್ಯವಾದದ್ದು. ರೂಟ್‌ ವರ್ಣಿಸಿದ 
ಲ್ಯಾ೦ಗ್ಸ್‌ತ್ರಾತ್‌ನ ಗ್ರಂಥದ ಸಾರವನ್ನು ಹೀರಿದ ಅಭಿನವ 
ಲ್ಕಾಂಗ್ಸ್‌ತ್ರಾತ್‌ ನಂತೆ ಕಂಡಿದ್ದಾರೆ ನನಗೆ ನನ್ನ ಅಜ್ಜ 
ಪೈಲೂರು ಲಕ್ಷ್ಮೀನಾರಾಯಣ ರಾಯರು. 


5 


ಗತ 


ಬಿಳಿ ಮುಜ೦ಟಿಯ ಧ್ಯಾನ 


ಅಜ್ಜ ಸಾಯುವುದಕ್ಕೆ ನಾಲ್ಕೈದು ತಿ೦ಗಳ ಮೊದಲು, ಗೆಳೆಯ ಎಂ.ಜಿ. ಕಜೆಯ ಜೊತೆಯಲ್ಲಿ ಅಜ್ಜನನ್ನು 
ಕ೦ಡುಬಂದಿದ್ದೆ. ವೃದ್ಧಾಪ್ಯದ ಕಾಯಿಲೆಗಳಿಂದ ತೀವ್ರ ಅಸ್ವಸ್ಥರಾಗಿ ಒಳಕೋಣೆಯಲ್ಲಿ ಮಲಗಿದ್ದ ಅವರು, 
ನಮ್ಮನ್ನು ಕ೦ಡವರೇ ಹಸನ್ಮುಖರಾದರು. ಅವರ ಮಾತಿನ ತೊಡಗುವಿಕೆಯೆ ಜೇನ್ನೊಣದ ಕುರಿತಾಗಿತ್ತು. 


ವಾದ ಪಬೆ 


ಅದರಲ್ಲೂ ಬಿಳಿ ಮುಜ೦ಟಿ (ಮುಜ೦ಟಿ - Dammer 806 - ನೊಣದಲ್ಲೇ ತೀರಾ ವಿರಳವಾದ ಪ್ರಭೇದ)ಯ 


ಧ್ಯಾನದಲ್ಲೇ ಅವರು ಇರುವಂತೆ ತೋರುತ್ತಿತ್ತು. ಬಿಳಿ ಜಾತಿಯ ಮುಜ೦ಟಿಯನ್ನು ನಾವೂ ಕ೦ಡಿದ್ದೇವೆ೦ದು 


[ನೆನೆದವರ ಮನದಲ್ಲಿ | 


೨6 


ತಿರುವುದು. 


ಯ ಕೈತೋಟದಲ್ಲಿ ಅಜ 


ಎ 


ಪಪ್ಪಾಯಿ ಕೊ 


K 
¢ 
‘Yo 
AE: 

ಅಶ 

೧೬ 

00 

| 

ನೆರಳು ' 

ಚೆಲಿದ 


ತಿಳಿಸಿದಾಗ ಅವರಿಗಾದ ಆನಂದ ಅಷ್ಟಿಷ್ಟಲ್ಲ. ಮತ್ತೆ ಅವರ ಮಾತು ಆರ್ಕಿಡ್ಸ್‌, ಗಾರ್ಡನಿಂಗ್‌, 
ಪರ್ವತಾರೋಹಣಗಳ ಕಡೆಗೂ ಹೊರಳಿತು. ಮ೦ಚದ ಮೇಲೆ ಹಾಸಿಗೆಯಲ್ಲಿ ಗೋಡೆಗೊರಗಿ ಕೂತು ಅವರು 


ಮಂಗಳೂರು ಅಜ್ಜ ನಿಧನರಾದಸುದ್ದಿ ನನಗೆತಲುಪಿದಾಗ 
- ಯಾವುದೋ ಲೋಕದಿಂದ ಭೃಂಗದ ಬೆನ್ನೇರಿ ಬಂದ 
ಈ ಕಲ್ಪನಾ ವಿಲಾಸಿ, ಹೂವಿನಿಂದ ಹೂವಿಗೆಹಾರಾಡುವ 
ಜೇನ್ನೊಣದಂತೆ ನಮ್ಮ ನಡುವೆ ಸದಭಿರುಚಿಯ 
ಬಗೆಬಗೆಯ ಹವ್ಯಾಸಗಳ ಬೀಜ ಬಿತ್ತುತ್ತಲಿದ್ದವರು, ತಟ್ಟನೆ 
ಯಾವುದೋ ಕರೆಯ ಸೆಳೆತಕ್ಕೆ ಒಳಗಾದವರಂತೆ ಮತ್ತೆ 
ಅದೇ ಲೋಕಕ್ಕೆ ಹಾರಿ ಮರೆಯಾಗಿ ಹೋದಂತೆ 
ಭಾಸವಾಯಿತು. 


ಮಾತಾಡುತ್ತಲೇ ಇದ್ದರು. ಹೊತ್ತಾಯಿತೆಂದು ನಾವು 
ಏಳಲು ಹೊರಟರೆ, ಅವರೂ ಏಳಲು ಪ್ರಯತ್ನಿಸಿದರು. 
"ನೀವು ಮಲಗಿಕೊಳ್ಳಿ, ಆಯಾಸವಾದೀತು' ಎಂದರೂ 
ಕೇಳದೆ, ಅಲ್ಲೇ ಇದ್ದ ನರ್ಸೊಬ್ಬಳ (ಅವರ 
ಶುಶ್ರೂಷೆಗೆ೦ದು ನೇಮಿಸಿದ್ದ ನರ್ಸ್‌) ಸಹಕಾರದಿ೦ದ 
ಕಾಲೆಳೆಯುತ್ತಾ ಹೊರಗೆ ಬಂದು ಕುರ್ಚಿಯಲ್ಲಿ ಕೂತರು. 
ತಲೆಬಗ್ಗಿಸಿ ನಮಸ್ಕರಿಸಿದ ನಮ್ಮ ತಲೆಯ ಮೇಲೆ ಮೆತ್ತಗೆ 
ಕೈಯಾಡಿಸಿದ ಅವರು "ಹೋಗಿ ಬನ್ನಿ' ಎ೦ದು ಸಣ್ಣಗೆ 
ನಕ್ಕು ಕೈಬೀಸಿದರು. 


ಅಜ್ಜನ ಮನೆಯ ಕೆಳಗೆ ವ್ಯಾಸರಾವ್‌ ರಸ್ತೆಗೆ 
ಇಳಿಯುತ್ತಿದ್ದಂತೆ ಯಾಕೋ ಗಂಟಲು ಕಟ್ಟಿದಂತಾಗಿ, 
ಕನ್ನಡಕವನ್ನು ಕರ್ಚೀಪಿನಲ್ಲಿ ಉಜ್ಜಿಕೊಳ್ಳುವ ನೆಪದಲ್ಲಿ 
ಮೆಲ್ಲಗೆ ಕಣ್ಣೀರನ್ನು ಒರಸಿಕೊಂಡೆ. ಹಿಂದೆ ತಿರುಗಿ 
ಅಜ್ಜನ ಮನೆ, ಅವರ ಮನೆಯಂಗಳದ ಮಾವಿನ ಮರ 
- ಮುಂತಾದವುಗಳ ಮೇಲೆ ಒಮ್ಮೆ ಕಣ್ಣಾಡಿಸಿ, ಕಜೆಯ 
ಜೊತೆ ಬೈಕ್‌ ಹತ್ತಿದೆ. ನಮ್ಮ ಈ ಬೇಟಿಯ 
ಸ೦ದರ್ಭದಲ್ಲಿ ಅಜ್ಜ ಮಾನಸಿಕವಾಗಿ ಆಗಲೇ ತಮ್ಮ 
ಬದುಕಿಗೆ ವಿದಾಯ ಕೋರಿದ್ದರೆ೦ದು ನಮಗಾಗ 
ಅರಿವಾಗಿರಲೇ ಇಲ್ಲ. 


ಮಂಗಳೂರು ಅಜ್ಜ ನಿಧನರಾದ ಸುದ್ದಿ ನನಗೆ ತಲುಪಿದಾಗ - ಯಾವುದೋ ಲೋಕದಿಂದ ಭೃಂಗದ ಬೆನ್ನೇರಿ 
ಬ೦ದ ಈ ಕಲ್ಪನಾ ವಿಲಾಸಿ, ಹೂವಿನಿಂದ ಹೂವಿಗೆ ಹಾರಾಡುವ ಜೇನ್ನೊಣದಂತೆ ನಮ್ಮ ನಡುವೆ ಸದಭಿರುಚಿಯ 
ಬಗೆಬಗೆಯ ಹವ್ಕಾಸಗಳ ಬೀಜ ಬಿತ್ತುತ್ತಲಿದ್ದವರು, ತಟ್ಟನೆ ಯಾವುದೋ ಕರೆಯ ಸೆಳೆತಕ್ಕೆ ಒಳಗಾದವರಂತೆ 
ಮತ್ತೆ ಅದೇ ಲೋಕಕ್ಕೆ ಹಾರಿ ಮರೆಯಾಗಿಹೋದಂತೆ ಭಾಸವಾಯಿತು. 


ನಕ್ಕಂತೆ ಇದ್ದಾರೆ ಈಗಲೂ ಮಂಗಳೂರು ಅಜ್ಜ - ಅರಳಿದ ಹೂಗಳಲ್ಲಿ, ಜೇನ್ನೊಣಗಳ ರೋಂಕಾರದಲ್ಲಿ, 
ಹಕ್ಕಿಗಳ ಕಲವರದಲ್ಲಿ, ಬಣ್ಣದ ಮೀನುಗಳ ಕಣ್ಣುಗಳಲ್ಲಿ, ಅಂಗಳದ ಮಾಮರದಲ್ಲಿ, ನೆನೆದವರ ಮನದಲ್ಲಿ. 


| ನೆನೆದವರ ಮನದಲ್ಲಿ | 


ಜ 


ಮನೆಯಂಗಳದ ಕಸಿ ಮಾವಿನ ಮರದಡಿ ಅಜ 


ಕಾರಿನಲ್ಲಿ ಬಂದಿಳಿದ ಮಂಗಳೂರು ಅಜ್ಜ 


ಪ್ರಸಾದ್‌ ರಕ್ಷಿದಿ 


6 “ಇಸ ಗಳೂರಜ್ಞಯ್ಮ' ನನ್ನಮ್ಮನ ಸೋದರಮಾವ. ಅಮ್ಮನಿಗೆ ಅವರು "ಮಂಗ್ಳೂರ್‌ ಮಾವಯ್ಯ'. 

ಗ ಒಲ ನಾನು ಅಜ್ಜನನ್ನು ಕ೦ಡದ್ದಕ್ಕಿ೦ತ ಕೇಳಿದ್ದೇ ಹೆಚ್ಚು. ಜೀವನೋಪಾಯಕ್ಕೆ೦ದು ಅಪ್ಪ ಕೊಡಗನ್ನು 
ಬಿಟ್ಟು ಸಕಲೇಶಪುರ ಸೇರಿದ ಮೇಲೆ ನಾವು ಬ೦ಧು ಬಳಗದವರಿ೦ದೆಲ್ಲ ದೂರವಾಗಿ ಅಜ್ಞಾತವಾಸದಲ್ಲಿದ್ದೆವು. 
ಹಾಗಾಗಿ ನನಗೆ ಹೆಚ್ಚಿನ ಎಲ್ಲ ಸಂಬಂಧಿಗಳ ನೆನಪು ಅಮ್ಮನ ಕಥೆಗಳ ಮೂಲಕವೇ. 


| ಕಾರಿನಲ್ಲಿ ಬಂದಿಳಿದ... | 


— 


ದೊಡ್ಡ ದನಿಯ, ಊರೆಲ್ಲ ಉಸ್ತುವಾರಿ - ಯಜಮಾನಿಕೆ ನಡೆಸುತ್ತಿದ್ದ "ದೊಡ್ಡ ಮಾವಯ್ಯ' (ಪೈಲೂರು 
ಮಹಾಬಲೇಶ್ವರಯ್ಯ), ರೋಚಕ ಕತೆಗಳ ಹುಲಿಶಿಕಾರಿ ಸಾಹಸಿ "ಪುಟ್ಟು ಮಾವಯ್ಯ' (ಪೈಲೂರು ಶಿವರಾಮಯ್ಯ) 
ಇವರಿಬ್ಬರ ಕತೆಗಿಂತ ಭಿನ್ನವಾಗಿ ವರ್ಣನೆಗೊಳ್ಳುತ್ತಿದ್ದವರು "ಅಜ್ಜ' ಅರ್ಥಾತ್‌ "ಮಂಗ್ಳೂರ್‌ ಮಾವಯ್ಯ'. 
ಜೇನಿನ ಕೆಲಸ - ಅಡಿಕೆ ವ್ಯಾಪಾರ 

ನನ್ನಮ್ಮನ ಮದುವೆಗೆ ಮು೦ಚೆಯೇ ನನ್ನಪ್ಪನಿಗೆ ಅಜ್ಜನ ಪರಿಚಯವಿತ್ತ ೦ತೆ. ಅಪ್ಪ ಆಗ ವಿರಾಜಪೇಟೆಯಲ್ಲಿದ್ದರು. 
ಆಗ ಅಜ್ಜನಿಗೆ ಜೇನಿನ ಕೆಲಸ ಇತ್ತೆ೦ದು ಅಮ್ಮ ಹೇಳಿದ್ದಳು. ಇದೆಲ್ಲ ಕತೆಗಳನ್ನು ಕೇಳುತ್ತಿದ್ದಾಗ ನಾನಿನ್ನೂ 
ಆರನೇ ತರಗತಿಯ ಹುಡುಗ. ಆಗ ಅಪ್ಪ ಕೆಲಸ ಮಾಡುತ್ತಿದ್ದ ಕಾಫಿ ತೋಟದಲ್ಲಿ ಆಳುಗಳು ಮರದಲ್ಲೋ 
ಹುತ್ತದಲ್ಲೋ ಕಟ್ಟಿರುತ್ತಿದ್ದ ಜೇನನ್ನು ಹೊಗೆ ಹಾಕಿ ಓಡಿಸಿ ಜೇನು ತೆಗೆಯುತ್ತಿದ್ದರು. ಕೆಲವೊಮ್ಮೆ ಮರದಮೇಲೆ 
ಎತ್ತರದಲ್ಲಿ ಕಟ್ಟಿದ್ದ ಹೆಜ್ಜೇನನ್ನು ರಾತ್ರೆ ಕತ್ತಲೆಯಲ್ಲೇ ಬೆಂಕಿ ಹಾಕಿ ಓಡಿಸಿ ಹಿಡಿಯುತ್ತಿದ್ದದ್ದೂ ಉ೦ಟು. 
ಇದು ಸ್ವಲ್ಪ ಸಾಹಸದ ಕೆಲಸ. ನಾನು ಸಾಧ್ಯವಾದಾಗಲೆಲ್ಲ ಈ ಆಳುಗಳ ಜೊತೆ ಓಡಾಡಿ ಜೇನುತುಪ್ಪದ 
ಸವಿಯನ್ನೂ ಜೇನು ಕಡಿತದ ರುಚಿಯನ್ನೂ ಕಂಡಿದ್ದೆ. ಈ ಆಳುಗಳು ಆಗಿಂದಾಗ್ಗೆ ಹೀಗೆ ಸುತ್ತಾಡುತ್ತಾ 
ಕೆಲಸಕ್ಕೆ ಸರಿಯಾಗಿ ಬರುತ್ತಿರಲಿಲ್ಲವಾದ್ದರಿ೦ದ ಅಪ್ಪನಿ೦ದ ಅಡ್ಡ ಕಸುಬಿಗಳು ಎ೦ದು ಬೈಸಿಕೊಳ್ಳುತ್ತಿದ್ದರು. 
ಹಾಗಾಗಿ ಅಮ್ಮ "ಮ೦ಗ್ಳೂರ್‌ ಮಾವಯ್ಯನಿಗೆ ಜೇನಿನ ಕೆಲಸ' ಎಂದಾಗ ಈತ ಮರಹತ್ತಿ ಜೇನು ತೆಗೆಯುವ 
"ಅಡ್ಡ ಕಸುಬಿ' ಇರಬೇಕೆ೦ದುಕೊಂಡಿದ್ದೆ. 


ಆದರೆ ಅಮ್ಮ "ಮ೦ಗ್ಳೂರ್‌ ಮಾವಯ್ಯ ಈಗ ಜೇನಿನ ಕೆಲಸದಲ್ಲಿ ಇಲ್ಲ; ಮಂ೦ಗ್ಳೂರಲ್ಲಿ ಅಡಿಕೆ ವ್ಯಾಪಾರ 
ಮಾಡುತ್ತಿದ್ದಾರೆ' ಎ೦ದಳು. ಇದರಿ೦ದ ನನ್ನ ಮೇಲೆ ಒಳ್ಳೆಯ ಪರಿಣಾಮವೇನೂ ಆಗಲಿಲ್ಲ. ಆಗೆಲ್ಲ 
ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಏಲಕ್ಕಿ ವ್ಯಾಪಾರಕ್ಕೆ೦ದು 


ಇಂದಿಗೂ ನನಗೆ ಅಜ್ಜನ ನೆನಪಾಗುವುದು ನನ್ನನ್ನು ಹಳ್ಳಿಗಳಿಗೆ ಬ್ಯಾರಿಗಳು ಬರುತ್ತಿದ್ದರು. ಕೈಯಲ್ಲೊಂದು 
ಸಣ್ಣ ವನೆಂದು ಉಪೇಕ್ಷೆ ಮಾಡದೆ ಆತ್ಮಿ ೀಯತೆಯಿಂದ ಚೀಲ, ಹೆಗಲಲ್ಲಿ ಗೋಣಿ - ಅದರಲ್ಲೇ ತಕ್ಕಡಿ, ತೂಕದ 
ನಡೆಸಿಕೊಂಡರೀತಿ ಹಾಗೂತಾನು ಕೈಹಾಕಿದ ಯಾವುದೇ ಬಟ್ಟುಗಳು - ಸೊ೦ಟದ ಪರ್ಸಿನಲ್ಲಿ ಹಣ 
ವಿಷಯದಲ್ಲಿ ಅವರು ಸಂಗ್ರಹಿಸುತ್ತಿದ್ದ ಮಾಹಿತಿ ಮತ್ತು ಇಟ್ಟುಕೊ೦ಡು ಹಳ್ಳಿ ಹಳ್ಳಿ ತಿರುಗಿ ಚೌಕಾಸಿ ಮಾಡಿ 
ಗಳಿಸುತ್ತಿದ್ದ ಪಾಂಡಿತ್ಯವನ್ನು ಎಲ್ಲರಿಗೂ ಹಂಚುವ ಏಲಕ್ಕಿ ಕೊ೦ಡು ಹೋಗುತ್ತಿದ್ದರು. ಪ್ರತಿಸಾರಿ ವ್ಯಾಪಾರ 
ಔದಾರ್ಯಗಳಿಂದ. ಮಾಡುವಾಗಲೂ ಚೌಕಾಸಿ ಚರ್ಚೆ, ಜಗಳ ಮುಗಿದ 


ಮೇಲೆ ಕ್ರಯ ನಿರ್ಧಾರವಾಗಿ ಏಲಕ್ಕಿ ಕೊ೦ಡು, ಅಲ್ಲೇ 
ಕಾಫಿ ಕುಡಿದು, ಊಟ ಮಾಡಿ ಹೋಗುತ್ತಿದ್ದುದೂ ಉ೦ಟು. ಹಲವು ಸಾರಿ ಇವರು ಊರಿ೦ದೂರಿಗೆ ಸುದ್ದಿ 
ಮುಟ್ಟಿಸುವ ಪೋಸ್ಟ್‌ ಮನ್‌ಗಳು, ಮದುವೆ ಸಂಬಂಧ ಕುದುರಿಸುವ ದಲ್ಲಾಳಿಗಳೂ ಆಗುತ್ತಿದ್ದರು. ಕೆಲವರಿಗೆ 
ಇಲ್ಲೇ ಮನೆ ಜಮೀನು ಇತ್ಯಾದಿಗಳಿದ್ದರೂ ಊರು ಕೇಳಿದರೆ ಮಂಗಳೂರೆಂದು ಹೇಳುತ್ತಿದ್ದರು. 


ಅಜ್ಜ ಅಡಿಕೆ ವ್ಯಾಪಾರ ಮಾಡುತ್ತಾರೆಂದು ಅಮ್ಮ ಹೇಳಿದಾಗಿನಿಂದ ನನ್ನ ಕಣ್ಮು೦ದೆ ಇದ್ದ "ಅಜ್ಜನ ಚಿತ್ರ' 
ಪಂಚೆ ಉಟ್ಟು ಸೊಂಟದಲ್ಲಿ ಅಗಲದ ಬೆಲ್ಟ್‌ ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಾ ಊರೂರು ತಿರುಗುತ್ತಿರುವ . 
ವ್ಯಕ್ತಿಯಾಗಿ ಬದಲಾಯಿತೇ ವಿನಾ ಅಜ್ಜನ ಬಗ್ಗೆ ಭಾರೀ ಗೌರವವೇನೂ ಮೂಡಲಿಲ್ಲ. 


ಬ೦ಧುಗಳಿ೦ದೆಲ್ಲ ದೂರದಲ್ಲಿ ಅಜ್ಞಾತವಾಗಿದ್ದ ನಮಗೂ ನಮ್ಮ ಸಂಬಂಧಿಗಳಿಗೂ ಸಂಪರ್ಕ ಕೊಂಡಿಯಾಗಿ 
ಇದ್ದವರೆ೦ದರೆ ಅಣ್ಣ ಜಿ.ಎಸ್‌. ಉಬರಡ್ಕ (ಇವರು ನನ್ನ ತಾಯಿಯ ಅಕ್ಕನ ಮಗ). ಪ್ರತಿ ವರ್ಷ ಒಂದೆರಡು 
ಬಾರಿಯಾದರೂ ಅವರು ನಮ್ಮಲ್ಲಿಗೆ ಬರುತ್ತಿದ್ದರು. "ಅಜ್ಜನ೦ತೆ' ಹಲವು ಹತ್ತು ಹವ್ಕಾಸಗಳ ಜಿ.ಎಸ್‌. 
ನಮ್ಮಲ್ಲಿನ ಕಾಡುಗಳಲ್ಲಿನ ಆರ್ಕಿಡ್ಡನ್ನು ಮಂಗಳೂರು ಅಜ್ಜನಿಗೆ ತಲುಪಿಸಿದರು. ಕೆಲವೇ ದಿನಗಳಲ್ಲಿ ಆರ್ಕಿಡ್‌ 


| ಕಾರಿನಲ್ಲಿ ಬಂದಿಳಿದ... | 


ಸ೦ಗ್ರಹಿಸಲು ಅಜ್ಜ ನಮ್ಮಲ್ಲಿಗೆ ಬರಲಿದ್ದಾರೆ೦ದೂ, ಜೊತೆಯಲ್ಲಿ ತಾನೂ ಇದ್ದೇನೆಂದು ಜಿ.ಎಸ್‌.ರಿ೦ದ 
ಪತ್ರ ಬ೦ತು. ಅಮ್ಮನ ಸ೦ಭ್ರಮ ಎಲ್ಲೆ ಮೀರಿತು. 


ಕಾರಿನಿಂದಿಳಿದ ಅಜ್ಜ! 


ಅಜ್ಜ ಬರುವ ದಿನ ಬಂತು. ಕರಾರುವಾಕ್ಕಾಗಿ 11 ಗಂಟೆಗೆ ನಮ್ಮ ಮನೆ ಅಂಗಳದಲ್ಲಿ ಕಾರು ಬಂದು 
ನಿಂತಿತು. ಕಾರಿನಿಂದ ಜುಬ್ಬ ಪೈಜಾಮ ತೊಟ್ಟ ನನ್ನಪ್ಪನಷ್ಟು ವಯಸ್ಸಿನರೊಬ್ಬರು, ಜೊತೆಯಲ್ಲಿ ಮತ್ತೊಬ್ಬರು 
ಹಾಗೂ ಜಿ.ಎಸ್‌. ಇಳಿದರು. ಈ ಜುಬ್ಬ ಪೈಜಾಮ 
ತೊಟ್ಟು ಕಾರ್‌ ಡ್ರೈವ್‌ ಮಾಡಿಕೊ೦ಡು ಬಂದವರೇ "ಅಜ್ಜ' 
ಎ೦ದು ಗೊತ್ತಾದಾಗ ನಾನು ನ೦ಬಲು ಬಹಳ 
ಕಷ್ಟಪಡಬೇಕಾಯಿತು. 


ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ - ನಾವಿರುವ 
ಹಾನುಬಾಳು ಹೋಬಳಿಯಲ್ಲಿ ಆಗ (1966-67) ಇದ್ದುದು 
ಕೇವಲ ಎರಡೇ ಎರಡು ಕಾರುಗಳು. ಭಾರೀ ಶ್ರೀಮ೦ತರು 
ಮಾತ್ರ ಕಾರು ಹೊ೦ದಿರಲು ಸಾಧ್ಯ ಎ೦ಬ ಕಲ್ಪನೆ, ನಾನು 
ಅ೦ದುಕೊ೦ಡಿದ್ದ ಅಜ್ಜನ ವಯಸ್ಸು, ಬೆಲ್ಬು-ತಕ್ಕಡಿಯ 
ವ್ಯಾಪಾರಿಯ : ರೂಪಕ್ಕೆ ಬದಲಾಗಿ ತಾನೇ ಡ್ರೈವ್‌ 
ಮಾಡಿಕೊಂಡು ಬಂದು ಕಾರಿನಲ್ಲಿ ಬಂದಿಳಿದ ಅಜ್ಜ - 
ನನ್ನ ಕಲ್ಪನೆಯ ಮೂರ್ತಿಯನ್ನು ಹುಡಿಹಾರಿಸಿಬಿಟ್ಟರು. 
(ಜೊತೆಯಲ್ಲಿದ್ದ ಸ್ನೇಹಿತರು ರಮೇಶ್‌ ರಾವ್‌ 
ಹಾರ್ವೆಯವರೆಂದು ಇತ್ತೀಚೆಗೆ ತಿಳಿಯಿತು.) 


ಬಿಡುವಿದ್ದಾಗಲೆಲ್ಲಾ ಕೆಲಸದ ಹುಡುಗರೊಂದಿಗೆ ಕಾಡು 
ಸುತ್ತುವುದು ಬಿಟ್ಟು ಬೇರೇನೂ ಕೆಲಸವಿಲ್ಲದಿದ್ದ ನಾನು 
ಇವರಿಗೆ ಮಾರ್ಗದರ್ಶಿ. 4-5 ಕಿ.ಮೀ. ದೂರ ಕಾಡೆಲ್ಲ ಸುತ್ತಿ ಆರ್ಕಿಡ್‌ ಸ೦ಗ್ರಹಣೆ ನಡೆಯಿತು. ಜುಬ್ಬ 
ಪೈಜಾಮಿನ ಅಜ್ಜ ಸರಸರನೆ ಮರಹತ್ತಿ ಇಳಿಯುತ್ತಿದ್ದ ರೀತಿ, ದಾರಿಯುದ್ದಕ್ಕೂ ತಮಾಷೆ ಮಾಡುತ್ತಾ ಬೇರೆಬೇರೆ 
ಜಾತಿಯ ಆರ್ಕಿಡ್‌ಗಳ ಬಗ್ಗೆ ವಿವರಿಸುತ್ತ, ಜೇನುನೊಣ ಹಾರುವುದನ್ನು ಕ೦ಡರೆ ಅದನ್ನು ನೋಡುತ್ತ ಈಗ 
ಯಾವ ಜಾತಿಯ ಹೂವಿದೆ ಎ೦ದು ವಿವರಿಸುತ್ತ ಜೊತೆಯಲ್ಲಿ ಇದ್ದವರಿಗೂ ಅದರಲ್ಲಿ ಕುತೂಹಲ ಮೂಡಿಸಿ 
ನಂತರ ಅದರ ಬಗ್ಗೆ ವಿವರಣೆ ನೀಡುತ್ತಿದ್ದ ಅಜ್ಜ, ಅಮ್ಮ ಹೇಳುತ್ತಿದ್ದಂತೆ ದೊಡ್ಡ ಮನುಷ್ಯನೇ ಇರಬಹುದೆ೦ಬ 
ಗುಮಾನಿ ನನ್ನಲ್ಲಿ ಬಲವಾಯಿತು. ಹಾಗೆ ಬಂದವರು ನಮ್ಮಲ್ಲಿ ಕೆಲವು ಸಸ್ಮಗಳನ್ನು ಸ೦ಗ್ರಹಿಸಿ, ಊಟ 
ಮುಗಿಸಿ ಮ೦ಗಳೂರಿಗೆ ಹೋದರು. 


ಗೌರವ ಮಿಶ್ರಿತ ಭಯ 


ಮುಂದೆ ಅಜ್ಜನ ಬಗ್ಗೆ, ಅವರ ಹವ್ಯಾಸಗಳ ಬಗ್ಗೆ, ಸಾಹಸಗಳ ಬಗ್ಗೆ ಅವರಿವರಿಂದ ತಿಳಿಯುತ್ತ ಹೋದಂತೆ 
ಅಜ್ಜನ ಬಗ್ಗೆ ಒಂದು ಬಗೆಯ ಗೌರವ ಮಿಶ್ರಿತ ಭಯ ಪ್ರಾರಂಭವಾಯಿತು. ಆಮೇಲೆ ಹಲವು ಕಡೆಗಳಲ್ಲಿ 
ಅವರನ್ನು ಕ೦ಡರೂ ಸಹ ನಾನಾಗಿ ಅವರನ್ನು ಮಾತನಾಡಿಸುವ ಧೈರ್ಯವೇ ಬರುತ್ತಿರಲಿಲ್ಲ. 


ನಾನು ಬೆಳೆಯುತ್ತ ಬಂದಂತೆ ಶಾಲೆ ಕಾಲೇಜು ಮುಗಿಸಿ, ನಾಟಕ, ಸಿನಿಮಾ, ಸಾಕ್ಟರತೆಗಳ "ಹುಚ್ಚಿ'ಗೆ ಬಿದ್ದ 


| ಕಾರಿನಲ್ಲಿ ಬಂದಿಳಿದ... | 


ಲಕಿ ನಾರಾಯಣ ರಾವ್‌ ಕೊಡಗಿನಲ್ಲಿ ಜೇನು ಪರಿವೀ 


: 1936 


ಕ್ಷಕರಾಗಿದ್ದಾಗ 


KY 


[ae] 


ಇ 


ಮೇಲೆ ಒಂದು ಸಾರಿ ಮಂಗಳೂರಿನಲ್ಲಿ ಉಳಿಯುವ ಪ್ರಸಂಗ ಬಂತು. ಅಜ್ಜ ಮನೆಯಲ್ಲಿದ್ದರು. ಕೋಣೆಯಲ್ಲಿ 
16 ಎಂಎಂ ಫಿಲ್ಮ್‌ಗಳ ರಾಶಿ ಇಟ್ಟುಕೊಂಡು ಏನೋ ಮಾಡುತ್ತಿದ್ದರು. ಕುತೂಹಲದಿಂದ ನೋಡುತ್ತ ನಿಂತೆ. 
ಮಾತನಾಡುತ್ತ ನನಗೆ ಇದರಲ್ಲೆಲ್ಲ ಆಸಕ್ತಿ ಇದೆಯೆಂದು ಅವರು ಅಂದುಕೊಂಡಿರಬೇಕು. ಕೂಡಲೇ ಕೆಲಸ 
ನಿಲ್ಲಿಸಿ ಒಳಗಿನಿಂದ ಪ್ರೊಜೆಕ್ಟರ್‌, ಕ್ಯಾಮರಾ ಎಲ್ಲವನ್ನೂ ತಂದು ಎದುರಿಗಿಟ್ಟರು. 


ನಂತರ ಸುಮಾರು ಒಂದು ಗಂಟೆ ಕಾಲ ಕ್ಕಾಮರಾ, ಪ್ರೊಜೆಕ್ಟರ್‌ನ ರಚನೆ, ಅದು ಕೆಲಸ ಮಾಡುವ ರೀತಿ, 

ಫಿಲ್ಮ್‌ ಪ್ರೊಸೆಸಿ೦ಗ್‌-ಎಡಿಟಿ೦ಗ್‌ನಿ೦ದ ಹಿಡಿದು ಅದರಲ್ಲಿನ ಸಮಸ್ಯೆಗಳು, ಬಿಡಿಭಾಗಗಳಿ೦ದ ಹಿಡಿದು ಚಿತ್ರ 
ಪ್ರದರ್ಶನದ ವರೆಗೆ ಎದುರಾಗುವ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳಬೇಕಾದ ರೀತಿ - ಹೀಗೆ ಚಲನಚಿತ್ರಕ್ಕೆ 
ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನು ಅವರು ಪ್ರೀತಿಯಿ೦ದ ನನಗೆ ವಿವರಿಸಿದ್ದು ಒ೦ದು ಅಪೂರ್ವ ಅನುಭವ. 


ಇದೆಲ್ಲ ನಡೆದು ಈಗ ಹಲವು ವರ್ಷಗಳಾಗಿವೆ. ಅಜ್ಜ ಬೆಳೆಯುತ್ತಲೇ ಹೋದರು. ಬೇರೆ ಬೇರೆ ಕ್ಷೇತ್ರಗಳಿಗೆ, 
ಎಇ ಬತ ಜೇ ಜೀ ಹವ್ಕಾಸಗಳಿಗೂ ಹರಡುತ್ತ ಇ 0. 


ಗಟ್‌ ಇಂದಿಗೂ ನನಗೆ ಅಜ್ಜನ ನೆನಪಾಗುವುದು ನನ್ನನ್ನು ಸಣ್ಣವನೆ೦ದು ಉಪೇಕ್ಷೆ ಮಾಡದೆ ಆತ್ಮೀಯತೆಯಿಂದ 
nk ” “ನಡೆಸಿಕೊಂಡ ರೀತಿ ಹಾಗೂ ತಾನು ಕೈಹಾಕಿದ ಯಾವುದೇ ವಿಷಯದಲ್ಲಿ ಅವರು ಸಂಗ್ರಹಿಸುತ್ತಿದ್ದ ಮಾಹಿತಿ 


ಕ 


ನ ಪವಿ y ಮತ್ತು ಗಳಿಸುತ್ತಿದ್ದ ಪಾಂಡಿತ್ಯವನ್ನು ಎಲ್ಲರಿಗೂ ಹಂಚುವ ಔದಾರ್ಯಗಳಿಂದ. 


| ನ ಸ್‌ ಮ್ಮ ಹೇಳುತ್ತಿದ್ದುದು ಸರಿ 
ರಯ್‌” ಗಳಿ ಅಜ್ಜ ನಿಜಕ್ಕೂ ದೊಡ್ಡ ವ್ಯಕ್ತಿ 
"ಅಜ್ಜ ಇಂದುನಮ್ಮೊಡನಿಲ್ಲ 

ನಮ್ಮೆಲ್ಲರಲ್ಲಿ ಇದ್ದಾರೆ 


ಚೆಲ್ಲಿದ * 61 | ಕಾರಿನಲ್ಲಿ ಬಂದಿಳಿದ... | 


ರ್ಟ 
"HN 


1 Hi 


ಹಾನ್ಸ್‌ ್ಸ್ರು ) ಅಜ್ಜ ಹೀಗೆ ನನ್ನೊಳಗಿಳಿದದ್ದು ಯಾವಾಗ? 


ು 


ಇಷ್ಟು ಕಾಲ ಈ ಪ್ರಶ್ನೆ ಕೇಳಿಕೊಳ್ಳುವ ಸ೦ದರ್ಭವೇ ಸಸ ಯಾಕೆಂದರೆ ಪೈಲೂರು ಅಜ್ಜ ಅಷ್ಟೊಂದು 
ಸಹಜವಾಗಿ, ಸರಳವಾಗಿ, ನಮ್ಮೊಳಗೊ೦ದು ಭಾವವಾಗಿ ಬೆರೆತಿದ್ದರು. ವ್ಯಾಸರಾವ್‌ ರಸ್ತೆಯ ಗುರುತು 
ಹೇಳುವಾಗಲೆಲ್ಲ "ಅಜ್ಜನ ಮನೆಯ ರಸ್ತೆ' ಸ್ನ ಸಲೀಸಾಗಿ ಬರುತ್ತಿತ್ತು. "ಇಗೋ, ಇದೇ ಅಜ್ಜನ ಮನೆ' - 

ಪುಟ್ಟ ಮಗಳಿಗೆ ಮೊದಮೊದಲು ತೋರಿಸುವಾಗ, "ಈ ಅಜ್ಜ ಯಾರಮ್ಮ, ನನ್ನಜ್ಜ ಯಾಕೆ ಊರಲ್ಲಿಲ್ಲ?' 


ಎನ್ನುವಷ್ಟು ಹತ್ತಿರದವರು. 
ಹಲವು ಅಜ್ಜ೦ದಿರನ್ನು ಕಂಡಿದ್ದೇನೆ. ಎಲ್ಲ ಅಜ್ಜಂದಿರು ಹೀಗೇ ಮನದ ಮೂಲೆಯಲ್ಲೊಂದು ಅಳಿಸಲಾಗದ 
ಛಾಪು ಒತ್ತಿದ್ದಾರೆ. ಹೀಗೇಕೆ? 
ಪೈಲೂರು ಅಜ್ಜನ ನೆನಪಲ್ಲಿ ಏನಾದರೂ ಬರೆಯಬೇಕೆಂದು ಕುಳಿತಾಗ ಈ ಎಲ್ಲ ಅಜ್ಜಂದಿರು ನೆನಪಾಗುತ್ತಾರೆ. 
ಈ ಅಜ್ಜ೦ದಿರೋ, ಎಲ್ಲ ಗಟ್ಟಿ ಆಸಾಮಿಗಳೇ. 


© ಅ 


ಪ್ರತಿ ಹೆಜ್ಜೆಗೊಮ್ಮೆ "ಗುರುವೆ, ಗುರುವೆ' ಎನ್ನುತ್ತಾ ಬದುಕು ಕಲಿಸಿದ ಗುರುವನ್ನು ನೆನೆಯುತ್ತಿದ್ದ ಸಾಗರನಹಳ್ಳಿ 
ಅಜ್ಜನಿಗೆ ನಾವೆಲ್ಲಾ ಇರುವೆ, ಇರುವೆ ಎ೦ದು ತಮಾಷೆ ಮಾಡಿದರೂ ಧ್ಯಾನದ ತಾಳ ತಪ್ಪುತ್ತಿರಲಿಲ್ಲ. "ದೇವರಿಗಿಂತ 
ಗುರು ದೊಡ್ಡವನು' ಎನ್ನುವುದು ಅಜ್ಜನ ನಿಲುವಾಗಿತ್ತು. "ದುಡಿದದ್ದೆಲ್ಲಾ ಉಣ್ಣುವುದಕ್ಕಲ್ಲ' ಎನ್ನುತ್ತಿದ್ದ 
ಅಜ್ಜ, ಕಾಯಕದ ಮಹತ್ವ ಕಲಿಸಿದ್ದರು. 


ದೂರದ ಊರಿಂದ ಬಂದವರನ್ನು ಮನೆಬಾಗಿಲಲ್ಲಿ ನಿಂತು "ಬನ್ನಿ, ಬನ್ನಿ' ಎ೦ದು ಉಪಚರಿಸಿದರೆ ರೇಗಿಕೊ೦ಡು, 


| ಅಜ್ಜಂದಿರನ್ನು ನೆನೆದು| 
ಜ ೩ 


"ನಿಮ್ಮನೆಗೆ೦ದೇ ಅಲ್ಲಿ೦ದ ಬ೦ದವನು. ನೀನು ಕರೆಯದಿದ್ದರೂ ನಾನು ಒಳಗೆ ಬರುವವನೇ. ಎಲ್ಲಿ, ಬದಿಗೆ 
ಸರಿ' ಎಂದು ಹಕ್ಕಿನಿಂದ ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದ ಮತ್ತೊಬ್ಬ ಅಜ್ಜ, ನನ್ನಲ್ಲಿ ಮತ್ತೊ೦ದೇ ಭಾವ. 
ಅಪ್ಪನ ಪೂರ್ಣ ಸಮ್ಮತಿಯೊಂದಿಗೆ ನಾವು ಹುಡುಗಿಯರು ಸಲ್ವಾರ್‌ ಕಮೀಜ್‌ ತೊಡಲು ಈ ಅಜ್ಜನದೇ 
ಪ್ರೇರಣೆ. "ಆ ಸೀರೆಯ ಕಿರಿಕಿರಿ ಬಿಡಿಸು ಸಾಕು. ಹೆಣ್ಣು ಮಕ್ಕಳಿಗೆ ಓದು ಬೇಕು, ಚೆನ್ನಾಗಿ ಓದಿಸು.' 
ಮೊದಮೊದಲು ಹೆಣ್ಣು ಮಕ್ಕಳ ಬದುಕು ಕುರಿತು ಎಲ್ಲ ಅಪ್ಪಂದಿರಂತೇ ಚಿಂತಿಸುತ್ತಿದ್ದ ನನ್ನಪ್ಪನ ನಿಲುವುಗಳನ್ನು 
ಬದಲಿಸಿದ್ದು ಈ ಅಜ್ಜನ ಇ೦ತಹ ಖಡಕ್‌ ಮಾತುಗಳು. 


"ತಾರಸಿ ತಾತ'ನಿಗೆ "ಮೌನ ಬ೦ಗಾರ'. ವ್ಯಾಪಾರಸ್ಥರಾದರೂ ಮಿಲಿಟರಿ ಶಿಸ್ತು. ಐದು ನಿಮಿಷವೆ೦ದರೆ ಐದು 
ನಿಮಿಷವೇ. ಒಂದು ಸೆಕೆಂಡ್‌ ಹೆಚ್ಚಾದರೂ, "ಐದು ನಿಮಿಷ, ಒಂದು ಸೆಕೆ೦ಡ್‌' ಎನ್ನುತ್ತಿದ್ದವರು. ಮಕ್ಕಳ 
ಕೂಟ, ಲಾಲ್‌ಬಾಗ್‌, ಕಬ್ಬನ್‌ಪಾರ್ಕ್‌, ನ೦ದಿ ದೇವಸ್ಥಾನ, ಸಿನಿಮಾ, ನಾಟಕ, ಗಾಯನ ಸಮಾಜ ಮತ್ತು 
ಕೋಟೆ ಹೈಸ್ಕೂಲ್‌ನ ರಾಮನವಮಿ ಉತ್ಸವದ ಸಂಗೀತ ಕಚೇರಿಗಳು - ಇವು ರಜೆ ಕಾಲದಲ್ಲಿ ಮೊಮ್ಮಕ್ಕಳಿಗೆ 
ತಾತನ ಪ್ಯಾಕೇಜ್‌. ಗೇಟಿನ ಸದ್ದಾದ ಕೂಡಲೆ ಬಾಗಿಲ ಮರೆಯಲ್ಲಿ ನಿಂತು, ಒಳಬ೦ದ ಕಾಲೇಜು ಕಲಿವ 
ಮೊಮ್ಮಗಳಿಗೆ "ಬೌ' ಎ೦ದು ಸದ್ದುಮಾಡಿ, ಹೆದರಿಸಿ, ಚಪ್ಪಾಳೆ ತಟ್ಟಿ ಖುಷಿಪಡುತ್ತಿದ್ದ ಪರಿ ಸೀರಿಯಸ್‌ 
ತಾತನ ಹಗುರ ಕ್ಷಣಗಳು. | 


ಪ್ರತಿ ಭೇಟಿಯಲ್ಲೊ೦ದು ಹೊಸ ಪದ್ಮ ಮತ್ತು ಹೊಸ ಕಥೆ - ಇದು ಪುಟ್ಟ ಕಿನ್ನರಿಗೆ ರೈ ಅಜ್ಜನ ಕೊಡುಗೆ. 
ಅಷ್ಟೆತ್ತರದ ರೈ ಅಜ್ಜ ಪುಟ್ಟ ಹುಡುಗಿಯ ಜೊತೆ ಪುಟ್ಟವರಂತೆಯೇ ಕೈ ತಟ್ಟಿ ಪದ್ಮ ಹೇಳುವ ಪರಿ. ಮರುಕ್ಷಣದಲ್ಲೇ 
ಇ೦ದಿನ ಪತ್ರಿಕೋದ್ಯಮದ ವಿಶ್ಲೇಷಣೆ. ಪತ್ರಿಕೋದ್ಯಮದ ಅತ್ಯಂತ ಹಳೆಯ ತಲೆಮಾರಿವರಲ್ಲಿ ರೈ ಅಜ್ಜ 
ಒಬ್ಬರು. ಆಧುನಿಕ ಮಾಧ್ಯಮಗಳ ಸಾಧ್ಯತೆಗಳಲ್ಲಿ ಅಪಾರ ಆಸಕ್ತಿ. ರೈ ಅಜ್ಜನೂ ಸಜ್ಜನರ ಸ೦ಗದ ಸುಖ 
ಕೊಟ್ಟವರು. 


ಅಂಧ 


ಅದೊಂದು ಕನ್ನಡ ರಾಜೋತ್ಸವದ ದಿನ. ಮೊಮ್ಮಗಳಿಗೆ (ರಕ್ಷಿತಾ) ಸ್ಟಾಂಪ್‌ ಸಂಗ್ರಹಣೆಗಾಗಿ ಜಿಲ್ಲಾ 
ಪ್ರಶಸ್ತಿ ಬ೦ದ ಖುಷಿಯಲ್ಲಿದ್ದರು ಪೈಲೂರು ಅಜ್ಜ. "ನನ್ನ ಸಂಗ್ರಹಣೆಯಲ್ಲಿ ಅಜ್ಜನ ಶ್ರಮದ ಪಾಲೇ 
ಹೆಚ್ಚು' ಎ೦ಬ ಮೊಮ್ಮಗಳ ಕಸಿವಿಸಿ ಕಿವಿಗೇ ಬೀಳದಷ್ಟು 


ಬಣ್ಣ ಬಣ್ಣದ ಮೀನುಗಳು, ಅಂಗಳದಲ್ಲಿ ಹರಡಿ ಬೆಳೆದ ಸಂಭ್ರಮ. ಪ್ರಶಸ್ತಿ ಪಡೆದು ಸ್ಟೇಡಿಯಂನಿಂದ 
ಗಿಡಗಂಟಿಗಳು, ಅಲ್ಲಲ್ಲಿ ಒಂಟಿ ಕಾಲಿನ ಮೇಲೆ ನಿಂತ | ಹೊರಬಂದ ಕೂಡಲೇ ಎಲ್ಲ ಕಿರಿಯರ ಹಿಂದೆ ಅಜ್ಜ 
ಜೇನುಗೂಡುಗಳು, ಹಳೆಯ ಕಾಲದಸಿನಿಮಾ ತೋರಿಸುವ | ನಡೆದದ್ದು ಹೊಟೇಲಿಗೆ. ಸಿಹಿ ತಿನ್ನುವ ನಡುವೆ 
ಡಬ್ಬಿ... ಅಜ್ಜನ ಈ ಭಂಡಾರಕ್ಕೆ ನಾವು ಹೊಕ್ಕಿದ್ದು "ರ೦ಗೀಲಾ' ಸಿನಿಮಾ ಮಾತಿಗೆ ಸಿಕ್ಕಿತು. ಹೊಟೇಲಿನಿ೦ದ 
ಹೇಗೋ, ಯಾವಾಗಲೋ ಗೊತ್ತಿಲ್ಲ. ಅಂತೂ ನಮ್ಮ | ಥಿಯೇಟರ್‌ಗೆ ಸವಾರಿ ಎಂದೆವು. "ಸೈ' ಎಂದರು ಅಜ್ಜ! 


ಮನೆಗೂ ಅಕ್ವೇರಿಯಂ ಬಂದಿತ್ತು. ಎಲ್ಲ ದೂರಗಳನ್ನೂ ಸದಾ ನಡಿಗೆಯಲ್ಲೇ ಸವೆಸುತ್ತಿದ್ದ 


"63 


ಅಜ್ಜ ಅಂದು ನಮ್ಮೊಂದಿಗೆ ತಿರುಗಿದ್ದೆಲ್ಲ ಆಟೋದಲ್ಲೇ. 


"ನನ್ನ ಪುಳ್ಳಿ ಡಿ.ಸಿ.ಗಿ೦ತಲೂ ದೊಡ್ಡವನು. ಡಿ.ಸಿ. ಒ೦ದು ಜಿಲ್ಲೆಗೆ ಅಧಿಕಾರಿಯಾದರೆ ನನ್ನ ಪುಳ್ಳಿ ಎರಡು 
ಜಿಲ್ಲೆಗೆ ಅಧಿಕಾರಿ!' ಕೇ೦ದ್ರ ಸರಕಾರದ ಅಧಿಕಾರಿಯಾಗಿದ್ದ ಮೊಮ್ಮಗನ ಕುರಿತು ಅಜ್ಜನದು ಹೆಮ್ಮೆ. 
ಮಾತಿಗೊಮ್ಮೆ ಶಿವರಾಮ ಹೇಳಿದ, ಶಿವರಾಮ ನೋಡಿದ, ಶಿವರಾಮ ಮಾಡಿದ... ಸುಳ್ಳ, ಪುತ್ತೂರುಗಳ 
ಸುತ್ತಲ ಹಳ್ಳಿಗಳಲ್ಲಿ ಜೇನಿನ ಡಬ್ಬಿ, ಸಿನಿಮಾ ಡಬ್ಬಿ ಹಿಡಿದು ಅಡ್ಡಾಡಿದ್ದ ಅಜ್ಜನ ತೆಕ್ಕೆಗೆ ಬಿದ್ದಿದ್ದ ಮೊಮ್ಮಗ, 
ಅಜ್ಜನ ಆಸಕ್ತಿಗಳ ನಾಡಿ ಹಿಡಿದಿದ್ದ. ಬಣ್ಣ ಬಣ್ಣದ ಮೀನುಗಳು, ಅ೦ಗಳದಲ್ಲಿ ಹರಡಿ ಬೆಳೆದ ಗಿಡಗ೦ಟಿಗಳು, 


| ಅಜ್ಜಂದಿರನ್ನು ನೆನೆದು | 


ಮರವನ್ನು ಆಶ್ರಯಿಸಿದ ಆರ್ಕಿಡ್‌, ಅಲ್ಲಲ್ಲಿ ಒ೦ಟಿ ಕಾಲಿನ ಮೇಲೆ ನಿ೦ತ ಜೇನುಗೂಡುಗಳು, ಹಳೆಯ 
ಕಾಲದ ಸಿನಿಮಾ ತೋರಿಸುವ ಡಬ್ಬಿ... ಅಜ್ಜನ ಈ ಭ೦ಡಾರಕ್ಕೆ ನಾವು ಹೊಕ್ಕಿದ್ದು ಹೇಗೋ, ಯಾವಾಗಲೋ 
ಗೊತ್ತಿಲ್ಲ. ಅಂತೂ ನಮ್ಮ ಮನೆಗೂ ಅಕ್ಟೇರಿಯಂ ಬಂದಿತ್ತು ಸಾಕಷ್ಟು ದೊಡ್ಡದೇ. 


ಜೇನು, ಮೀನಿನ೦ತೆ ಸದಾ ಸರಿದಾಡುತ್ತಲೇ 
ಇದ್ದ ಅಜ್ಜನನ್ನು ಅವಲೋಕನ 
ಸಾಕ್ಸೃಚಿತ್ರದಲ್ಲಿ "ಸೆರೆ' ಹಿಡಿದೆವು. ನೂರಾರು 
ಸಾಕ್ಸ್ಯಚಿತ್ರಗಳನ್ನು ಹಳ್ಳಿಹಳ್ಳಿಗಳಲ್ಲಿ 
ಪ್ರದರ್ಶಿಸುತ್ತಿದ್ದ ಪೈಲೂರು ಅಜ್ಜ ಈಗ 
ತಾವೇ ಒಂದು  ಸಾಕ್ಸ್ಟ್ಯಚಿತ್ರದ 
ವಸ್ತುವಾಗಿದ್ದರು. ಈ ಹೊಸ ಪಾತ್ರ ಅಜ್ಜನಿಗೆ 
ತು೦ಬಾ ಖುಷಿ ತ೦ದಿತ್ತು. 


ಸದಾ ಖುಷಿಯಾಗಿರುವಂತೆ ತೋರುತ್ತಿದ್ದ 


ಟು 


ಅಜ್ಜನ ಬತ್ತಳಿಕೆಯಲ್ಲಿ ಮುಗಿಯಲಾರದಷ್ಟು 
ಜೋಕ್‌ಗಳು. ಪ್ರತಿ ಸ೦ದರ್ಭಕ್ಕೂ ಹಾಸ್ಕದ 
ತಿರುವು ಕೊಟ್ಟು ನವಿರುಗೊಳಿಸುತ್ತಿದ್ದರು. 
ಅಜ್ಜನ ಸ೦ಗಕ್ಕೆ ಬ೦ದವರು ಅವರಿ೦ದ 
ಪ್ರಭಾವಿತರಾಗದೆ ಇರುವುದು ಸಾಧ್ಯವಿರಲಿಲ್ಲ. 


ದಿಢೀರ್‌ ಪ್ರತ್ಯಕ್ಷ, ಹಠಾತ್‌ ನಿರ್ಗಮನ 


ಜಿಇ 
ಅಜ್ಜನ ವೈಶಿಷ್ಟ್ಯ. ರಕ್ಷಿತಾ ಹೇಳುವಂತೆ, 


ಮನೆ ಬಾಗಿಲಲ್ಲಿ ಅಜ್ಜನ ಚಪ್ಪಲಿ ಇದ್ದರೆ ಅಜ್ಜ ಮನೆಯಲ್ಲಿದ್ದಾರೆ೦ದು ಅರ್ಥ. ಚಪ್ಪಲಿ ಇಲ್ಲವೆ೦ದರೆ 


ಸ ca, ಐ ಬ ಬ ಾ 


ಮನೆಯಲ್ಲಿಲ್ಲ ಎ೦ದು ಅರ್ಥ. ಈಗ ಅಜ್ಜನ ಚಪ್ಪಲಿ ಇಲ್ಲ... 


ಅ ಾ 


L 8 


| ಅಜ್ಜಂದಿರನ್ನು ನೆನೆದು| 
ಜ ಷ್ಠ 


64 ೪ ಚೆಲ್ಲಿದ | 


Kshemabandhu Nanna Chikkayya 


Govind Pailoor 


y beloved Chikkayya, Mangalore Ajja, is a universal Kshemabandhu. 

1115 voice was always upbeat, Ican hear them loud and clear now. His 
gesture was friendly to everyone he met. His fairness and forthrightness in 
character were shiningly coming through from the way people were attracted 
to him and trusting him to do the right things for them in the marketplace or 
social meeting or in any undertaking. 


He had high regard for his brother, Pailoor Ajja, my father. On any related 
decision points he would say, ‘Everything, as my brother decides’ (Ellaa Anna 
helida haage). 


Lucky me, I got to stay with my Chikkayya, in his house, that is our house, 
thatis my house, for seven years living and growing up and going to school as 
a member of his family, our large joint family. It was my life school also. 1 
learned a great deal in my formative years living with my Chikkayya, 
Chikkamma, brothers, Krishna Kumar, Ramachandra and sisters Indira, 
Jayalaxmi and Sharada. We all had the freedom to do whatever we wanted. 


Chikkayya encouraged me to be studious in school, to be a top ranking one. 
Soldid. He encouraged me to travel. So I did. When I lost the wrist watch 
he gave me as my high school graduation present, I didn’t tell him. Butl 


| Kshemabandhu | 


invoked his encouragement to win merit scholarships, the only way I knew 
then, to make up for the loss. When I started my law apprenticeship in Mumbai, 
he made the arrangements for my stay in one of his friend’s house. 


Asmy ship was pulling away from the shores of Mumbai in 1964 on my way 
to America, I had no one to bid good bye to on shore like most others aboard. 
The ribbons they threw joyously, reconnected to the Homeland. For me, the 
sweet memories of encouragement and blessings from Chikkayya, my father 
andthe whole Pailoor joint family, my friends and folks were with me. I saw 
them all among the gathered people. 


My Kshemabandhu Chikkayya always had positive outlook on life. He had 
the presence of mind to jump right in 


to mingle and give any help needed or My Kshemabandhu Chikkayya always had 
suggestions to people around himin a positive outlook on life. He had the presence 
given situation. Taking guidance from of mind to jump right in to mingle and give 
some of those kinds of simple positive any help needed or suggestions to people 


attitudes have helped me a great deal around him in a given situation. 
in Swimming through my life 
circumstances. 


Chikkayya’s helping nature comes to my mind all the time. Just as an example, 
in November of 2002 , Sharade and] were taking the Kerala’s Backwater 
scenic boat ride from Kollam to Alleppy. On the boat, I met a girl named Kirti 
from Italy with her boyfriend named Feelgood. She was born in U!al- 
Mangalore, adopted by an Italian family when she was a baby and grew up in 
Italy. Kirti said she is on her way for the first time to explore her birthplace, 
however she had no one to visit and her birth families were not known to her. 


Immediately, I thought of my beloved Kshemabandhu Chikkayya. Although I 
had seven more days to go on this Homeland visit before I reach Mangalore 
tosee my Chikkayya and feel the current situation, in my imagination, I told 
right away to Kirti, ‘Tam from Mangalore area. You are a member of our 
family, ‘Vasudhaiva Kutumbakam’, One World Family as my Chikkayya 
would consider. We all in the boat are your family members. All Mangaloreans, 
all Dakshina Kannada people are your family people.’ 


Icontinued my conversations with Kirti. ‘My Chikkayya (uncle) in Mangalore 
Sri Pailoor Laxmi Narayana Rao will be very happy to see you. He will 


| Kshemabandhu | 


welcome you, shelter you and treat you well as your host. Heis a Happy 92. 
Don’t worry if he cannot move around. Don’t worry if he cannot accommodate 
you in his house. He will shelter you in his brother’s son Narayana’s house 
next door, or put you up in any number of his friends’ houses. He may send 
you to Pailoor home where his brother Sri Pailoor Mahabaleshwaraya lives, 
so you can learn more about your family farming people.’ 


‘My Chikkayya will enthusiastically ask and learn all about you and your 
adventures. He will inspire you to do what you want to do in life. He will also 
tell you that Deepa, Mahesh, Sharade and I may have passed through your 
Italian hometown in May of 2002, while passing through that scenic 
mountainous region with terraced greenhouses. They were 6111178 from the 
Leaning Tower of Pisa to the French Riviera,’ I continued. 


‘If you so desire, my Chikkayya will introduce you to the simple way of life of 
Sai Baba. He may tell you about his appreciation for Indian Heritage of 
healthy mind body relationships, of Pranayaama, Meditation and Yoga. Go 
and visit him and enjoy your homeland stay.’ Ican confidently say this to 
anytime becauselI know my Chikkayya. 


Iam proud of my Chikkayya. I love my Kshemabandhu Chikkayya. I will 
always remember my Kshemabandhu Chikkayya. He will always remain close 
to my heart. 


| Kshemabandhu | 


ಗೆ 


1 4.1 
ಸ 


A letter to beloved Appayya 


Jayalakshmi Pailoor 
ear Appayya, 


Even though we used to communicate regularly through letters since Ileft 
India, they used to be short mails. I never expressedin my letters my 
fondest memories or feelings towards you. Ihave finally decided to write a 
lengthy mailto you. 


Ihave so many good things to say about you, Appayya. Ilike your positive 
attitude towards life. You used to say, ‘Do not worry, God is with you.’ 
When we worry too much, we are not focusing on the promise of God that 
he will always be with us to guide us through all the things that we do. Your 
words come to me whenever I feel down or depressed. I hope I will 
always be able to remember that God 1s with me. 


You are always punctual for work and everything else. Your advice - start 
early and be on time is so applicable to us in these times. I always tell my 
children to have training under you to getready on time. 


You have so many hobbies and are always occupied with them. I have 
never seen you sitting idly and gossiping about others. Your hobbies have 
attracted so many people. 1 am realizing that having hobbies is a good thing 


| Beloved Appaiah | 


to pass time. I never bothered about gardening while I was in India. The 
only thing I used to do was to make it a point to wear flowers that matched 
my outfits. Now finally I have started a garden in my own house. I hope my 
children will learn the value of hobbies. 


You are a friend to people of all ages, young and old. You feel comfortable 
with people of all ages. Your love extends even towards animals. 1 
remember you feeding the lost little kittens with milk, and even crows and 
dogs never went hungry. In the Bhagavad Gita itis mentioned that God is 
Imperishable and abides in all living beings. I have had the privilege of 
seeing this verse truly upheld in your love towards all beings. 


You are very modern in your views, particularly regarding women. I am 
very grateful to you for educating me. That has been your greatest gift to 
me. Ireally treasure my education. I tell my children and my friends about 
your views that girls should be educated and should be able to stand on 
their own feet if the need arises. It is very true in the modern society. 1 
remember you advising your friend regarding sending his daughter to 
college, so she could work and be independent when she became a widow 
ಲ್‌ pS ata very young age. 


a, ಡೆ 
| ಸ ಜ್‌ Four devotion to Swami is so strong. Although you have been so actively 
47% h involved i 111 so many activities, you have never bothered whether your 
ಸೆ | tex “dedication was appreciated by others. That is true devotion in my view. We 
ಸನಾ - aretoldto perform our duties without focusing too much on the fruit of the 
ಹಾ ರಾ actions. 115 not an easy thing to do, because what motivates us to keep on 
© going with our work is the end result. And yet, through you, Ihad a glimpse 
of whatitis like to be dedicated without counting on what you would 
benefit in the end. 
With love, 
Jayamma ಳಿ 
ಚ. 
60 
Ql 
/ ನೆರಳು 
| ಚೆಲ್ಲಿದ * 69 | Beloved Appaiah | 


ಮೇಘು ಸಂದೇಶ 


೧೨. ತಿಯ ಚಿಕ್ಕಯ್ಯ, 
ನನ್ನ ನೆನಪಿನಾಳದಿಂದ ಪ್ರತಿ ಘಟನೆಯನ್ನು ಮೇಲೆ ಎತ್ತಿ ಮೆಲುಕು ಹಾಕುವುದು ಒ೦ದು ಸಮರಸದ 
ಸವಿಯೂಟದಂ೦ತೆ. ಅರ್ಧ ಶತಮಾನದ ಹಿಂದಿನ ನೆನಪು: ಕಟ್ಟದ ಅಜ್ಜ, ದೊಡ್ಡಮ್ಮ (ಅಜ್ಜಿ)ನ ಜೊತೆ 


b 


ರಜೆಯಲ್ಲಿ ನಾನು ಮಂಗಳೂರಿಗೆ ಬರುವುದಿತ್ತು. ರೈಲಿನ ಪ್ರಯಾಣವೇ ಅಪರೂಪ. ಅದೊಂದು ಸಡಗರ. 


ರೈಲು ಉಳ್ಳಾಲ ಸೇತುವೆ ದಾಟುತ್ತಿದ್ದಂತೆ ಮಂಗಳೂರು ತಲುಪಿದ ಅತೀ ಉತ್ಸಾಹ. ರೈಲ್ವೇ ಸ್ಪೇಷನ್‌ನಿ೦ದ 
ಮನೆಯವರೆಗಿನ ಜಟಕಾ ಸವಾರಿಯ ಆನಂದ ವಿವರಿಸಲು ಅಸಾಧ್ಯ. 


6 


ಾ 


ಮನೆಯ ಮಂದಿಯನ್ನು ಕಾಣಬೇಕಿದ್ದರೆ ಹುಡುಕಾಡಬೇಕಿತ್ತು. ಕೋರ್ಟು, ಜಿ ಹಾಗೂ ಹಲವಾರು 
ವ್ಯವಹಾರಗಳಿಗಾಗಿ ಮಂಗಳೂರಿಗೆ ಬರುತ್ತಿದ್ದವರಿಗಾಗಿ ನಿಮ್ಮ ಮನೆ ನಿರಂತರ ಚಟುವಟಿಕೆ ತು೦ಬಿದ ಛತ್ರ. 


ಚಿಕ್ಕಯ್ಯ, ನಿಮ್ಮ ಮನೆ ಅಂದೂ (ಇಂದೂ) ಒಂದು ಛತ್ರ. ನೆ೦ಟರಿಷ್ಟರಿ೦ ಬಿದ ಮನೆಯಲ್ಲಿ 
— 


ನಿಮ್ಮಲ್ಲಿಗೆ ಬ೦ದಾಗ, ಬೆಳಗ್ಗೆ ಎದ್ದೊಡನೆಯೇ ಮಾವಿನ ಮರದ ಕಟ್ಟೆಯ ಮೇಲೆ ಕುಳಿತು, ಗುಲಾಬಿ, 
ಕೆನ್ನಾ, ಆರ್ಕಿಡ್‌, ದಾಸವಾಳ, ಎಕ್ಸೋರ ಮೊದಲಾದ ತರತರದ ಹೂವುಗಳನ್ನು ನೋಡುವುದೇ ಕಣ್ಣಿಗೆ 
ಹಬ್ಬ. ಅಂತಹ ತೋಟಗಳು ಅಪರೂಪ. ಇಂದಿನ ಪರಿಸರ ಮಾಲಿನ್ಯ, ಶಬ್ದ ಹ ಅಂದಿರಲಿಲ್ಲ. 
ಹೂಗಳ ತಂಪಿನೊಂದಿಗೆ ಮಿಶ್ರಿತವಾಗಿ ಬೀಸುತ್ತಿದ್ದ ತಂಗಾಳಿ, ನೀವು ಸಾಕಿದ ಬಣ್ಣಬಣ್ಣದ ಹಕ್ಕಿಗಳ 
ಚಿಲಿಪಿಲಿ ಹಾಡು, ಮೀನುಗಳು, ಜೇನುಗೂಡು, ನಿಮ್ಮನ್ನು ಕರೆಯುತ್ತಿದ್ದ ಹಸುಗಳ "ಅ೦ಬಾ' ಇವೆಲ್ಲವೂ 
ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಸಿರಾಗಿ ಉಳಿದಿವೆ. ಹೂಗಿಡ, ಹಕ್ಕಿ ಮೀನುಗಳ ಆರೈಕೆ ಮಾಡುತ್ತಾ 


ದೈನ೦ದಿನ ಕೆಲಸದಲ್ಲಿ ಮಗ್ನರಾಗಿ ಪಾದರಸದಂತೆ ಓಡಾಡುತ್ತಿದ್ದ ನೀವು ನಮಗೆಲ್ಲ ಸ್ಫೂರ್ತಿದಾಯಕರು | ಇ 
| ಗ) 

ರ 

ಕ ನೆರಳು | 

ಮೇಘ ಸಂದೇಶ। 70 * ಚೆಲ್ಲಿದ | 


ಹಾಗೂ ಆದರ್ಶಪ್ರಾಯರು. 


ನನ್ನ ಮದುವೆಯಾದ ಮೇಲೆ ಒ೦ದು ವರ್ಷ ಕೊಡಿಯಾಲಬೈಲಿನಲ್ಲಿ ಮನೆ ಮಾಡಿದ್ದೆವು. ಹಾಗಾಗಿ ನಿಮ್ಮ 
ಮನೆಗೆ ತು೦ಬ ಸಲ ಬರುವ ಸುಯೋಗ ನನಗಿತ್ತು. ಚಿಕ್ಕಮ್ಮ ಮಾಡಿದ ಹಲಸಿನ ಹಣ್ಣಿನ ಕಡುಬು, 
ರುಚಿರುಚಿಯಾದ ತಿಂಡಿಗಳು, ಹಣ್ಣುಗಳನ್ನು ಹೊತ್ತುಕೊಂಡು ಅದೆಷ್ಟು ಬಾರಿ ನೀವು ನಮ್ಮಲ್ಲಿಗೆ 
ಬಂದಿದ್ದೀರಿ. ನೆನಸಿದರೆ ಕಣ್ಣು ಮಂಜಾಗಿ, ಮನಸ್ಸು ತುಂಬಿ ಬರುತ್ತದೆ. ಪರವೂರಿಗೆ ಹೋದ ಮೇಲೂ 
ಮಂಗಳೂರಿಗೆ ಬಂದಾಗಲೆಲ್ಲ ನಿಮ್ಮ ಭೇಟಿ ಮಾಡುತ್ತಿದ್ದೆ. 


'ಹೌದೇನೇ, ನೋಡಿಲ್ಲಿ, ಯಾರು ಬಂದಿದ್ದಾರೆ' - ಇದು ನಿಮ್ಮ ಎಂದಿನ ಸ್ವಾಗತದ ಮಾತು. ನಿಮ್ಮ 
ಪ್ರೀತಿ, ಆದರ, ಅತಿಥಿ ಸತ್ಕಾರದ ವೈಖರಿಯಿ೦ದಾಗಿ ಎಷ್ಟೊಂದು ಜನ ಆತ್ಮೀಯತೆಯಿಂದ ನಿಮ್ಮನ್ನು 
ನೋಡಲು ಬರುತ್ತಿದ್ದರು! 


ಚಿಕ್ಕಯ್ಯ, ಮನಸ್ಸಿನ ನೂರಾರು ಭಾವನೆಗಳನ್ನು ಬರಹದ ಮೂಲಕ ತಿಳಿಸುವ ಶಕ್ತಿ ನನ್ನ ಲೇಖನಿಗಿಲ್ಲ. 
ಕೆನ್ಮಾ ದೇಶದ ಸಫಾರಿ ನೋಡಲು ಬಂದಿರುವ ನಾನು ಕೆನ್ಶಾ ಪರ್ವತ ಶ್ರೇಣಿ ತಪ್ಪಲಿನಲ್ಲಿರುವ ಸಫಾರಿ 
ಕ್ಲಬ್‌ನಲ್ಲಿ ಕುಳಿತು ನನ್ನ ಚಿಕ್ಕಯ್ಕನ ಬಗ್ಗೆ ಅಭಿಮಾನದಿಂದ ಎರಡು ಪ್ರೀತಿ ಮಾತುಗಳನ್ನು 
ಬರೆಯಲೇಬೇಕೆಂದು ನಿಶ್ಚೈಸಿದೆ. ದೂರದ ಹಿಮಾಚ್ಛಾದಿತ ಪರ್ವತ ಶ್ರೇಣಿ, ತಂಗಾಳಿ, ಸುಂದರ : 
ಹೂದೋಟಗಳು, ಹರಿಯುವ ತೊರೆ, ಹಸಿರು ಹುಲ್ಲು, ಅರಳಿದ ಹೂಗಳು, ಹಾರುವ ಪಕ್ಷಿಗಳು ಇರುವ 
ಇದೊ೦ದು ನ೦ದನವನ. ನಿಮ್ಮ ಪ್ರೀತಿಯ ಪ್ರತಿಯೊ೦ದು ಹವ್ಕಾಸ ಇಲ್ಲಿ ಸಮ್ಮಿಳಿತವಾಗಿ ನನಗೆ 
ಬರೆಯಲು ಸ್ಫೂರ್ತಿದಾಯಕವಾಗಿದೆ. 


ನನ್ನ ಚಿಕ್ಕಮ್ಮ, ತಮ್ಮ ಕೃಷ್ಣ, ಪ್ರೇಮ ನಿಮ್ಮ ಹೆಜ್ಜೆಗಳ ಗುರುತಿನ ಮೇಲೆ ಹೆಜ್ಜೆ ಇಟ್ಟು ನಡೆಯುತ್ತಿದ್ದಾರೆ. 
ನಿಮ್ಮನ್ನು ಕೃಷ್ಣನಲ್ಲಿ ಕ೦ಡು ನನಗೆ ತು೦ಬ ಸ೦ತಸ. 


ದಟ್ಟ ಕಾಡುಗಳ ಮಧ್ಯೆ ಆಕಾಶದೆತ್ತರಕ್ಕೆ ಬೆಳೆದ ಹೆಮ್ಮರಗಳು, ಗ೦ಧ, ಚ೦ದನದ೦ತಹ ವಿಶೇಷ ಮರಗಳು 
ಯಾರ ದೃಷ್ಟಿಗೂ ಬೀಳದಿರಬಹುದು; ಕ೦ಪು ಬೀರುವ ಅಪರೂಪದ ಪುಷ್ಪಗಳು ಅರಳಿ ಬಾಡಬಹುದು; 
ಸಮುದ್ರದಾಳದಲ್ಲಿ ಯಾರೂ ಗುರುತಿಸದ ಮುತ್ತುಗಳಿರಬಹುದು; ಭೂಗರ್ಭದಲ್ಲಿ ಯಾರಿಗೂ ಸಿಗದಿರುವ 
ಅಮೂಲ್ಕ ರತ್ನಗಳಿರಬಹುದು. ಅದೇ ರೀತಿ ಪುರಸ್ಕಾರ, ಸನ್ಮಾನಗಳಿಗೆ ಅರ್ಹರಾಗಿದ್ದ ನೀವು ಯಾರ 
ದೃಷ್ಟಿಗೂ ಬಿದ್ದಿರಲಿಲ್ಲ. ಅವುಗಳನ್ನು ಹಿ೦ಬಾಲಿಸಿದವರು ನೀವಲ್ಲ ಎನ್ನುವ ಪ್ರಶಂಸೆ ಪಡೆದಿದ್ದೀರಿ. 


ನೀವಿಲ್ಲದಿದ್ದರೂ, ನಿಮ್ಮ ನೆನಪಿನ ಇರವು ಚಿರಂತನ. ಮೇಘ ಸಂದೇಶದೊಂದಿಗೆ ಮತ್ತೊಮ್ಮೆ 
ಅಶ್ರುತರ್ಪಣ, ಶ್ರದ್ಧಾ೦ಜಲಿ. 


|ಮೇಘ ಸಂದೇಶ| 


ಪ್ರೀತಿಯ ಅಜ್ಜನಿಗೊಂದು ಪತ್ರ 


ದಿವ್ಯಾ ರಾಜೇಶ್‌ 


PR 
Fa 


“ed 


[wy 
}- (ತ್ತಿ ಯ ಅ 
ಇತ್‌ ಸೆ 1 ತ್ರಿ ಜ್ಜಾ, 


ತ್‌ 


ಎಂದಿನಂತೆ "ಹೇಗಿದ್ದೀರಿ?' ಅಂತ ಕೇಳಲು ನೀವಿಲ್ಲಿ ಇಲ್ಲವಂತೆ. "ಇಲ್ಲ' ಅಂತ ಖಂಡಿತವಾಗಿ ಹೇಳಲು 
ಮನಸ್ಸು ಯಾಕೋ ಒಪ್ಪುವುದೇ ಇಲ್ಲ. ಆರೋಗ್ಯ ಕ್ಷೀಣಿಸುವವರೆಗೂ ನಿಮ್ಮ ಪತ್ರಗಳು ಬರುತ್ತಿದ್ದವು. 
ನನ್ನದೇ ವಿಳಾಸಕ್ಕೆ ಬ೦ದ ಮೊದಲ ಪತ್ರ ನಿಮ್ಮದೇ! ನಾನು ಐದು ವರ್ಷದವಳಿದ್ದಾಗ - ಶಾಲೆಗೆ ಸೇರಿ, 
ಅಕ್ಬರ ಕೂಡಿಸಿ ಓದಲು ಕಲಿತದ್ದಕ್ಕೆ ನಿಮ್ಮ ಇನಾಮು. ಮಾಮೂಲಿಗಿ೦ತಲೂ ಹೆಚ್ಚು ದೊಡ್ಡ, ಪೋಳೆಕಾಯಿ 
ಅಕ್ಷರಗಳಲ್ಲಿ. ಪುಟ್ಟ ಪುಳ್ಳಿಗೆ ಓದಲು ಸುಲಭವಾಗುವಂತೆ ಬರೆದದ್ದು. 


ನನ್ನ ಬಾಲ್ಕದ ನೆನಪುಗಳ ತು೦ಬೆಲ್ಲ ನೀವೇ ತು೦ಬಿದ್ದೀರಿ. ಇದೇ "ಅಜ್ಜಮನೆ'ಯ ಆವರಣದಲ್ಲಿ. 
ಊರಿಂದ ಬ೦ದಾಗ ಎಷ್ಟು ಸಂಭ್ರಮದಲ್ಲಿ ದೊಡ್ಡ ಸ್ವರದಲ್ಲಿ ಅಜ್ಜಿಗೆ "ಹೌದೇನೇ! ಯಾರು ಬಂದ್ರು 
ನೋಡು!' ಅಂತ ಹೇಳಿ ಸ್ವಾಗತಿಸುತ್ತಿದ್ದಿರಿ. ಯಾರಾದರೂ ಮನೆಗೆ ಬಂದಾಗ, ನೀವು ಕೆಲಸವೇನೂ 
ಇಲ್ಲದಿದ್ದರೂ ಅತ್ತಿಂದಿತ್ತ ಸ್ವಲ್ಪ ಜಾಸ್ತಿಯೇ ಓಡಾಡಿ ಸಂತೋಷ ವ್ಯಕ್ತಪಡಿಸುತ್ತಿದ್ದಿರಿ. ನಾವು ತಲುಪಿದ 
ದಿನವೇ ನಮಗೆ ಇಷ್ಟದ ತರಕಾರಿ, ಹಣ್ಣುಗಳನ್ನು ತರುತ್ತಿದ್ದಿರಿ. ಅಜ್ಜಿಗೆ ಗೊತ್ತು - ಈ ತರಕಾರಿಯಿಂದ ಈ 
ಪುಳ್ಳಿಗೆ ಇಷ್ಟವಾದ್ದನ್ನೇ ಮಾಡಬೇಕೆಂಬ ನಿಮ್ಮ ಇಂಗಿತ. 


ಬ೦ದ ಒಂದೆರಡು ದಿನಗಳಲ್ಲೇ ನಿಮ್ಮ ಜೊತೆಗೆ ಪೇಟೆಗೆ ಕರೆದುಕೊಂಡು ಹೋಗುವುದು ಕ್ರಮ. ಅದೇನು 
ಸಂಭ್ರಮ ನನಗೆ! ನಿಮ್ಮ ಕೈ ಹಿಡಿದುಕೊಂಡು ನಡೆಯುವುದು - ಬಸ್ಸಿನವರೆಗೂ. ಆಗೆಲ್ಲ ನಿಮ್ಮ 
ಉಗುರಿಲ್ಲದ ಬೆರಳಿನ ಬಗ್ಗೆ ವಿಶೇಷ ಕುತೂಹಲ. ಎಷ್ಟು ಬಾರಿ ಹೇಳಿದರೂ ಪುನಃ ಅದರ ಕತೆ ಕೇಳಬೇಕು. 
ಕೊಡಗಿನಲ್ಲಿ ನೀವು ಜೇನುಗೂಡು ಪರೀಕ್ಷಿಸುತ್ತಿದ್ದಾಗ ವಿಷದ ಹಾವು ಕಚ್ಚಿ ಆ ಬೆರಳನ್ನು ಸ್ವಲ್ಪ 


| ಅಜ್ಜನಿಗೊಂದು ಪತ್ರ| 73 
ಜ 


ಅಜ್ಜ ಮತ್ತು ಅಮ್ಮ! (1948) 


ಇವೆ ೧9 


ರಿಸಬೇಕಾಯ್ದಂತೆ. ಆ ನಯವಾದ ಬೆರಳು ನಿಮಗೆ ಎಷ್ಟು ನೋವು ಕೊಟ್ಟಿತ್ತೋ ಏನೋ, ಆದರೆ ನನಗೆ 


೮೬. 
(GL 


ಮಾತ್ರ ನಿಮ್ಮ ಆ ಬೆರಳೇ ಇಷ್ಟ! 


6d 


ಬಸ್‌ ಹತ್ತಿ ಕೂತಾಯ್ತು. ಸಹಪ್ರಯಾಣಿಕರ ಬಳಿ ನಿಮ್ಮ ಮಾತು, ಹಾಸ್ಯ ಕೇಳುವುದೇ ಚಂದ. "ನನ್ನ 
ಮೊಮ್ಮಗಳು ಬಂದಿದ್ದಾಳೆ. ಹಾಗೆ ಪೇಟೆಗೆ ಹೋದದ್ದು' ಅಂತ ಅಪರಿಚಿತರಲ್ಲೂ ಹೇಳುವಿರಿ. ಆಹಾ! 
ಏನು ಸೊಗಸು ಆ ಕ್ಷಣ! ನಾನು ನಿಮಗೆ ಇಷ್ಟು Important ಅ೦ತ ಎಷ್ಟು ಖುಷಿ. ಅಜ್ಜ, ಅಷ್ಟು ಪುಟ್ಟ 
ವಯಸ್ಸಿನವರನ್ನು ಹಾಗೆ ತಟ್ಟುವುದು ನಿಮಗೆ ಮಾತ್ರ ಸಾಧ್ಯ! ಒಮ್ಮೆಯ೦ತೂ ಟಿಕೆಟ್‌ ತೆಗೆಯಲು ನನ್ನ 
ಕೈಗೇ ಹಣ ಕೊಟ್ಟಿರಿ. ಕಂಡಕ್ಟರ್‌ ಮಾಮ "ಎಲ್ಲಿಗೆ?' ಅಂದರೆ ನಿಸ್ಸಂಶಯವಾಗಿ "ಅಜ್ಜನ ಮನೆಗೆ' ಅಂದೆ. 
ಎಲ್ಲರೊಂದಿಗೆ ನೀವೂ ನಕ್ಕು ಅವನಿಗೆ ಉತ್ತರಿಸಿದಿರಿ. ನೀವು ನನಗೆ ಹೆಣೆಯುತ್ತಿದ್ದ ಮೂರಕ್ಕಿಂತ 
ಕಮ್ಮಿಯಿಲ್ಲದ ಜಡೆಗಳು! ಅವಕ್ಕೆ ಅಜ್ಜಿ 
ಮುಡಿಸುತ್ತಿದ್ದ ಹೂವಿನ ಮಾಲೆ! ಆ ಕನಕಾ೦ಬರದ 
ಮಾಲೆ ನಿನ್ನೆ ನೀವೇ ಕೊಯಿದು, ಕಟ್ಟಿ, ಸ್ವಾಮಿ 
ಫೋಟೊಕ್ಕೆ ಇಟ್ಟದ್ದು - ನೀವೇ ನೆಟ್ಟು ನೀರೆರೆದು 
ಬೆಳೆಸಿದ ಗಿಡಗಳದ್ದು. ತಲೆ ಬಾಚುವಾಗ ನಿಮ್ಮ 
ಹಾಸ್ಕ ಚಟಾಕಿ "ನಿನ್ನಮ್ಮ ಜೇನುಸಾಕಣೆ ಮಾಡ್ತಾಳೆ, 
ನೀನು ಹೇನುಸಾಕಣೆ ಮಾಡ್ತಿ!' 


ಮನೆಯಲ್ಲಿ ಸಿಹಿ ಹಂಚಲು ನಿಮಗೆ ಪ್ರತೇಕ ಕಾರಣ 
ಬೇಕಿಲ್ಲ. "ಆಸ್ಪತ್ರೆಯಲ್ಲಿ ಮಗು ಹುಟ್ಟಿತಂತೆ, 
ತೆಕ್ಕೊಳ್ಳೋ!' ಅ೦ತ ಕಲ್ಲುಸಕ್ಕರೆ ಹ೦ಚುತ್ತಿದ್ದಿರಿ. 
ಮಂಗಳೂರಿನ ಆಸ್ಪತ್ರೆಯಲ್ಲಿ ನೆಂಟರಿಷ್ಟರು 
ಮಲಗಿದ್ದರೆ, ಮನೆಯಿಂದ ಊಟ, ತಿಂಡಿಯನ್ನು 
ನೀವೇ ಎಳ್ಳಷ್ಟೂ ಅಸಮಾಧಾನವಿಲ್ಲದೆ 
ತೆಗೆದುಕೊ೦ಡು ಹೋಗುತ್ತಿದ್ದಿರಿ. ಅವರಿಗೆ ನಿಮ್ಮ 


ನೀವು ಸದಾ ನಮ್ಮೊಂದಿಗಿದ್ದೀರಿ ಅಜ್ಜಾ - ನಗುವ ಹಾಸ್ಕಭರಿತ ಮಾತಿನಿಂದ ಉತ್ಸಾಹ ತುಂಬಿ 
ಹೂಗಳಲ್ಲಿ, ಜೇನ್ನೊಣದ ರೋಂಕಾರದಲ್ಲಿ, ಮೀನ್ಮನೆಯ ಬರುತ್ತಿದ್ದಿರಿ. ನಾನು ಕಾಲು ಮುರಿದು 
ಮಾಯಾಲೋಕದಲ್ಲಿ, ರಾತ್ರಿ ನುಸಿಬಲೆಯೊಳಗೆ ಮಲಗಿದ್ದಾಗಲ೦ತೂ ನೀವು ಬರುವುದನ್ನೇ ನಿರೀಕ್ಷೆ 
ನುಸುಳುವ ಮುನ್ನ ಹಲ್ಲಿನ ಸೆಟ್‌ ಕಳಚಿಡುವ ಎಲ್ಲಾ | ಮಾಡುತ್ತಿದ್ದೆ. 

ಮುದ್ದು ಬೊಚ್ಚು ಬಾಯಿಗಳಲ್ಲಿ. ನೀವು ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿದ್ದ ರೀತಿಯೇ 


| ಚೆಲ್ಲಿದ ೪ 73 


ವಿಶಿಷ್ಟವಾದದ್ದು. ರಜೆಯಲ್ಲಿ ಬ೦ದಾಗ ಕೃಷ್ಣಮಾವನ 
ಬಾಲ್ಕದ ಸೈಕಲ್‌ ಮೇಲೆ ಸವಾರಿ ಮಾಡಲು ಪ್ರಯತ್ನಿಸುತ್ತಿದ್ದೆ. ಅದನ್ನು ಮೌನವಾಗಿ ಗಮನಿಸಿದ ನೀವು 
ಅದನ್ನು ರಿಪೇರಿ ಮಾಡಿಸಿ, ನೀವೇ ಪೈ೦ಟ್‌ ಹೊಡೆದು ಸದ್ದಿಲ್ಲದೆ ಊರಿಗೇ ರವಾನಿಸಿದಿರಿ! 


ನಿಮ್ಮಿ೦ದ ನಾನು ಕಲಿತದ್ದು ಬಹಳ. ಸಮಯಕ್ಕೆ ಸರಿಯಾಗಿ ಮನೆಮ೦ದಿಯೊಡನೆ ಉಣ್ಣುವುದು; ಹೆಚ್ಚು 
ತರಕಾರಿ, ಹಣ್ಣುಗಳನ್ನು ತಿನ್ನುವುದು, ಯಾವ ತರಕಾರಿಯೂ ಆಗದು ಎ೦ಬ "ಕೋಲ' ಇಲ್ಲದಿರುವುದು; 
ಆತ್ಮವಿಶ್ವಾಸದಿಂದಿರುವುದು, ಔದಾರ್ಯ, ಇತರರ ಸದ್ಗುಣಗಳನ್ನು ಗುರುತಿಸಿ ಪ್ರಶ೦ಸಿಸುವುದು, ಮಾಡುವ 
ಕೆಲಸದ ಮೇಲೆ ಪ್ರೀತಿ, ಶ್ರದ್ಧೆಯಿಡುವುದು; ಹೀಗೆ ಇನ್ನೂ ಎಷ್ಟೋ... 


| ಅಜ್ಜನಿಗೊಂದು ಪತ್ರ| 
ಜ ಆ 


ಅಜ್ಜಾ, ಮಟಮಟ ಮಧ್ಯಾಹ್ನದ ಬಿಸಿಲಿಗೆ, ಕತ್ತಲಾದ ಮೇಲೆ ಮನೆಯಿ೦ದ ಹೊರಗೆ ಓಡಾಡಿದರೆ, ಕರೆ೦ಟ್‌ 
ಇಲ್ಲದಾಗ ಕತ್ತಲಲ್ಲಿ ಅತ್ತಿ೦ದಿತ್ತ ಮನೆಯೊಳಗೆ ಓಡಾಡಿದರೆ ನಿಮಗಾಗುವ ಅಸಮಾಧಾನ ನನಗೆ 
ಅರ್ಥವಾಗುತ್ತದೆ. ಆದರೆ ಎಲ್ಲಾ ಸಮಯ ಪಾಲಿಸಲಾಗುತ್ತಿಲ್ಲ; ದಯವಿಟ್ಟು ಕೃಮಿಸಿ. 


ನೀವು ಸದಾ ನಮ್ಮೊಂದಿಗಿದ್ದೀರಿ ಅಜ್ಜಾ - ನಗುವ ಹೂಗಳಲ್ಲಿ, ಜೇನ್ನೊಣದ ರೋಂಕಾರದಲ್ಲಿ, 
ಮೀನ್ಮನೆಯ ಮಾಯಾಲೋಕದಲ್ಲಿ, ರಾತ್ರಿ ನುಸಿಬಲೆಯೊಳಗೆ ನುಸುಳುವ ಮುನ್ನ ಹಲ್ಲಿನ ಸೆಟ್‌ ಕಳಚಿಡುವ 
ಎಲ್ಲಾ ಮುದ್ದು ಬೊಚ್ಚು ಬಾಯಿಗಳಲ್ಲಿ. ನನ್ನ ಈ ಪತ್ರಕ್ಕೆ ಉತ್ತರ - ಹೊಸ ಅಂಚೆಚೀಟಿ ಹೊತ್ತ 
ಕವರಿನಲ್ಲಿ - ಬಂದೀತೇನೋ ಎ೦ಬ ದೂರದ ನಿರೀಕ್ಷೆ ನನಗೆ! 


ನೀವೀಗ ಇರುವಲ್ಲಿ, ನಿಮ್ಮ ಸುತ್ತಮುತ್ತಲಿನವರನ್ನು ಎಂದಿನಂತೆ ನಗಿಸುತ್ತಾ, ನೀವೂ ನಗುತ್ತಾ 
ಸಂತೋಷದಿ೦ದಿರಿ ಎಂಬ ಹಾರೈಕೆಯೊಂದಿಗೆ, 


ನಿಮ 


(೨ 


ಪ್ರೀತಿಯ ಪುಳ್ಳಿ, 


ರಾಯರ ನುಡಿಮುತ್ತುಗಳು 


* ಪ್ರಾಯ ಹೋದಂತೆ ಬರುವ ಕಾಯಿಲೆಗಳು extra qualification ಇದ್ದ೦ತೆ. 
» ಜೀವನ ಸುಖಮಯವಾಗಲು ಕಳೆದುಹೋದ ಮತ್ತು ಮುಂದೆ ಬರುವ ದಿನಗಳ ಬಗ್ಗೆ ಚಿಂತಿಸದಿರಿ. 
* ಹಣ ಇರುವುದೇ ಖರ್ಚು ಮಾಡಲು; ಕೈ ಇರುವುದೇ ಕೆಲಸ ಮಾಡಲು. 


ಇ ಕೆಲವರಿಗೆ ತಲೆ ಇರುವುದೇ ಬಿಸಿ ಮಾಡಲು! 
- ಎಂ.ಆರ್‌. ಪಾವಂಜೆ 


| ಅಜ್ಜನಿಗೊಂದು ಪತ್ರ | 


ನೆರ 
74 $ ಚೆಲಿ 


In Memory of My Aja: 
The King of All Trades 


His Pulli, Shubha Bhat 


66 e was the king of all trades and Jack of None”, 


Says Amma, relating her memories about her Appaya 

As she tucks me into sleep in my bed, in our home, in America. 
Although I am physically thousands of miles away from Aja, 
Amma's stories make me feel closely connected to him. 

Her memories bring vivid pictures into my head 

About the times I spent with Aja during 

Our visits to Manglore. 

And with these memories and pictures, I begin to dream... 


Aya was the king of all trades and Jack of none, 

But he was especially the king of charming children 
When 1 was a child, a very little one, 

He always had games and tricks to entertain me. 

1 would be in awe, in pure amazement 

As he would reverse his teeth and stick them out. 

1 have learned through the years that he used fake teeth 
But despite that fact, 1 am still in awe at his 

Fun-loving ability to dazzle me as a child. 


| King of All Trades | 


Aya was the king of all trades and Jack of none, 

But he was especially the king of encouraging success. 

When 1 showed him my magic tricks one by one 

His eyes sparkled with a child’s wonder and delight. 

He applauded as 1 made objects disappear and cards appear, 

And he told all of his guests that 1 was the “Great Magician”. 

Also, when we visited India before my Bharatha Natyam Arangetram 
Aja would always call me, “Arangetram” in order to 

Encourage and inspire me to do my best. 


Aja was the king of all trades and Jack of none, 

But he was especially the king of caring for animals. 

In the mornings, 1 would wake up not only to the glorious rising Sun, 
But also 10 Ajjas bird calls, “KAAA KAAA ಓಗೆಗೆಗೆ!'' 

I would get up and see Ajja putting a plate of rice outside as the 
Kakannas (crows) hovered hungrily over Ajja’s generous gift. 

Ajja would lead me into the garden and he would 

Show me all of the beautiful catfish, goldfish, and baby fish. 

Ajja extended his love 10 many living beings. 


Ajja was the king of all trades and Jack of none, 

But he was especially the king of telling jokes. 

Whether young or old, physically strong or weak, 

Ajja’s mind was always sharp, perceptive and witty 
Whenever guests came to his house, he would make them 
Feel at home by brewing laughter and smiles. 

Even during his pain in the hospital, Ajja’s humor would 
Bring levity and joy to the somber situation. 

Ajja was a people person, and a family man. 


Ajja was the king of all trades and Jack of none, 

But he was especially the king of improving lives 

1106011100 how Ajja helped the beetle-nut trade become 

More efficient for rural farmers and industrialized markets. 

Ajja was the reliable and respected liaison 

Between the two different worlds that he was part of. 

Although he moved to the city to pursue his academics and career, 
Ajja had empathy for the farmers, never letting go of his roots, 


| King of All Trades | 76 


Aways giving back and contributing. 


“Ajja was the king of all trades and Jack of none”, 
My mind thinks as 1 wake up the next morning, 
Ready to start a new day in America. 
Although I am thousands of miles away from Aja, 
My dreams and memories connect me to his spirit. 
His encouragement and “busy-bee attitude” inspires me to 
Work hard, care about others, and spread happiness. 
I will always remember his supportive words, 
“Good luck, Good Luck, Good Luck Shubha!” 


My earliest memories of Mangalore Ajja 


My earliest memories of Mangalore Ajja are filled with laughter and joy. He 
would always have some joke, trick, game or puzzle to show me and make 
me happy. In my more recent visits | showed him some magic tricks that | 
had learned and he loved them. 


Whenever anyone came to Mangalore Ajja’s house while | was there, he 
would tell him or her that | was magical. From my personal experience | ೦೩೧ 
tell that Ajja had a special way with kids because he appreciated their 
presence and made them cheerful. With what | have experienced | am not 
surprised that Ajja’s amiable character, tireless humor, trustworthy friendship 
and desire to give rather than receive have impacted so many people throughout 
his 91 years of life. 


| am sure that Ajja’s memory will live on in the heart of each person that he 
has touched and his spirit will continue spreading forever. 


- Shubha Bhat 


ಚೆಲ್ಲಿದ ೪ 77 | King of All Trades | 


(1 


(| 

1!!! 

CHI 

11! 
hy; 


(i 


1 


ಶಿವರಾಂ ಪೈಲೂರು 


: ಅಗ್ರ ಲೇಖನ * ಪ್ರಭಾವ * ಸಹೋದರವಾತ್ಪಲ್ಯ * ಅಜ್ಜ ಮತ್ತು ಬರವಣಿಗೆ 
* ಕಾರಂತರ ಮುನ್ನುಡಿ * ಘೊಟೋಗ್ರಫಿಯಲ್ಲಿ ಅಜ್ಜನ ಆಸಕ್ತಿ 
* ಅಜ್ಜ ಮತ್ತು ಪ್ರೊಜೆಕ್ಟರ್‌ * ಅಜ್ಜ ಮತ್ತು ಕಾರು * ಪ್ರೇಮಪಕ್ಸಿಗಳಿಗೆ 
ವಿದಾಯ; ಕಾಗೆ ಬಳಗಕ್ಕೆ ಸ್ವಾಗತ ಅಜ್ಜ ಮತ್ತು ಮೆಲ್ಲಿಫೆರಾ ಆತ್ಮಕಥನ 


| ಅನನ್ಯ ಅನಾವರಣ| 


78 ಚೆಲ್ಲಿದ 


ನ ರಳದ ಕೊಚ್ಚಿನ್‌ನಲ್ಲಿ ಸಂಬಾರ ಮಂಡಳಿಯಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಡಿಸೆಂಬರ್‌ 1991ರಲ್ಲಿ 
೬ ತೆ ಸರಕಾರದ ಕ್ಷೇತ್ರಪ್ರಚಾರಾಧಿಕಾರಿಯಾಗಿ ನೇಮಕಗೊಂಡು ಮಂಗಳೂರಿಗೆ ಬಂದೆ. 


"ನೀನು ಮಂಗಳೂರಿಗೆ ಬಂದದ್ದು ಒಳ್ಳೆಯದೇ ಆಯ್ತು. ಮಂಗಳೂರು ಅಜ್ಜನ ಕುರಿತು ನೀನು ಸಮಗ್ರವಾದ 
ಲೇಖನ ಬರೆಯಬೇಕು; ಪುಸ್ತಕವಾದರೂ ಸರಿ' ಎಂದು ಸಂಬಂಧದಲ್ಲಿ ಅಣ್ಣನಾಗಿರುವ, ಒಡನಾಟದಲ್ಲಿ 
ಹಿರಿಯ ಗೆಳೆಯನಂತಿರುವ ಜಿ.ಎಸ್‌. ಉಬರಡ್ಕ ಒಂದೇ ಮಾತಿನಲ್ಲಿ ಜವಾಬ್ದಾರಿ ಹೊರಿಸಿಬಿಟ್ಟರು. ಆಗ 
ನನಗೆ ಏನೂ ಅನ್ನಿಸಲಿಲ್ಲ. ಮಂಗಳೂರು ಅಜ್ಜನ ಕುರಿತು ಅಷ್ಟಿಷ್ಟು ಕೇಳಿದ್ದು, ಕೆಲವೇ ಸಲ ಅವರನ್ನು 
ಕಂಡದ್ದನ್ನು ಹೊರತುಪಡಿಸಿದರೆ ಅವರ ಬಗ್ಗೆ ನನಗಿನ್ನೇನೂ ಗೊತ್ತಿರಲಿಲ್ಲ. ಹಾಗಾಗಿ ಸುಮ್ಮನಾದೆ. 


ಆದರೆ ಅಣ್ಣ ಸುಮ್ಮನಿರಬೇಕಲ್ಲ! ನಾನು ಊರಲ್ಲಿ ಇರುತ್ತಿದ್ದ ಸಂದರ್ಭಗಳಲ್ಲಿ ಫೋನ್‌ ಮಾಡಿದಾಗಲೆಲ್ಲ 
ಅವರದ್ದು ಒ೦ದೇ ಪ್ರಶ್ನೆ "ಲೇಖನದ ಕೆಲಸ ಎಲ್ಲಿಯವರೆಗೆ ಬ೦ತು?' ಪರಸ್ಪರ ಭೇಟಿಯಾದಾಗಲೂ ಇದೇ 
ಪ್ರಶ್ನೆ; ಒತ್ತಾಯ. 


ಹಾಗ೦ತ ಮ೦ಗಳೂರು ಮನೆಯಲ್ಲಿ ಅಜ್ಜನನ್ನು ಗಮನಿಸಿದರೆ, ಮಾತಿಗೆಳೆದರೆ ನನ್ನೊಳಗಿನ ಬರಹಗಾರನಿಗೆ 
ಲೇಖನದ ವಿಷಯವಾಗುವ ಯಾವ ವಿಶೇಷವೂ ಅವರಲ್ಲಿ ವ್ಯಕ್ತವಾಗುತ್ತಿರಲಿಲ್ಲ. ಪ್ರತಿ ಗುರುವಾರ ಮಣ್ಣಗುಡ್ಡದ 
ಹಾರ್ವೆ ಮನೆ, ಸಾಯಿಮಂದಿರಕ್ಕೆ ಭೇಟಿ, ಗಾಂಧಿ ಪ್ರತಿಷ್ಠಾನ - ಭಾರತೀಯ ವಿದ್ಯಾಭವನ - ಫಿಲಾಟೆಲಿಕ್‌ 
ಸೊಸೈಟಿ ಮೀಟಿ೦ಗ್‌ಗಳು, ಒಂದಷ್ಟು ಕಾಗದ ಬರೆಯುವುದು, ಹಳೇ ಪೋರ್ಟೆಬಲ್‌ ಟೈಪ್‌ರೈಟರ್‌ನಲ್ಲಿ 
ಏನನ್ನೋ ಕುಟ್ಟುವುದು, ಮೀನಿನ ತೊಟ್ಟಿ, ಅಕ್ಟೇರಿಯಂಗಳಿಗೆ ಆಹಾರದ ಉಂಡೆ ಹಾಕುವುದು, ಹೂದೋಟದಲ್ಲಿ 
ಹೂಕು೦ಡಗಳನ್ನು ಅತ್ತಿಂದಿತ್ತ ಎತ್ತಿಡುವುದು, ಗಿಡಗಳಿಗೆ ಪೈಪಿನಲ್ಲಿ ನೀರು ಬಿಡುವುದು, ಆರಾಮ ಕುರ್ಚಿಯಲ್ಲಿ 
ಕುಳಿತು ನ್ಯಾಷನಲ್‌ ಜಿಯಾಗ್ರಾಫಿ ಓದುವುದು... ಅಜ್ಜನ ಬಿಡುವಿಲ್ಲದ ಇ೦ಥ ತೊಡಗುವಿಕೆಯಲ್ಲಿ ನನಗೆ 
ಹೊಸತೇನೂ ಕಾಣಿಸಲಿಲ್ಲ. 


ಈ ನಡುವೆ ಕಾರ್ಯನಿಮಿತ್ತ ನಾನು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ 
ಸುತ್ತಾಡತೊಡಗಿದೆ. ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ ವಿವಿಧ ವಿಷಯಗಳ ಕುರಿತು ಅರಿವು ಮೂಡಿಸುವುದಕ್ಕಾಗಿ 
ಚಲನಚಿತ್ರ ಪ್ರದರ್ಶನ, ಉಪನ್ಮಾಸ ಕಾರ್ಯಕ್ರಮ ಏರ್ಪಡಿಸುವುದು ಕ್ಷೇತ್ರಪ್ರಚಾರ ನಿರ್ದೇಶನಾಲಯದ 
ಪ್ರಮುಖ ಕೆಲಸ. ಏಷ್ಕನ್‌ ಗೇಮ್ಸ್‌ನಿ೦ದ ಹಿಡಿದು ಸಾಕ್ಸರತೆ, ಆರೋಗ್ಯಪಾಲನೆ, ನೆಲ - ಜಲ ಸಂರಕ್ಷಣೆ, 
ಜೇನುಸಾಕಣೆವರೆಗೆ ನೂರಾರು ಸಾಕ್ಸೃಚಿತ್ರ - ಚಲನಚಿತ್ರಗಳು ನಮ್ಮಲ್ಲಿದ್ದವು. 


ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಶಾಲೆಗಳಲ್ಲಿ; ಸಂಜೆ 
ಸಾರ್ವಜನಿಕ ಸ್ಥಳಗಳಲ್ಲಿ ಫಿಲ೦ ಶೋ ನಡೆಸುತ್ತಿದ್ದೆವು. 
ಆಗ ನನ್ನೊ ೦ದಿಗೆ ಇದ್ದವರು ಗುಂಡಿಬೈಲು ಶ್ರೀನಿವಾಸ್‌ 
ಹಾಗೂ ಎಂ.ಪಿ. ಕನಕರತ್ನ೦. ಹಳ್ಳಿಗಾಡು ಸುತ್ತಾಟದಲ್ಲಿ 
ಪ್ರತಿದಿನವೂ ಹೊಸ ಅನುಭವ. 


ಈ ಸ೦ದರ್ಭದಲ್ಲಿ ದಕ್ಷಿಣ ಕನ್ನಡದ ಹಳ್ಳಿಗಳಲ್ಲಿ ` 
ಕಾರ್ಯಕ್ರಮ ಹಮ್ಮಿಕೊಂಡಾಗಲೆಲ್ಲ ನನ್ನ ಹೆಸರು 
ಹೇಳಿದಾಕ್ಷಣ, “ಅಡಿಕೆ ಸೊಸೈಟಿಯಲ್ಲಿದ್ದ ಪೈಲೂರರು 
ನಿಮಗೇನಾಗಬೇಕು? ಜೇನುಸ೦ಘದಲ್ಲಿ ಒಬ್ಬರು 
ಪೈಲೂರರು ಇದ್ದರಲ್ಲ? ಸತ್ಯಸಾಯಿ ಬಾಬಾ ಅವರ ಫಿಲಂ ತೋರಿಸುವ ಪೈಲೂರರು ನಿಮ್ಮ ಸ೦ಬ೦ಧಿಯೇ?' 
- ಹೀಗೆ ಒ೦ದಲ್ಲ ಒಂದು ಪ್ರಶ್ನೆ ಕೇಳಿಬರುತ್ತಿತ್ತು. "ಅವರು ನನ್ನ ಅಜ್ಜ' ಎಂದೊಡನೆ ಕೆಲವು ಹಿರಿಯರ 


| ಅನನ್ಯ ಅನಾವರಣ] 


ಮುಖ ಹಿಗ್ಗಿ, ಅಜ್ಜನೊ೦ದಿಗೆ ಅವರ ಒಡನಾಟದ ದಿನಗಳನ್ನು ಮೆಲುಕು ಹಾಕುತ್ತಿದ್ದರು. 
ಅದ್ಭುತ ಪ್ರಪಂಚ 


"ಅಜ್ಜ ನೋಡಿದ೦ತಲ್ಲ' ಎ೦ಬ ಭಾವನೆ ನನ್ನಲ್ಲಿ ಮೂಡಿದ್ದು ಹೀಗೆ. ಕಾರ್ಯಕ್ರಮ ಮುಗಿಸಿ ಮಂಗಳೂರಿಗೆ 
೦ದ ಬಳಿಕ ಅಜ್ಜನಿಗೆ ವರದಿ ಒಪ್ಪಿಸದಿದ್ದರೆ ಬಿಡುತ್ತಿರಲಿಲ್ಲ. ಒಂದೊಂದು ಊರಿನ ಹೆಸರೂ ಹೇಳುತ್ತಿದ್ದಂತೆ 
ಅಜ್ಜ ಆ ಊರಿನ ಬಗ್ಗೆ ಏನಾದರೂ ಒಂದಿಷ್ಟು 
ವಿವರ ನೀಡುತ್ತಿದ್ದರು. ಅವರು ಅಲ್ಲಿಗೆ ಭೇಟಿ 
ನೀಡಿದ ಬಗ್ಗೆ, ಆ ಊರಿನ ವೈಶಿಷ್ಟ್ಯದ ಬಗ್ಗೆ 
ಅಲ್ಲಿಯ ಪ್ರತಿಭಾನ್ವಿತ ವ್ಯಕ್ತಿಯ ಬಗ್ಗೆ ಅಜ್ಜ 
ವಿವರಿಸುತ್ತಿದ್ದರು. ಹೀಗೆ ನನಗೂ ಅಜ್ಜನಿಗೂ 
ಶುರುವಾದ ಸಂವಾದ ಮುಂದಿನ ದಿನಗಳಲ್ಲಿ ಒಂದು 
ಅದ್ಭುತ ಪ್ರಪಂಚವನ್ನೇ ನನ್ನ ಮುಂದೆ ತೆರೆದಿಟ್ಟಿತು. 
ಆ ಪ್ರಪಂಚದಲ್ಲಿ ಏನಿತ್ತು ಏನಿಲ್ಲ! ಹೊಸ ಹೊಸ 
ಯೋಚನೆಗಳು, ಉತ್ಸಾಹದ ಚಿಲುಮೆಗಳು, 
ಬಗೆಬಗೆಯ ಹವ್ಯಾಸಗಳು, ಕಾಡು - ಬೆಟ್ಟಗಳು, 


ನದಿಯೊಡಲಿನ ಕಲ್ಲುಗಳು, ಕೆರೆಯ೦ಚಿನ | | 
ಜಲಸಸ್ಕಗಳು, ಉತ್ಕಟ ಪ್ರೀತಿ, ಉದಾತ್ತ ಅಜ್ಜನ ಆರ್ಕಿಡ್‌ ಪ್ರೇಮಕ್ಕೆ ಎಲ್ಲೆಯಿರಲಿಲ್ಲ. 


ಮಾನವೀಯ ಮೌಲ್ಯಗಳು ... ಇವೆಲ್ಲವುಗಳ 
ಜೊತೆಗೆ ನಾನು ಕಾಣದ, ನನ್ನನ್ನು ಸದಾ ಕಾಡುತ್ತಿದ್ದ ನನ್ನ ಅಜ್ಜ (ಅಪ್ಪನ ಅಪ್ಪ) ಶಿವರಾಮಯ್ಯನ ದರ್ಶನ. 


ಆ ದಿನಗಳಲ್ಲಿ ಅಣ್ಣ ಜಿ.ಎಸ್‌. ನೇತೃತ್ವದಲ್ಲಿ ಗೆಳೆಯರನೇಕರು ಸೇರಿ ಆಗೊಮ್ಮೆ ಈಗೊಮ್ಮೆ ಚಾರಣ 
ರ = ಹೋಗುತ್ತಿದ್ದೆವು. ಬಂಟಮಲೆ, 
| | ಕುಮಾರಪರ್ವತ, ಮ್ಯಾಲರಕೋಟೆ 
ಯಿ೦ದ ಹಿಡಿದು ಸಕಲೇಶಪುರ, 
ಕೊಡಗಿನ ಕಾಡುಗಳ ವರೆಗೆ ನಮ್ಮ 
ಸುತ್ತಾಟ. ಆಗೆಲ್ಲ ಅಣ್ಣ ಆರ್ಕಿಡ್‌ 
ಗಳ ಬಗ್ಗೆ, ಹೂಗಳ ಬಗ್ಗೆ, ಮರಗಳ 
ಬಗ್ಗೆ ಹೇಳುತ್ತ ಹೇಳುತ್ತ ಆ "ಪಾಠ' 
ಮುಗಿಸಿದಾಗ ಅಜ್ಜನ ಕುರಿತು 
ಹೊಸತೊಂದು ಸಂಗತಿ ನನ್ನಲ್ಲಿ 
ಆಚ್ಚೊತ್ತಿರುತ್ತಿತ್ತು. 


ಅಣ್ಣ ಪರಿಸರದ ಕುರಿತು 
ಮಾತನಾಡುವುದೆ೦ದರೆ ಅಜ್ಜನ 
ಬಗ್ಗೆಯೇ ವಿವರಣೆ. ಅಜ್ಜನೊ೦ದಿಗೆ ಅವರು ಬಂಟಮಲೆ ಹತ್ತಿದ್ದು, ವೈಲ್ಡ್‌ ಆರ್ಕಿಡ್‌ ಸಂಗ್ರಹಿಸಿದ್ದು, 
ಗಿಡಗಳನ್ನು ನೋಡುವ - ಅರ್ಥಮಾಡಿಕೊಳ್ಳುವ ಕ್ರಮ, ಅವುಗಳಲ್ಲಿನ ಹತ್ತಾರು ಜಾತಿಗಳು... ಅಣ್ಣನ 
ಪರಿಸರ ಪಾಠದಿಂದಾಗಿ ಕಾಡಿನಿಂದ ವಾಪಾಸಾಗುವಾಗ ನನ್ನ ಚೀಲದಲ್ಲಿ ಒಂದೆರಡು ವೈಲ್ಡ್‌ ಆರ್ಕಿಡ್‌ಗಳು; 


ಅಜ್ಜ ಮುಸಂಡ ಗಿಡವನ್ನು ಸಿಲೋನ್‌ನಿಂದ ತರಿಸಿದ್ದರು. 


|ಅನನ್ವ ಅನಾವರಣ| ' 


81 


ವಾಗ ನಾಲ್ಕಾರು ಕಲ್ಲುಗಳು- ಮಂಗಳೂರು ಅಜ್ಜನಿಗಾಗಿ! 


ಲೌ 
ತ್ರ 
8 
ek 


(SS, 5 

13 
ಒಂದಿಷ್ಟು ತೆಂಗಿನ ಸಿಪ್ಪೆಯ ನಾರು ಸೇರಿಸಿ ಆರ್ಕಿಡ್‌ ಸ್ಹಾಪನೆ ಮಾಡಿರುತ್ತಿದ್ದರು. ಅಷ್ಟೇ ಅಲ್ಲ, ಅದು 
ಇ೦ತಹುದೇ ಆರ್ಕಿಡ್‌; ಹೀಗೆ ಬೆಳೆಯುತ್ತದೆ; ಇ೦ತಹ ಸಮಯದಲ್ಲಿ ಹೂ ಬಿಡುತ್ತದೆ; ಹೂವಿನ ಬಣ್ಣ - 


ಗಾತ್ರ ಎಲ್ಲವನ್ನೂ ವಿವರಿಸುತ್ತಿದ್ದರು. ಹೀಗೆ ಅಣ್ಣ ಶುರುಮಾಡಿದ ಪಾಠವನ್ನು ಅಜ್ಜ ಮುಂದುವರಿಸುತ್ತಿದ್ದ ರು. 


[2] [8 


ಆರ್ಕಿಡ್‌ ಪ್ರೇಮ 


2 


ನನಗೂ ಆರ್ಕಿಡ್‌ ಹುಚ್ಚು ಹಿಡಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಸಾಮಾನ್ಯವಾಗಿ ತಿ೦ಗಳಲ್ಲಿ ಒ೦ದು 
ವಾರ ದಕ್ಷಿಣ ಕನ್ನಡದಲ್ಲಿ, ಒ೦ದು ವಾರ ಕೊಡಗಿನಲ್ಲಿ ಕ್ಷೇತ್ರಪ್ರಚಾರ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದೆವು. 
ಹೀಗೆ ಕ್ಯಾಂಪ್‌ ಮಾಡಿದಾಗಲೆಲ್ಲಾ ನಮ್ಮ ತಿರುಗಾಟದಲ್ಲಿ ಆರ್ಕಿಡ್‌ ಸಂಗ್ರಹ ಕೂಡ ಒಂದು ಅಜೆಂಡಾ 
ಎ೦ಬಂತಾಗಿತ್ತು. 


ಪ್ರವಾಸದಿ೦ದ ವಾಪಾಸಾಗುತ್ತಿದ್ದಾಗ ನಾನು ತರುತ್ತಿದ್ದ ಆರ್ಕಿಡ್‌ಗಳನ್ನು ಅಜ್ಜ ಉಮೇದಿನಿ೦ದ ಕು೦ಡಗಳಲ್ಲೋ, 


ಮರದ ಗೆಲ್ಲುಗಳಲ್ಲೋ ಪೋಷಿಸುತ್ತಿದ್ದರು. ಆದರೆ ಅವು ಕರಾವಳಿಯ ಹವೆಗೆ ಒಗ್ಗಿ ಕೊಳ್ಳದೆ ಕ್ರಮೇಣ ಬಾಡಿ 
ಒಣಗಿಹೋಗುತ್ತಿದ್ದವು. ಇಷ್ಟುದರೂ ನಮ್ಮ ಆರ್ಕಿಡ್‌ ಪ್ರೇಮವೇನೂ ಕಡಿಮೆಯಾಗುತ್ತಿರಲಿಲ್ಲ. 


ಮಂಗಳೊರು ಮನೆಯಂಗಳದ ಮಾವಿನ ಮರದಲ್ಲಿ ಅಜ್ಜ 
ಎಲ್ಲಿಂದಲೋ ತಂದು ಕಟ್ಟಿದ್ದ ಆರ್ಕಿಡ್‌ ಸಾಕಷ್ಟು ಬೆಳೆದು 
ವರ್ಷಕ್ಕೊಮ್ಮೆ ಹಳದಿ ಬಣ್ಣದ ಆಕರ್ಷಕ ಹೂಗೊಂಚಲು 
ಅರಳಿಸುತ್ತಿತ್ತು. ಅದು ಹೂಬಿಡುವ ಕಾಲ. ಮಾರ್ಚ್‌- 
ಏಪ್ರಿಲ್‌ ಎ೦ದು ನೆನಪು. ಆ ಹೂಗಳನ್ನು ಸ್ವಾಗತಿಸಲು 
ಅಜ್ಜ ಎರಡು ತಿಂಗಳು ಮುಂಚಿತವಾಗಿಯೇ 
ರೆಡಿಯಾಗುತ್ತಿದ್ದರು. ಅದರಲ್ಲಿ ಮೊಗ್ಗುಗಳು 
ಮೂಡಿದಾಗಲೇ ಅಜ್ಜ ಕಾಮೆ೦ಟರಿ ಆರಂಭಿಸುತ್ತಿದ್ದರು. 
ಹೂಬಿಟ್ಟಾಗಲ೦ತೂ ಅಜ್ಜನ ಮನಸ್ಸಿನೊಳಗೆಯೇ ಅವು 
ಅರಳಿವೆಯೆಂಬಂತೆ ಅವರು ಸಂಭ್ರಮಪಡುತ್ತಿದ್ದರು. ಆಗ 
ಅಜ್ಜ ಮನೆಗೆ ಬಂದವರಿಗೆಲ್ಲ ಆ ಆರ್ಕಿಡ್‌ ತೋರಿಸಿ 
ಅವರಲ್ಲೂ ಆರ್ಕಿಡ್‌ ಬಗ್ಗೆ ಒಲವು ಮೂಡುವಂತೆ 
ಮಾಡುತ್ತಿದ್ದರು. ಮಾತ್ರವಲ್ಲ ಅವರಿಗೆಲ್ಲ 
ಹ೦ಚುವುದಕ್ಕೆ೦ದೇ ಮಾಡಿಟ್ಟಿರುತ್ತಿದ್ದ ಒಂದಷ್ಟು 
ಗಿಡಗಳನ್ನು ಹಂಚಿ, "ನೀವೂ ಬೆಳೆಸಿ' ಎ೦ದು ಹುರಿದುಂಬಿಸುತ್ತಿದ್ದರು. 


ಆರ್ಕಿಡ್‌ಗಳ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೂ ಅಜ್ಜನ ಅಕ್ವೇರಿಯ೦ಗಳು ಮಾತ್ರ ನನ್ನ - 
ಕಣ್ಣಿಗೆ ಬೀಳಲೇ ಇಲ್ಲ. ಆದರೆ ಅಂತಹ ಸಂದರ್ಭ ಅಚಾನಕ್ಕಾಗಿ ಬಂದೊದಗಿತು. ಒಮ್ಮೆ ಅಜ್ಜ ಪುಟ್ಟಪರ್ತಿಗೆ 
ಹೋಗುವಾಗ "ಮೀನುಗಳಿಗೆ ಊಟ ಹಾಕುವುದನ್ನು ಮರಿಬೇಡಿ' ಎ೦ದು ಮೊಮ್ಮ ಕ್ಕಳಿಗೆ ಹೇಳಿದ್ದರು. ಅಜ್ಜ 
ಅನ್ನದ ಉಂಡೆ ಮಾಡಿ ಮೀನುಗಳಿಗೆ ಹಾಕುವುದನ್ನಷ್ಟೆ ನೋಡಿದ್ದ ನಾವು (ರಕ್ಷಿತಾ, ನಾನು) ಅನ್ನವನ್ನೇ ನೇರ 
ಅಕ್ಟೇರಿಯಂಗೆ ಹಾಕಿದೆವು. ಮೀನುಗಳಿಗೆ ಆಹಾರ ಕಡಿಮೆಯಾಗದಿರಲಿ ಅಂತ ಒ೦ದಿಷ್ಟು ಜಾಸ್ತಿಯೇ ಹಾಕಿದೆವು. 
ಇದರಿಂದಾಗಿ ದುರಂತವೇ ನಡೆದುಹೋಯಿತು. ಮರುದಿನ ಬೆಳಿಗ್ಗೆ ಅಕ್ಟೇರಿಯಂ ನೀರೆಲ್ಲ ಬಗ್ಗಡವಾಗಿತ್ತು. 


| ಅನನ್ಯ ಅನಾವರಣ] 


ಮೇಲ್ಭಾಗದಲ್ಲಿ ನಾಲ್ಕಾರು ಮೀನುಗಳು ಜೀವಬಿಟ್ಟು ತೇಲಾಡುತ್ತಿದ್ದವು. ಮೀನು ಸತ್ತದ್ದಕ್ಕಿ೦ತ "ಅಜ್ಜ ಏನ೦ದಾರು' 
ಎ೦ಬ ಯೋಚನೆ ಬ೦ದದ್ದೇ ತಡ, ಅಜ್ಜನ ಆತ್ಮೀಯ ಗೆಳೆಯ ರಮೇಶ್‌ಚ೦ದ್ರ ಹಾರ್ವೆಯವರಿಗೆ ಫೋನ್‌ 
ಮಾಡಿ ಪರಿಸ್ಥಿತಿ ವಿವರಿಸಿದೆವು. ಹಾರ್ವೆಯವರ ತಮ್ಮನ ಮಗ ಸುನಿಲ್‌ ಬಂದು ಉಳಿದ ಮೀನುಗಳನ್ನೂ 
ನಮ್ಮನ್ನೂ ಒಟ್ಟಿಗೇ ಕಾಪಾಡಿದರು. 


"ಮೀನುಗಳು ನೇರ ಅನ್ನವನ್ನೇ ತಿನ್ನುವುದಿಲ್ಲ; ಅಜ್ಜ ಅನ್ನವನ್ನು ಅರೆದು ಅದರೊಂದಿಗೆ "ಫಿಶ್‌ ಫುಡ್‌' 
ಬೆರೆಸಿ ಹಾಕುತ್ತಿದ್ದರು. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅನ್ನ ಹಾಕಿದ್ದರಿ೦ದ ಅವು ಕೊಳೆತು ನೀರು ಹಾಳಾಗಿ 
ಮೀನುಗಳು ಉಸಿರುಗಟ್ಟಿ, ಸಾಯತೊಡಗಿದವು' ಎ೦ದು ಸುನಿಲ್‌ ಪ್ರಾಥಮಿಕ ಪಾಠ ಮಾಡಿ ಅಕ್ಟೇರಿಯ೦ 
ಅ೦ದರೆ ಟಿವಿ ಇಟ್ಟ ಹಾಗೆ ಒ೦ದೆಡೆ ಇಟ್ಟುಬಿಡುವ ಸ೦ಗತಿಯಷ್ಟೇ ಅಲ್ಲ ಎ೦ಬುದನ್ನು ಮನವರಿಕೆ ಮಾಡಿದರು. 
ಅಜ್ಜ ಪುಟ್ಟಪರ್ತಿಯಿ೦ದ ವಾಪಾಸಾಗುವಷ್ಟರಲ್ಲಿ ಅಕ್ಟೇರಿಯಂಗೆ ಜೀವಕಳೆ ಬಂದಿತ್ತು. ಮೀನ್ಮನೆ ಕುರಿತು 
ನನ್ನಲ್ಲಿ ಆಸಕ್ತಿ ಮೂಡಿದ್ದು ಈ ಘಟನೆಯಿ೦ದ. 


ಗುರು - ಶಿಷ್ಯ 


ಅಜ್ಜನ ವಿಶೇಷವೆ೦ದರೆ, ಯಾರಿಗೇ ಆಗಲಿ ಒ೦ದು ವಿಷಯದಲ್ಲಿ ಆಸಕ್ತಿಯಿಲ್ಲವೆ೦ದಾದರೆ ಆ ಕುರಿತು ಅವರಲ್ಲಿ 
ಪ್ರಸ್ತಾಪವೇ ಮಾಡುತ್ತಿರಲಿಲ್ಲ. ಹಾಗೂ "ನಾನು ಇ೦ಹದ್ದು ಮಾಡಿದ್ದೆ' ಅ೦ತ ಎ೦ದೂ ತಾವಾಗಿಯೇ 
ಹೇಳುತ್ತಿರಲಿಲ್ಲ. ಮಾಡಿದ್ದರ ಬಗ್ಗೆ "ಭಾಷಣ' ಮಾಡುವುದಕ್ಕಿಂತ, 
ಮಾಡಬೇಕಾದ್ದರ ಬಗ್ಗೆ ಚಿಂತಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆಯಿಡುವುದಕ್ಕೇ 
ಅಜ್ಜನ ಆದ್ಯತೆ. ನನ್ನ ಬಳಿ ಅದುವರೆಗೆ ಅವರು 
ಮಾತಾಡುತ್ತಿದ್ದುದು ಫಿಲಂ - ಪ್ರೊಜೆಕ್ಟರಿನ ಬಗ್ಗೆ; ಆರ್ಕಿಡ್‌ನ 
ಬಗ್ಗೆ. ಆದರೆ ಅಕ್ಟೇರಿಯಂ ಕುರಿತ ಈ ದಿಢೀರ್‌ ಜ್ಞಾನೋದಯ 
ದಿಂದಾಗಿ ಮೀನುಗಳ ಬಗ್ಗೆ ಅಜ್ಜನೊಂದಿಗೆ ಮಾತಿಗಿಳಿದದ್ದೇ 
ಸರಿ, ಅಜ್ಜ ಗುರು - ನಾನು ಶಿಷ್ಯ. 


ಅಕ್ವೇರಿಯ೦ ಬಗ್ಗೆ ಅಜ್ಜ ಬರೆದ ಪುಸ್ತಕ - ಅಲಂಕಾರಿಕ 
ಮೀನುಗಳು ಹಾಗೂ ಈ ಹವ್ಕಾಸದ ಬಗ್ಗೆ ನನ್ನಲ್ಲಿ ಆಸಕ್ತಿ 
ಕುದುರಿಸಿತು. ಒ೦ದು ಪ್ರಶ್ನೆಗೆ ಅಜ್ಜ ಹತ್ತು ಉತ್ತರ ನೀಡುತ್ತಿದ್ದರು. 
ಅಕ್ಟೇರಿಯಂ "ಸೆಟ್‌' ಮಾಡುವುದರಿ೦ದ ಹಿಡಿದು ಅದಕ್ಕೆ ಸೂಕ್ತ 
ಮೀನುಗಳನ್ನು ಬಿಡುವ ವರೆಗೆ ಪ್ರತಿಯೊಂದೂ ಆಸಕ್ತಿಯ 
ಸಂಗತಿಯೇ. ಮೀನುಗಳ ಜೀವನಕ್ರಮ, ಸ್ವಭಾವ ಕೂಡಾ ಒ೦ದೇ 
ತೆರನಾದುದಲ್ಲ. ಮೀನ್ಮನೆಯನ್ನು ಆಕರ್ಷಕವಾಗಿ 
ವಿನ್ಯಾಸಗೊಳಿಸುವುದು ಒಂದು ಕಲೆಯೂ ಹೌದು. ಅಜ್ಜನ ಪಾಠಕ್ಕೆ ನಾನು ದಂಗಾದೆ. ತಡಮಾಡಲಿಲ್ಲ, 
ಎರಡಡಿ ಉದ್ದದ ಒಂದು ಪುಟ್ಟ ಮೀನ್ಮನೆ ತ೦ದು ಕಚೇರಿಯಲ್ಲಿ ಜೋಡಿಸಿಯೇ ಬಿಟ್ಟೆ. ಕೆಲವೇ ದಿನಗಳಲ್ಲಿ 
ಅದು "ಬೋರ್‌' ಅನ್ನಿಸತೊಡಗಿದಾಗ ಮೂರಡಿ ಉದ್ದದ ದೊಡ್ಡ ಅಕ್ವೇರಿಯಂ ಪ್ರತ್ಯಕ್ಷವಾಯಿತು. ಮೀನ್ಮನೆ 
ಹವ್ಮಾಸದೊಂದಿಗೆ ಹಾರ್ವೆ ಕುಟು೦ಬದೊ೦ದಿಗೂ ನನ್ನ ನಂಟು ಬೆಳೆಯಿತು. ರಮೇಶ್‌ಚ೦ದ್ರ ಹಾರ್ವೆ 
ಹಾಗೂ ಸುನಿಲ್‌ ಇಬ್ಬರಿಗೂ ಮೀನ್ಮನೆಯ ಸಂಗತಿಗಳು ಕರತಲಾಮಲಕ. ಅಕ್ಟೇರಿಯಂ ಸೆಟ್‌ ಮಾಡುವಾಗ 
ಡ್ರಿಫ್ಟ್‌ವುಡ್‌ ಬಳಕೆ, ಫಿಲ್ಬರ್‌ಗಳ ಜೋಡಣೆ, ಬಲ್ಬ್‌ಗಳ ಪ್ರಖರತೆ, ಮೀನುಗಳಿಗೆ ನೀಡುವ ಆಹಾರ ಮುಂತಾದ 
ವಿಚಾರಗಳು ಅಷ್ಟೇನೂ ಸರಳವಲ್ಲ. ಮೀನುಗಳ ಸಂತಾನೋತ್ಪತ್ತಿ ವಿಧಾನವೂ ವಿಭಿನ್ನ. ಬಿಡುವಾದಾಗಲೆಲ್ಲ 


| ಅನನ್ಯ ಅನಾವರಣ]| 


ಮುತ್ತ. 


ರಮೇಶ್‌ಚಂದ್ರ ಹಾರ್ವೆ 


ತ್‌ 
ಆ ಸಳ್‌ ಹ ಇ ಶೆ 
CMD A ಇಎಫ್‌ 
ಜ 


೨ 
ಇಿಸಲು ಅಜ್ಜ 


ಗು 


——— 9 ಇ 
ಸವನ್ನು ಜನಪ್ರಿಯಗೊ 


ಷಾ 


ಬ 
೧ 


ಯೆ 


ಹವಾ 


ಮ 
vw 


ಉಷ್ಣ ಕಾಳ ಇಲಿ 
ಖೀನ್ಮನಿ 


ೀಜನೆಗಳು. 


೮ 


ಹತಾರ 


ನಾನು ಹಾರ್ವೆಯವರಲ್ಲಿಗೆ ಹೋಗುತ್ತಿದ್ದೆ; ಈ ಬಗ್ಗೆ ಚರ್ಚಿಸುತ್ತಿದ್ದೆ. 


ಬರಬರುತ್ತ ಅಜ್ಜ ಇನ್ನಷ್ಟು ಹತ್ತಿರವಾಗತೊಡಗಿದರು. ನಮ್ಮ ನಿರ್ದೇಶನಾಲಯದ ವತಿಯಿಂದ ನಡೆಸುತ್ತಿದ್ದ 
ಕಾರ್ಯಕ್ರಮಗಳ ಬಗ್ಗೆ ಅಜ್ಜ ಖುಷಿಪಡುತ್ತಿದ್ದರು; ಅಭಿಮಾನಪಡುತ್ತಿದ್ದರು; ಹುರಿದುಂಬಿಸುತ್ತಿದ್ದರು. ಜೊತೆಗೆ 
ತಾವೂ ಇನ್ನಷ್ಟು ಚುರುಕಾಗತೊಡಗಿದರು. | 


"ಅಕ್ಕಾ ಫೋರಂ' ಸ್ಲಾಪನೆ 


ರಾ 


1993ರ ಒ೦ದು ದಿನ ಅಜ್ಜನ ಪುಟಾಣಿ 

2 ಟೈಪ್‌ರೈಟರ್‌ ಪರುಸೊತ್ತಿಲ್ಲದೆ 

ವ್ರ ಬ” ಸದ್ದುಮಾಡುತ್ತಿತ್ತು. ಅಜ್ಜ ಅಕ್ಟೇರಿಯಂ ಕುರಿತು 

ಸಂಘವೊಂದನ್ನು ಹುಟ್ಟುಹಾಕಲು 

FORUM | ಬ್ಹಗ್ಗತ್ತಿದ್ದರು. ಟೈಪಿಂಗ್‌ ಮುಗಿದಾಗ 

"ಅಕ್ಕಾ ಪೋರ೦' ರಚನೆಯಾಗಿತ್ತು. ಅಜ್ಜನ 

"ಅಕ್ವಾ ಫೋರ೦' ಲಾ೦ಛನ. ಮುಖ್ಯ ಉದ್ದೇಶ ಸ್ಥಳೀಯವಾಗಿ "ಫಿಶ್‌ 

ಬ್ರೀಡಿಂಗ್‌' (ಮೀನುಗಳ ಸಂತಾನೋತ್ಪತ್ತಿ) 

ಜನಪ್ರಿಯಗೊಳಿಸುವುದು ಹಾಗೂ ಮ೦ಗಳೂರಿನಲ್ಲೊಂದು ಮತ್ಸ್ಯಾಗಾರ ಸ್ಥಾಪಿಸುವುದು. ಕೆಲ ದಿನಗಳಲ್ಲಿ 

ಕ್ಷೇತ್ರಪ್ರಚಾರ ನಿರ್ದೇಶನಾಲಯ, ಅಕ್ವಾ ಫೋರಂ ಜೊತೆಯಾಗಿ ಮೀನುಗಾರಿಕಾ ಕಾಲೇಜಿನಲ್ಲಿ "ಉಪವೃತ್ತಿಯಾಗಿ 

ಮೀನ್ಮನೆ ಹವ್ಕಾಸ' ಕುರಿತು ಒ೦ದು ದಿನದ ಕಾರ್ಯಾಗಾರವನ್ನೂ ಏರ್ಪಡಿಸಿದೆವು. ಸುನಿಲ್‌ಚ೦ದ್ರ ಹಾರ್ವೆ 
ಮೀನ್ಮನೆ ಜೋಡಣೆ ಕುರಿತು ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. 


ಅಜ್ಜ ಅಷ್ಟಕ್ಕೇ ಸುಮ್ಮನಾಗಲಿಲ್ಲ. "ಅಕ್ವಾ ಫೋರಂ' ಇನ್ನಷ್ಟು ಬಲಗೊಳಿಸಬೇಕೆ೦ದು ಯೋಚಿಸತೊಡಗಿದರು. 
ಆಗ ನಾನೆ೦ದೆ, "ಇದು ಈ ಪ್ರಾಯದಲ್ಲಿ ನಿಮ್ಮಿ೦ದ ಮಾತ್ರ ಆಗುವ ಕೆಲಸವಲ್ಲ. ಇನ್ನಷ್ಟು ಆಸಕ್ತರನ್ನು 
ಸೇರಿಸಿಕೊ೦ಡು ಮುಂದುವರಿಯುವುದು ಸೂಕ್ತ.' ಅಜ್ಜನ ಉತ್ಸಾಹದಲ್ಲಿ ಒಂದಿನಿತೂ ವೃತ್ಕಾಸವಾಗಲಿಲ್ಲ. 
"ಸರಿ ಅದಕ್ಕೊ೦ದು ಮೀಟಿಂಗ್‌ ಕರಿ' ಅಂದರು. "ಅಕ್ವಾ ಫೋರಂ' ವತಿಯಿಂದ ಅಕ್ಟೋಬರ್‌ 27, 1993ರ೦ದು 
ಕೆಲವರಿಗೆ ಪತ್ರ ಹೋಯಿತು. ನವೆಂಬರ್‌ 8ರಂದು ವುಡ್‌ಲ್ಕಾ೦ಡ್ಸ್‌ ಹೊಟೇಲಿನಲ್ಲಿ ಸಭೆಯೂ ಜರುಗಿತು. 
ಅಜ್ಜ, ಸುನಿಲ್‌, ಲೆಸ್ಟರ್‌ ಸಲ್ಹಾನ, ಶಿವಾನ೦ದ ರಾವ್‌, ಆನಂದ ಆಳ್ವ, ನಾನು ಸೇರಿ ಎಂಟು ಮಂದಿ. ಅಜ್ಜ 
ಬೈಲಾ ಸಿದ್ದ ಪಡಿಸಿಯೇ ತಂದಿದ್ದರು. "ಕೆನರಾ ಅಕ್ವೇರಿಯ೦ ಅಸೋಸಿಯೇಶನ್‌' ಅಂತ ಹೆಸರೂ ನಿಗದಿಯಾಯಿತು. 


| ಅನನ್ಯ ಅನಾವರಣ। 


ಮೀನ್ಮನೆ ಸಂಘ ಉದ್ಭಾಟನೆ 


ಜನವರಿ 2, 1994ರ೦ದು ಅದೇ ಹೊಟೇಲಿನಲ್ಲಿ ಸಂಘದ ಪ್ರಥಮ ಮಹಾಸಭೆ. ಡಾ. ಕೆ.ಎಸ್‌. ಪ್ರಭಾಕ 
ರಾವ್‌ ಅವರ ಅಧ್ಯಕ್ಷತೆ. ಅಷ್ಟರಲ್ಲಾಗಲೇ ಸಂಘಕ್ಕೆ 80ಕ್ಕೂ ಹೆಚ್ಚು ಮಂದಿ ಸದಸ್ಕರ ನೋ೦ದಣಿಯಾಗಿತ್ತು. 
ಅಕ್ವೇರಿಯ೦ ಅಸೋಸಿಯೇಶನ್ನಿನ ಮೊದಲ ವರ್ಷಕ್ಕೆ ಅಜ್ಜ ಅಧ್ಯಕ್ಷರಾಗಿ, ಗೋಪಿನಾಥ ಮಲ್ಮ 
ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡರು. ಆರು ಮಂದಿ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ನಾನೂ ಒಬ್ಬ. 
ಅಕ್ಟಾ ಫೋರಂ ಲಾಂಛನ ರಚಿಸಿದ್ದ ಮಿತ್ರ ಎಂ.ಜಿ. ಕಜೆ ಹೊಸ ಅಸೋಸಿಯಶನ್ನಿನ ಸು೦ದರ ಲಾಂಛನ 
ವಿನ್ಯಾಸಗೊಳಿಸಿದರು. ಅದೇ ತಿಂಗಳ 23ರಂದು ನಡೆದ ಸಮಾರಂಭದಲ್ಲಿ ಮೀನುಗಾರಿಕಾ ಕಾಲೇಜಿನ ನಿರ್ದೇಶಕ 
ಡಾ. ಪಿ.ಕೆ. ಸಾಲಿಯಾನ್‌ ಮೀನ್ಮನೆ ಸಂಘ ಉದ್ದಾಟಿಸಿದರು. 


ಸಂಘ ಆರಂಭವಾದದ್ದೇ ತಡ, ಅಜ್ಜ ಹತ್ತಾರು ಯೋಜನೆಗಳನ್ನು ಮುಂದಿಟ್ಟರು. ಅವುಗಳಿಗೆ ನಾನು 
ಪ್ರತಿಕ್ರಿಯೆ ವ್ಯಕ್ತಪಡಿಸುವಲ್ಲಿ (ಕೆಲಸದ ಒತ್ತಡ ಭಯದಿಂದ) ಹಿಂದೇಟು ಹಾಕಿದರೆ ಅಜ್ಜ ಮಲ್ಕರಿಗೆ ಫೋನ್‌ 
ಮಾಡುತ್ತಿದ್ದರು. ಕೂಡಲೇ ಗೋಪಿ ನನ್ನ ನಂಬರ್‌ ಡಯಲ್‌ ಮಾಡುತ್ತಿದ್ದರು! 


1994ರ ಫೆಬ್ರವರಿಯಲ್ಲಿ ಮಂಗಳೂರು ಮನೆಯಲ್ಲಿ ಮೀನ್ಮನೆ ನಿರ್ವಹಣೆ ಕುರಿತು ಸಂಘದ ವತಿಯಿಂದ 
ಪ್ರಾತ್ಮಕ್ಸಿಕೆ ಏರ್ಪಡಿಸಲಾಗಿತ್ತು. ಅದನ್ನು ಸುನಿಲ್‌ ನಡೆಸಿಕೊಟ್ಟರು. ಮುಂದಿನ ದಿನಗಳಲ್ಲಿ ಪುತ್ತೂರು, ಸುಳ್ಳ 
ಮುಂತಾದೆಡೆಗಳಲ್ಲಿ ಸುನಿಲ್‌ ಅಂತಹುದೇ 
ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮೀನ್ಮನೆ 
ಹವ್ಮಾಸವನ್ನು ಮಂಗಳೂರಿನ ಹೊರಗೂ 
ಜನಪ್ರಿಯಗೊಳಿಸಲು ಪ್ರಯತ್ನಿಸಿದರು. 


ಮೀನ್ಮನೆ ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ 
ವಿತರಿಸಿದೆವು. ಅಕ್ಟೇರಿಯ೦ ಡೀಲರ್‌ಗಳಿ೦ದ 
ಮೀನು ಹಾಗೂ ಇತರ ಸಲಕರಣೆಗಳನ್ನು 
ಖರೀದಿಸುವಾಗ ಸ೦ಘುದ ಐಡಿ ಕಾರ್ಡ್‌ 
ತೋರಿಸಿದರೆ ಡಿಸ್ಕೌಂಟ್‌ ಸಿಗಬೇಕೆ೦ಬುದು 
ಅಜ್ಜನ ಉದ್ದೇಶ. ಇದಕ್ಕೆ ಡೀಲರ್‌ಗಳೂ 
ಸಮ್ಮತಿಸಿದರು. ಇದು ಕಾರ್ಯರೂಪಕ್ಕೆ ಬ೦ದರೂ ಕೆಲವೊ೦ದು ಸಮಸ್ಯೆಗಳಿ೦ದಾಗಿ ಕ್ರಮೇಣ ನಿ೦ತುಹೋಯಿತು. 


ನರಾ ಅಕ್ವೇರಿಯ೦ ಅಸೋಸಿಯೇಶನ್ನಿನ ಲಾ೦ಛನ. 


ಹೊಸತಿನತ್ತ ತುಡಿತ 


ಆದರೆ ಅಜ್ಜ ಸೋಲುಗಳಿ೦ದ ವಿಚಲಿತರಾಗುವವರಲ್ಲ. ಸದಾ ಹೊಸತಿನತ್ತ ತುಡಿಯುತ್ತಿದ್ದ ಅವರ ಮನಸ್ಸು 
ವಿನೂತನ ಯೋಜನೆಗಳನ್ನು ರೂಪಿಸುತ್ತಿತ್ತು. ಗೋಪಿಯೂ ಆಗ ಬಹಳ ಉಮೇದಿನಿಂದಿದ್ದರು. 1994ರ 
ಏಪ್ರಿಲ್‌ನಲ್ಲಿ ಕುದುರೆಮುಖದ ಹನುಮನಗುಂಡಿಗೆ ಮೀನ್ಮನೆ ಸಂಘ ಪಿಕ್‌ನಿಕ್‌ ಏರ್ಪಡಿಸಿತ್ತು. (ಮುಂದೆ 
ಹೆಬ್ರಿಗೂ ಇಂತಹುದೇ ಪ್ರವಾಸ ಹಮ್ಮಿಕೊಳ್ಳಲಾಗಿತ್ತು.) ಹೊಳೆಯಲ್ಲಿನ ಮೀನುಗಳನ್ನು ಗುರುತಿಸುವುದು, 
ಮೀನ್ಮನೆಗೆ ಬೇಕಾದ ಕಲ್ಲು, ಡ್ರಿಫ್ಟ್‌ವುಡ್‌, ಜರಿಸಸ್ಕಗಳ ಸಂಗ್ರಹ ಈ ಪ್ರವಾಸದ ಉದ್ದೇಶ. ಪಿಕ್‌ನಿಕ್‌ 
ಮುಗಿಯುತ್ತಿದ್ದಂತೆ ಮೀನುಗಾರಿಕಾ ಕಾಲೇಜಿನಲ್ಲಿ ಅಕ್ಟೇರಿಯಂ ಫಿಶ್‌ ಬ್ರೀಡಿಂಗ್‌ ಕುರಿತು ತರಬೇತಿ; ಅದಾದ 
ಕೂಡಲೇ ಮೀನ್ಮನೆ ಜೋಡಣೆಯಲ್ಲಿ ಮಂಗಳೂರು ನಗರ ಮಟ್ಟದ ಸ್ಪರ್ಧೆ... ಅಜ್ಜನ ಪಟ್ಟಿಗೆ 
ಪೂರ್ಣವಿರಾಮವೇ ಇರಲಿಲ್ಲ; ಅಲ್ಪ ವಿರಾಮವೂ ಇರಲಿಲ್ಲ. 


| ಅನನ್ಯ ಅನಾವರಣ 


ಪಿಕ್‌ನಿಕ್‌ ಸಂದರ್ಭದಲ್ಲಿ ಡ್ರಿಫ್ಟ್‌ವುಡ್‌ ಸಂಗ್ರಹ. 


ನನ್ನೊಂದಿಗೆ ನನ್ನ ನ್ನೂ ಗಿಗಳೂ ಮೀನ್ಮನೆ ನಿರ್ವಹಣೆಯಲ್ಲಿ ಆಸಕ್ತಿ ತಳೆದದ್ದು ಮಾತ್ರವಲ್ಲ; ಪರಿಣತರೂ 


ಆಗಿಬಿಟ್ಟರು. ಸ ವಿಜಯ್‌, ಶ್ರೀನಿವಾಸ್‌, ರತ್ನಂ ತಮ್ಮ ಮನೆಗಳಲ್ಲಿ ಮೀನ್ಮನೆ ಇಟ್ಟಿದ್ದರು. ಅಲ್ಲಿಯವರೆಗೆ 
ಸ್ಪ ಸಂದರ್ಭದಲ್ಲಿ ಆರ್ಕಿಡ್‌ ಮಾತ್ರ ಸಂಗ್ರಹಿಸುತ್ತಿದ್ದ ಶ್ರೀನಿವಾಸ್‌, ಕನಕರತ್ನ೦ ಮತ್ತು ನಾನು 


EN, 


ಮೀನಿನ ಸಹವಾಸದಿಂದಾಗಿ ಕಲ್ಲು, ಡ್ರಿಫ್ಟ್‌ವುಡ್‌, ಜರಿಸಸ್ಕ ಮುಂತಾದವುಗಳನ್ನು ಸಂ ್ರಹಿಸುವುದಕ್ಕೆ 
ಆರಂಭಿಸಿದೆವು. ಹೀಗೆ ನಮ್ಮ ಜಿ ಪಿನೊಳಗೆ ಪ್ರೊಜೆ ಜಿಕ್ಸರ್‌, ಫಿಲಂ ಡಬ್ಬ ಗಳ ಸಂದಿಯಲ್ಲಿ ಆರ್ಕಿಡ್‌ ಗಳೊ, 


ಗೌ| ಾ 


ಕಲ್ಲುಗಳೂ ಸ್ಹಾನ ಪಡೆದುಕೊಂಡವು. ಅನೇಕ ಊರುಗಳಲ್ಲಿ ನಮ್ಮ ಜೀಪಿನೊಳಗೆ ಇಣುಕಿದ ಸ್ಥಳೀಯರು, 


[xe] 


ಪ್ರವಾಸಿ ಬಂಗಲೆಯ ಸಿಬ್ಬಂದಿ ಕುತೂಹಲದಿಂದ ಪ್ರಶ್ನಿಸುತ್ತಿದ್ದರು - "ಇವನ್ನೆಲ್ಲ ಏನು ಮಾಡುತ್ತೀರಿ?' 


ಸಿಗಲಿ ದೈ 
ಅಜ್ಜನಿ೦ದಾಗಿ ಹೊಸ ಹವ್ಕಾಸದ ಪರಿಚಯ ಮಾತ್ರವಲ್ಲ; ಹೊಸ 
ಗೆಳೆಯರ ಒಡನಾಟವೂ ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ. ಅಜ್ಜ ನ 
ಅನೇಕ ಗೆಳೆಯರು ನನಗೆ ಪರಿಚಯವಾದರೆ, ನನ್ನ ಗೆಳೆಯರು 
ಅಜ್ಜನಿಗೆ ಹತ್ತಿರವಾದದ್ದೂ ಹೌದು. 


ಮೀನ್ಮನೆ ಸ೦ಘಕ್ಕೆ ಸ೦ಬ೦ಧಿಸಿದ ಅನೇಕ ಚಟುವಟಿಕೆಗಳಲ್ಲಿ 
ಅಜ್ಜನ ಜೊತೆಗೂಡಿ ಕೆಲಸ ಮಾಡಿದ್ದರಿ೦ದಾಗಿ ಅಜ್ಜನ ವ್ಯಕ್ತಿತ್ವ 
ನನಗೆ ಇನ್ನಷ್ಟು ಸ್ಪಷ್ಟವಾಗತೊಡಗಿತು. ಮೀಟಿ೦ಗ್‌ಗಳಿಗೆ ಅಜ್ಜ 
ಬರುವಾಗ ಯಾವುದಾದರೊ೦ದು ಹೊಸ ಯೋಜನೆ ಇದ್ದೇ 
ಇರುತ್ತಿತ್ತು. ಜೊತೆಗೆ ಅದನ್ನು ಪ್ರಸ್ತಾಪ ಮಾಡುವ ಮೊದಲು 
ಆ ಕುರಿತು ಸಾಕಷ್ಟು ಹೋಂವರ್ಕ್‌ ಮಾಡಿಕೊ೦ಡೇ ಬರುತ್ತಿದ್ದರು. 
ಇದರಿ೦ದಾಗಿ ಅಜ್ಜನ ಪ್ರಸ್ತಾಪವನ್ನು ಬದಿಗಿಡುವುದಾಗಲೀ 
ವಿರೋಧಿಸುವುದಾಗಲೀ ಸಾಧ್ಯವಾಗುತ್ತಿರಲಿಲ್ಲ. ಇವೆಲ್ಲಕ್ಕಿಂತ 
ಮಿಗಿಲಾಗಿ ಅಜ್ಜನ ಉದ್ದೇಶ ಹಾಗೂ ಅವರ ಕಾಳಜಿ 
ಪ್ರಶ್ನಾತೀತವಾದ್ದರಿಂದ ಅವರ ಅಭಿಪ್ರಾಯಗಳನ್ನು 
ಅಲ್ಲಗಳೆಯುವಂತೆಯೇ ಇರಲಿಲ್ಲ. 


ಯಶಸ್ವಿ "ಅಕ್ಕಾ ಮ೦ಗಳಾ' 


ಅಷ್ಟರಲ್ಲಿ ಮೀನುಗಾರಿಕಾ ಕಾಲೇಜು ತನ್ನ ಬೆಳ್ಳಿಹಬ್ಬದ 
ಅಂಗವಾಗಿ ಮಂಗಳೂರಿನ ನೆಹರೂ ಮೈದಾನಿನಲ್ಲಿ 10 ದಿನಗಳ 
"ಮತ್ತ್ಯವಿಜ್ಞಾನ ಮೇಳ' ಏರ್ಪಡಿಸುವುದಾಗಿ ಪ್ರಕಟಣೆ ನೀಡಿತ್ತು. ಕೂಡಲೇ ಅಜ್ಜ ಚುರುಕಾದರು. ನಮ್ಮ 
ಸಂಘ ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕೆಂಬ ವಿಚಾರ ಮುಂದಿಟ್ಟರು. ಎಡೆಬಿಡದ ಕಾರ್ಯಕ್ರಮಗಳಿ೦ದಾಗಿ 
ಸುಸ್ತಾಗಿದ್ದ ನಾನು ಮತ್ಸ್ಯಮೇಳದಲ್ಲಿ ಭಾಗವಹಿಸುವ ಬಗ್ಗೆ ಆರಂಭದಲ್ಲೇ ಅಪಸ್ವರ ಎತ್ತಿದೆ. ಅಜ್ಜ ಗೋಪಿಯ 
ಬೆನ್ನು ಹಿಡಿದರು. ಗೋಪಿಗೂ ಉಮೇದಿತ್ತು. ಸುನಿಲ್‌ ಕೂಡಾ ಸೈ ಅ೦ದದ್ದರಿ೦ದ ಡಿಸೆಂಬರ್‌ 24, 1994ರ೦ದು 
ಆರಂಭವಾದ ಮೇಳದಲ್ಲಿ ನಮ್ಮ ಬೃಹತ್‌ ಮಳಿಗೆ - "ಅಕ್ವಾ ಮ೦ಗಳಾ' ಸಜ್ಜಾಯಿತು. ಸುನಿಲ್‌, ಲೆಸ್ಟರ್‌ . 
ಸಲ್ದಾನ ಮತ್ತು ಗೋಪಿ ಇಪ್ಪತ್ತಕ್ಕೂ ಹೆಚ್ಚು ಮೀನ್ಮನೆಗಳನ್ನು ಸರ್ವಾ೦ಗ ಸುಂದರವಾಗಿ ಜೋಡಿಸಿದ್ದರು. 
ಎಂ.ಜಿ. ಕಜೆಯ “ಕೈಚಳಕ'ದಿ೦ದಾಗಿ ಇಡೀ ಮಳಿಗೆ ಇನ್ನಷ್ಟು ಆಕರ್ಷಕವಾಗಿ ರೂಪುಗೊಂಡಿತು. ದೊಡ್ಡವರಿಗೆ 
ರೂ.2, ಮಕ್ಕಳಿಗೆ ರೂ.1 ಪ್ರವೇಶ ದರ ನಿಗದಿ ಮಾಡಿದೆವು. ಪ್ರದರ್ಶನ ಆರ೦ಭವಾಗಿಯೇ ಬಿಟ್ಟಿತ್ತು. ಶುರುವಿನಲ್ಲಿ 
ವೀಕ್ಷಕರ ಪ್ರತಿಕ್ರಿಯೆಗಿ೦ತ ನಮ್ಮ ಸಂಭ್ರಮವೇ ಹೆಚ್ಚಾಗಿತ್ತು. 


| ಅನನ್ಯ ಅನಾವರಣ। 


ಅಕ್ಸಾ ಮಂಗಳಾ ಮಳಿಗೆಯ ಎದುರು ಅಜ್ಜ. 


ಜ 


ಚ 


ಟಿಕೆಟ್‌ ಮಾರುವುದರಿ೦ದ ಹಿಡಿದು ಮೀನುಗಳ ಸುರಕ್ಷತೆ ವರೆಗೆ ಹತ್ತೆ೦ಟು ಹೊಣೆಗಾರಿಕೆ. ಗೋಪಿ, ಸುನಿಲ್‌, 
ನಾನು ಟಿಕೆಟ್‌ ಮಾರಾಟಕ್ಕಿಳಿದೆವು. ಸಾರ್ವಜನಿಕರಿಂದ ಭರ್ಜರಿ ಪ್ರತಿಕ್ರಿಯೆ. ಮಳಿಗೆಯಲ್ಲಿ ನಿರಂತರ ಜನಸಂದಣಿ. 
ನಮಗೆಲ್ಲರಿಗೂ ಖುಷಿ. ಆದರೆ ರಾತ್ರಿಯಾಗುತ್ತಿದ್ದ೦ತೆ ಸಮಸ್ಯೆಯೊಂದು ಎದುರಾಯಿತು. ಬೆಳಿಗ್ಗೆಯವರೆಗೆ 


ಅಕ್ವೇರಿಯ೦ಗಳನ್ನು ಕಾಯುವವರು ಯಾರು? ಮೀನ್ಮನೆಯಲ್ಲಿ ದುಬಾರಿ ಮೀನುಗಳಿದ್ದುದರಿ೦ದ ಮಳಿಗೆಯನ್ನು 


ಅಂತೆಯೇ ಬಿಡುವಂತಿರಲಿಲ್ಲ. ಅನಿವಾರ್ಯವಾಗಿ 
ಆ ರಾತ್ರಿ ನಾನು ಮಳಿಗೆಯಲ್ಲೇ ಮಲಗಬೇಕಾಯ್ತು. 


ನೆಹರೂ ಮೈದಾನದ ಧೂಳು, ಸೊಳ್ಳೆಗಳ ಕಡಿತದ 
ನಡುವೆ ಬೆಳಗು ಮಾಡುವಷ್ಟರಲ್ಲಿ ನಾನು 
ಹೈರಾಣಾಗಿದ್ದೆ. ಹಿ೦ದಿನ ದಿನದ ಉತ್ಸಾಹ 
ಭೂಮಿಗಿಳಿದಿತ್ತು. ಅಜ್ಜ ಬರುತ್ತಿದ್ದ೦ತೆ ಗೊಣಗಿಯೇ 
ಬಿಟ್ಟೆ. ಇ೦ಥದ್ದಕ್ಕೆಲ್ಲ ಅಜ್ಜನದ್ದು ಯಾವಾಗಲೂ 
ರೆಡಿಮೇಡ್‌ ಉತ್ತರ: "ಡೋಂಟ್‌ ವರಿ ಮ್ಕಾನ್‌; 
ಎವೆರಿಥಿ೦ಗ್‌ ವಿಲ್‌ ಬಿ ಆಲ್‌ರೈಟ್‌' (ಚಿ೦ತಿಸಬೇಡ; 
ಎಲ್ಲ ಸರಿಹೋಗುತ್ತದೆ). 


ಜ್‌ 


ರಾತ್ರಿ ಮಳಿಗೆ ಮುಚ್ಚುವ ಸಮಯ. ಸಂಜೆ ಮನೆಗೆ ತೆರಳಿದ್ದ ಅಜ್ಜ ಆ ವೇಳೆಗೆ ಪ್ರತ್ಯಕ್ಷ. ಕೈಯಲ್ಲಿ ಯಾವತ್ತಿನ 
ನೈಲಾನ್‌ ಚೀಲ. ಸೊಳ್ಳೆ ಪರದೆ ಹೊರತೆಗೆದವರೇ "ಇ೦ದು ನಾನು ಮಲಗುತ್ತೇನೆ' ಎ೦ದರು! ನನ್ನ ಪಾಲಿಗೆ 
ಅದು ಅತ್ಕ೦ತ ದೊಡ್ಡ ಶಾಕ್‌. ಅರೆಕ್ಷಣ ಏನು ಹೇಳುವುದೆ೦ದೇ ತೋಚಲಿಲ್ಲ. 


ನನ್ನ ಸಮಸ್ಯೆಗೆ (ನನಗಾಗ 28 ವರ್ಷ) ಅಜ್ಜ (82 ವರ್ಷ) ಈ ರೂಪದಲ್ಲಿ ಮುಂದಿಟ್ಟ ಪರಿಹಾರ ಎಂದೂ 
ಮರೆಯಲಾಗದ್ದು. ಅಷ್ಟರಲ್ಲಿ ಗೋಪಿ ಅದೆಲ್ಲಿಂದಲೋ ಸೆಕ್ಕೂರಿಟಿಯೊಬ್ಬನನ್ನು ಗೊತ್ತುಮಾಡಿ ಬಂದಿದ್ದರು. 


ಮಳಿಗೆ ಕಾವಲು ಕಾಯುವ ಸಮಸ್ಯೆ 
ಅಲ್ಲಿಗೆ ಬಗೆಹರಿಯಿತು. ಜೊತೆಗೆ 
ನನ್ನ ಒಳಗಣ್ಣು ತೆರೆಯಿತು. 
ಇಂತಹ ಶ್ರದ್ಧೆ, ಛಲ, ತ್ಕಾಗದ 
ಮನೋಭಾವ ಇಲ್ಲದಿದ್ದರೆ ಅಜ್ಜ 
ಅಷ್ಟೆಲ್ಲ ಸಂಘ ಸಂಸ್ಥೆ 
ಹವ್ಕಾಸಗಳನ್ನು ಬೆಳೆಸುವುದು 
ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. 


"ಅಕ್ಕಾ ಮ೦ಗಳಾ' ನಿರೀಕ್ಷೆಗೂ 
ಮೀರಿ ಯಶಸ್ಸು ಗಳಿಸಿತು. 
ಜನವರಿ 4, 1995ರ೦ದು ನಡೆದ 


ಮತ್ಸ್ಯ ವಿಜ್ಞಾನ ಮೇಳದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಮಳಿಗೆಗೆ ಮೊದಲ ಬಹುಮಾನ ಪ್ರಕಟವಾಯಿತು. 
ಇಡೀ ಪ್ರದರ್ಶನದಿ೦ದ ಮೀನ್ಮನೆ ಸಂಘಕ್ಕೆ ರೂ. 30 ಸಾವಿರಕ್ಕೂ ಹೆಚ್ಚು ಉಳಿತಾಯವಾಯಿತು. ಈ 
ಪ್ರದರ್ಶನದಿಂದ ನಾವೆಲ್ಲರೂ ಅನೇಕ ಹೊಸ ಸಂಗತಿಗಳನ್ನು ಕಲಿಯುವ೦ತಾಯಿತು. ಅಜ್ಜನೂ ತು೦ಬ 


ಸಂತೋಷಪಟ್ಟರು. ಅವರ ದೊಡ್ಡದೊಂದು ಕನಸು ನನಸಾದಂತಿತ್ತು. 


| ಅನನ್ಯ ಅನಾವರಣ। 


ನಿರೀಕ್ಷೆಗೂ ಮೀರಿದ ಯಶಸ್ಸು. 


ಅಕ್ವಾ ಮಂಗಳಾ : 


"ಅಕ್ವೇರಿಯ'ದ ಮೊದಲ ಸಂಚಿಕೆ. 


ಗಡ 


ಅಣ 


೧೨7 


ನಾಗರಾಜ್‌ € 


ಪ್ರೊ. ಕೆ.ವಿ. 


"ಅಕ್ವೇರಿಯ' ಪ್ರಕಟಣೆ 

ಎರಡನೇ ವರ್ಷವೂ ಅಜ್ಜನೇ ಅಕ್ವೇರಿಯ೦ ಅಸೋಸಿಯೇಶನ್ನಿನ ಅಧ್ಯಕ್ಷರಾದರು. ಆಗ ಅಜ್ಜ ಇನ್ನೊ೦ದು 
ಯೋಜನೆ ಮುಂದಿಟ್ಟರು. "ಅಕ್ಟೇರಿಯ೦ ಬಗ್ಗೆ ನಾವೊಂದು ವಾರ್ತಾಪತ್ರ ಹೊರಡಿಸಬಾರದೇಕೆ?' ಸರಿ, 
ಅದಕ್ಕೆ ತಯಾರಿ ಆರಂಭವಾಯಿತು. ಸಂಪಾದಕತ್ವದ ಹೊಣೆ ನನ್ನ ಮೇಲೆ. ಎರಡು ವರ್ಷಗಳ ಹಿಂದೆ 
ಅಕ್ಟೇರಿಯ೦ ನೋಡುವುದೂ ಗೊತ್ತಿರದಿದ್ದ ನಾನು ಅಷ್ಟರಲ್ಲಿ ಆ ವಿಷಯದ ಮೇಲಿನ ವಾರ್ತಾಪತ್ರದ 
ಸ೦ಪಾದಕನಾದುದು ಅಚ್ಚರಿಯೇ ಸರಿ. ಮಾರ್ಚ್‌ 17, 1996ರ೦ದು ವುಡ್‌ಲ್ಕಾ೦ಡ್ಸ್‌ನಲ್ಲಿ ನಡೆದ ಸಮಾರಂಭದಲ್ಲಿ 
ನನ್ನ ಗುರುಗಳಾದ ಪ್ರೊ. ಕೆ. ವಿ. ನಾಗರಾಜ್‌ "ಅಕ್ಟೇರಿಯ'ದ ಮೊದಲ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. 
ಅದೇ ದಿನ ನಡೆದ ಮೀನ್ಮನೆ ಸ೦ಘದ ವಾರ್ಷಿಕ ಮಹಾಸಭೆಯಲ್ಲಿ ಡಾ. ಮಹಮ್ಮದ್‌ ಉಸ್ಮಾನ್‌ ಪಾಷಾ 
ಅವರು ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಜ್ಜ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ 
ಮುಂದುವರಿದರು. 


ಡಾ. ಪಾಷಾ ಅವರ ಅವಧಿಯಲ್ಲಿ "ಅಕ್ಟೇರಿಯ'ದ ಪ್ರಕಟಣೆ 
ಮುಂದುವರಿಯಿತು. ಇಂಗ್ಲಿಷ್‌ - ಕನ್ನಡ ಎರಡೂ ಭಾಷೆಗಳಲ್ಲಿ ಲೇಖನಗಳನ್ನು 
ಒಳಗೊಂಡಿದ್ದ ಈ ವಾರ್ತಾಪತ್ರದ ಮೂರು ಸಂಚಿಕೆಗಳು ಪ್ರಕಟವಾದವು. 
(ನಂತರ ನಾನು ಧಾರವಾಡಕ್ಕೆ ಬಂದದ್ದರಿಂದ ವಾರ್ತಾಪತ್ರ 
ಮುಂದುವರಿಸುವುದು ಸಾಧ್ಯವಾಗಲಿಲ್ಲ.) 


೫ನ | ಈ ಮಧ್ಯ, ನಾವು ಕೆಲವು ಗೆಳೆಯರು ಸೇರಿಕೊಂಡು ಮಂಗಳೂರಿನಲ್ಲಿ 


ಜನಾ] "ಕೊಲಾಜ್‌' ಬಳಗ ರಚಿಸಿಕೊಂಡಿದ್ದೆವು. ಆಗಾಗ ಸಾಹಿತ್ಯ-ಕಲೆ-ಮಾಧ್ಯಮಕ್ಕೆ 


| ಸಂಬಂದಿಸಿದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೆವು. ನಮ್ಮೆಲ್ಲ 


ಮೌ | ಕಾರ್ಯಕ್ರಮಗಳಿಗೆ ಅಜ್ಜ ತಪ್ಪದೇ ಬರುತ್ತಿದ್ದರು. ಅಜ್ಜನಿಗೆ ಯಾವುದರಲ್ಲಿ 

ಜಾಪ್‌ | ತಾನೆ ಆಸಕ್ತಿಯಿದ್ದಿಲ್ಲ? ಬಹುಬೇಗನೆ ಅಜ್ಜ ನನ್ನೆಲ್ಲ ಗೆಳೆಯರಿಗೂ ಆತ್ಮೀಯ 
"ಅಜ್ಜ'ನಾದರು. ಸದಾ ಎಲ್ಲ ಪ್ರಚಲಿತ ಸ೦ಗತಿಗಳ ಕುರಿತು "ಅಪ್‌ಡೇಟ್‌' 
ಆಗಿರುತ್ತಿದ್ದ ಅಜ್ಜ ಎ೦ದೂ "ಔಟ್‌ಡೇಟೆಡ್‌' ಆಗಲೇ ಇಲ್ಲ. 


Wm morlag where, 1716 York. will gl, Jame wie 
ಉಟ 0೪/೧!) ೫೨0 the pa 


ದಾ | ನಮ್ಮ ಕಚೇರಿಯ ವತಿಯಿಂದ ನಡೆಸುತ್ತಿದ್ದ ಕಾರ್ಯಕ್ರಮಗಳಿಗೂ ಅಜ್ಜ 

ಹಾಜರ್‌. ಅಜ್ಜನ ಪ್ರೀತಿ, ಪ್ರೋತ್ಸಾಹದ ದ್ಕೋತಕವದು. ಯಾವುದೇ 

ಕಾರ್ಯಕ್ರಮಕ್ಕೆ ಬರುವಾಗ ಅಜ್ಜ ನಿಗದಿತ ವೇಳೆಗಿ೦ತ ಸಾಕಷ್ಟು ಮುಂಚಿತವಾಗಿಯೇ ಬರುತ್ತಿ ದ್ದರು. ಇದರಿಂದ 
ಅಜ್ಜನಿಗೆ ಆಯಾಸವಾಗದಿರಲಿ ಎ೦ದು ಕಾರ್ಯಕ್ರಮದ ಸಮಯವನ್ನು ಸ್ವಲ್ಪ ತಡವಾಗಿ ಹೇಳಿ ಅವರನ್ನು 


| ಅನನ್ಯ ಅನಾವರಣ] 


ನ೦ಬಿಸಲು ಪ್ರಯತ್ನಿಸಿದ್ದು೦ಟು. ಆದರೆ ಅಜ್ಜ ಅಂಥದ್ದರಲ್ಲಿ ತುಂಬ ಸೂಕ್ಷ್ಮ. "ಆಯ್ತಯ್ಕ' ಎಂದು 
ನಕ್ಕುಬಿಡುತ್ತಿದ್ದರು. 


ಕ್ಯಾಮರಾ ಎದುರಿಸಿದಾಗ - 


ನನ್ನ ಹಿರಿಯಕ್ಕನ೦ತಿರುವ ಸತ್ಕಾ ಎಸ್‌. ಒಮ್ಮೆ ದೂರದರ್ಶನದ "ಅವಲೋಕನ' ಕಾರ್ಯಕ್ರಮಕ್ಕಾಗಿ ಒ೦ದು 
ಸಾಕ್ಷ್ಯಚಿತ್ರ ನಿರ್ಮಿಸಹೊರಟಿದ್ದರು. ಕಲ್ಲಡ್ಕದ ಗಾರುಡಿ ಗೊಂಬೆಗಳು, ಧರ್ಮಸ್ಥಳದ ಊಟದ ವ್ಯವಸ್ಥೆ, 
ಬೆ೦ದ್ರ್‌ತೀರ್ಥ ಹಾಗೂ ಅಜ್ಜ - ಈ ನಾಲ್ಕು ವಿಷಯಗಳ ಕುರಿತು ಒಂದು ಸಂಚಿಕೆ ಸಿದ್ದಪಡಿಸಲು ನಿರ್ಧರಿಸಿದ್ದರು. 
ಅಜ್ಜ ಅದಕ್ಕೆ ಸಂತೋಷದಿಂದ ಒಪ್ಪಿದರು. ಮೊದಲು "ಅಜ್ಜ ಮತ್ತು ಮೀನು' ಈ ಕುರಿತು ಹಾರ್ವೆಯವರಲ್ಲಿ 
ಶೂಟಿಂಗ್‌ ಮುಗಿಸಿದೆವು. ನಂತರ "ಅಜ್ಜ ಮತ್ತು ಜೇನು' ಕುರಿತು ಶೂಟಿಂಗ್‌ ನಡೆದದ್ದು ನಮ್ಮ ಮನೆ 
ಕಟ್ಟದಮಜಲಿನಲ್ಲಿ. ಅಜ್ಜ ನಮ್ಮೊಡನೆ ಊರಿಗೆ ಬ೦ದು ಚಿತ್ರೀಕರಣದಲ್ಲಿ ಪಾಲ್ಗೊ೦ಡದ್ದು ಮಾತ್ರವಲ್ಲ, 
ವಾಪಾಸಾಗುವಾಗ ಬೆ೦ದ್ರ್‌ತೀರ್ಥಕ್ಕೂ ಬಂದಿದ್ದರು. 


ಅಜ್ಜನ ವಿಶೇಷವೆಂದರೆ ಅವರು 
ತಮ್ಮ ಅಭಿರುಚಿ, ಹವ್ಯಾಸಗಳಲ್ಲಿ 
ಕೊನೆಯವರೆಗೂ ಒಂದೇ ಸಮನಾದ 
ಆಸಕ್ತಿ ಉಳಿಸಿಕೊಂಡಿದ್ದರು. 
ಯಾವುದನ್ನೂ ಬಿಡಲಿಲ್ಲ. ಅನೇಕರು 
ಯಾವುದಾದರೊಂದು ಕಹಿ ಅನುಭವ 
ದಿಂದಾಗಿಯೋ ಅಥವಾ ಇನ್ನಾವುದೇ 
ಸಮಸ್ಕೆಯಿ೦ದಾಗಿಯೋ ಹವ್ಯಾಸಕ್ಕೆ 
ವಿದಾಯ ಹೇಳುವುದಿದೆ. ಆದರೆ ಅಜ್ಜ 
ಇದಕ್ಕೆ ಅಪವಾದ. ಮಾತ್ರವಲ್ಲ ತಮ್ಮ 
ಹವ್ಕಾಸಗಳತ್ತ ಸದಾ ಹೊಸನೋಟ 
ಗಳನ್ನು ಬೀರುತ್ತ, ಹೂಸ ಹೊಸ 
ಪ್ರಯೋಗಗಳನ್ನು ಮಾಡುತ್ತ ಹವ್ಕಾಸಕ್ಕೆ 
ಹೊಸ ಆಯಾಮ ತಂದುಕೊಡಲು ಪ್ರಯತ್ನಿಸುತ್ತಿದ್ದರು. ಈ ಕಾರಣಕ್ಕಾಗಿ ಯಾವ ಹವ್ಕಾಸವೂ ಅಜ್ಜನಿ 
"ಬೋರ್‌' ಅ೦ತ ಅನ್ನಿಸಲಿಲ್ಲ. ಜೇನು, ಮೀನು, ಗಾರ್ಡನ್‌, ಪ್ರೊಜೆಕ್ಟರ್‌, ಸ್ಟಾ೦ಪ್‌... ಇವೆಲ್ಲವುಗಳಲ್ಲಿ 
ಅಜ್ಜನ ಪ್ರಯೋಗಶೀಲತೆ ಮಂಕಾದದ್ದಿಲ್ಲ. 


3 


ಅಜ್ಜನ ಗ್ರೇಟ್‌ನೆಸ್‌ 


ಅಜ್ಜನ ಈ ಸ್ವಭಾವದ ಅರಿವಿಲ್ಲದ ನಾನು ಕೆಲವೊಮ್ಮೆ "ಹೊಸ ಐಡಿಯಾ' ಹೇಳಬೇಕೆ೦ದುಕೊ೦ಡರೆ ಅಜ್ಜ 
ಅದನ್ನು ಅನೇಕ ವರ್ಷಗಳ ಹಿ೦ದೆಯೇ ಮಾಡಿರುತ್ತಿದ್ದರು! ಅಜ್ಜ ಮಾಡಿದ್ದ ಅ೦ತಹ ಪ್ರಯತ್ನಗಳನ್ನು ಅವರು 
ತಾವಾಗಿಯೇ ಹೇಳಿಕೊಳ್ಳುತ್ತಿರಲಿಲ್ಲವಾದ್ದರಿ೦ದ ಅಜ್ಜನನ್ನು ಬಲ್ಲ ಇತರರಿ೦ದ ನಾನು ವಿವರ 
ಪಡೆಯಬೇಕಾಗುತ್ತಿತ್ತು. ಉದಾಹರಣೆಗೆ, ಅಜ್ಜ ರಾಕ್‌ ಗಾರ್ಡನ್‌ ರೂಪಿಸಿದ್ದ, ಲವ್‌ ಬರ್ಡ್ಸ್‌ ಸಾಕಿದ್ದ ವಿಚಾರ 
ನನಗೆ ಮೊದಲು ಹೇಳಿದ್ದು ಅಣ್ಣ ಜಿ. ಎಸ್‌. ಇನ್ನೂ ವಿಶೇಷವೆ೦ದರೆ ರಾಕ್‌ ಗಾರ್ಡನ್‌ ಮಾಡುತ್ತಿರುವ, 
ಲವ್‌ ಬರ್ಡ್ಸ್‌ ಸಾಕುತ್ತಿರುವ ಯಾರಾದರೂ ಬಂದರೆ ಅಜ್ಜ ಆ ಹವ್ಯಾಸದ ಕುರಿತು ಏನೂ ತಿಳಿಯದವರಂತೆ 


oN ee Se 


(ನಿಜಕ್ಕೂ!) ಬಂದವರ ಅನುಭವ ಕೇಳುತ್ತಿದ್ದರು; ಖುಷಿಪಡುತ್ತಿದ್ದರು. ಎಲ್ಲೂ ತಮಗಾದ ಕಹಿ ಅನುಭವವನ್ನು 


| ಅನನ್ವ ಅನಾವರಣ 


"ಅವಲೋಕನ'ಕ್ಕಾಗಿ "ಶ್ರೀ ನಿಲಯ'ದಲ್ಲಿ ಚಿತ್ರೀಕರಣ. 


ಮೊಮ್ಮಗನಿಗೆ ಡಾಕ್ಟರೇಟ್‌ ಬ೦ದಾಗ 


ಅಜ್ಜನ ಹರ್ಷ; ಅಭಿನ೦ದನೆ. 


ಹೇಳಿ ಇನ್ನೊಬ್ಬರ ಉತ್ಸಾಹಕ್ಕೆ ತಣ್ಣೀರೆರಚುತ್ತಿರಲಿಲ್ಲ. ಒ೦ದು ವೇಳೆ ಅಂಥದ್ದೇನಾದರೂ ಪ್ರಸ್ತಾವಿಸಲೇ 
ಬೇಕೆನಿಸಿದರೆ ಹಾಸ್ಕದ ರೂಪದಲ್ಲಿ ಸೂಚ್ಯ ವಾಗಿ ಹೇಳುತ್ತಿ ತ 


ಗೊತ್ತಿಲ್ಲದ್ದನ್ನು ಗೊತ್ತಿ ದೆಯೆಂದು ತೋರಿಸಿಕೊಳ್ಳುವ ಈ ದಿನಗಳಲ್ಲಿ ಗೊತ್ತಿದ್ದೂ ಗೊತ್ತಿಲ್ಲದಂತಿದ್ದುದೇ 


ಣ್‌ 


ಅಜ್ಜನ ಬಾಹ್ಯ ಸಾಧನೆಯಷ್ಟೇ ಆಂತರಿಕ ಸಾಧನೆಯೂ ಗಟ್ಟಿಯಾಗಿದ್ದು ದರಿ೦ದಲೇ ಅವರಲ್ಲಿ ಸಕಾರಾತ್ಮ 
ಸದಾ ಜಾಗೃತವಾಗಿರುತ್ತಿತ್ತು. ಇದನ್ನು ಅಜ್ಜ ಪ್ರಜ್ಞಾಪೂರ್ವಕವಾಗಿ ಮೈಗೂಡಿಸಿಕೊ೦ಡಿದ್ದರು ಅ೦ತ 
ನನಗನ್ನಿಸುವುದಿಲ್ಲ. ಅಜ್ಜನಲ್ಲಿ ಸ ಹಜವಾಗಿಯೇ ಬೆಳೆದುಬ೦ದ ಗುಣವಿಶೇಷವಿದು. ಸರಳತೆ, ನೇರ ನಡೆ 
ನುಡಿ, ಪರೋಪಕಾರ ಅಜ್ಜನ ವ್ಯಕ್ತಿತ್ವದ ಅವಿಭಾಜ್ಯ ಅ೦ಶಗಳು. ಅಜ್ಜನಿಗೆ "ಕೂಡಿಡುವ ಸುಖ'ಕ್ಕಿ೦ತ ಹಂಚುವ 
ಪ್ರವೃತ್ತಿಯೇ "ಪರಮಾನಂದ" ಕೊಡುತ್ತಿತ್ತು. ಅವರ ಮನೆ-ಮನದ ಬಾಗಿಲು ಯಾರಿಗೂ ಮುಚ್ಚಿದ್ದಿಲ್ಲ 
ಒ೦ದು ಸ೦ಗತಿಯನ್ನು ಅತೀವವಾಗಿ ಹಚ್ಚಿಕೊಳ್ಳುತ್ತಲೇ ಆ ಕುರಿತು ನಿರ್ಲಿಪ್ತತೆಯನ್ನು ಬಾರ ಜಾ 
ಮಾತ್ರ ಸೋಲು ಕುಗ್ಗಿಸುವುದಿಲ್ಲ; ಗೆಲುವು 
ಹಿಗ್ಗಿಸುವುದಿಲ್ಲ ಎಂಬ ಮನೋಭಾವ ಹೊಂದಿದ್ದ 
ಅಜ್ಜ ಎಂದೂ ಹತಾಶರಾಗಿ ಕೈಚೆಲ್ಲಿದ್ದಿಲ್ಲ. ತಲೆಮೇಲೆ 
ಕೈಯಿಟ್ಟು ಕೂತದ್ದಿಲ್ಲ. ಕಳೆದ ದಿನಗಳ ಬಗ್ಗೆ ಯಾವುದೇ 
ಹಳಹಳಿಕೆ ಇಲ್ಲದಿದ್ದ ಅಜ್ಜನಿಗೆ ಬರಲಿರುವ ದಿನಗ ಲ್ಲಿ 
ಮಾಡಬೇಕಾದ ಕೆಲಸವಷ್ಟೆ ಮುಖ್ಯ. ಅದನ 
ಪೂರ್ಣಗೊಳಿಸಲು ಎಲ್ಲಿಲ್ಲದ ತವಕ. ಘಡ 


ಮುಕ್ತಾಯ ಇನ್ನೊಂದರ ಆರಂಭಕ್ಕೆ ನಾಂದಿ. 


ಎಂ > ್ಕ 
ಇನ್ನೊಬ್ಬರ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಅಜ್ಜ ಹೆಚ್ಚಿನ 


ಸರಳತೆ, ನೇರನಡೆ- ನುಡಿ, ಪರೋಪಕಾರ ಅಜ್ಜನ ವ್ಯಕ್ತಿತ್ವದ ಬೆಲೆ ಕೊಡುತ್ತಿದ್ದರು. ಅಜ್ಜ ಚರ್ಚೆಗಿಳಿದದ್ದನ್ನೇ ನಾನು 
ಅವಿಭಾಜ್ಯ ಅಂಶಗಳು. ಅಜ್ಜನಿಗೆ "ಕೂಡಿಡುವ ನೋಡಿಲ್ಲ. ಮನೆಯಲ್ಲಿ ಅಡ್‌'ವಾ ಯಾವುದೇ 


ಶೆ 


ಸುಖ'ಕ್ಕಿಂತ ಹಂಚುವ ಪ್ರವೃತ್ತಿಯೇ "ಪರಮಾನಂದ' ಮೀಟಿ೦ಗ್‌ಗಳಲ್ಲಿ ಮಾತು ಚರ್ಚೆಯ ರೂಪಕ್ಕೆ 
ಕೊಡುತ್ತಿತ್ತು. ಅವರ ಮನೆ -ಮನದ ಬಾಗಿಲು ಯಾರಿಗೂ ತಿರುಗುತ್ತಿದ್ದ೦ತೆ ಅಜ್ಜ ಸುಮ್ಮನಾಗುತ್ತಿದ್ದರು. 
ಮುಚ್ಚಿದಿಲ. ಕೆಲವೊಮ್ಮೆ ತಮಾಷೆಗೆಂದು ಅಜ್ಜನೊಂದಿಗೆ 


ಚ೦೧ಣ 


ಚರ್ಚೆಗಿಳಿಯುತ್ತಿದ್ದೆ. ಅವರ ಮಾತನ್ನು ಒಪ್ಪದೇ ಇದ್ದರೆ 
ಕೊನೆಯಲ್ಲಿ ಅವರು, "ಯೂ ಆರ್‌ ರೈಟ್‌, ಬಟ್‌ ಐ ಯಾಮ್‌ ನಾಟ್‌ ರಾಂಗ್‌' (ನಿನ್ನ ಧೋರಣೆ ಸರಿ, 
ಆದರೆ ನನ್ನದು ತಪ್ಪಲ್ಲ) ಎ೦ದು ನಗುತ್ತ ನನ್ನನ್ನು ಸೋಲಿಸಿಬಿಡುತ್ತಿದ್ದರು! ಅಜ್ಜ ಪೇಟೆಂಟ್‌ ಪಡೆದಂತಿದ್ದ 
ವಾಕ್ಕಗಳಲ್ಲಿ ಇದೂ ಒಂದು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅಜ್ಜ ಇದನ್ನು ಬಳಸಿ "ಪರಿಸ್ಥಿತಿ ಬಿಗಡಾಯಿಸುವುದನ್ನು' 
ತಪ್ಪಿಸುತ್ತಿದ್ದರು. ಕೆಲವೊಮ್ಮೆ "ಪ್ರಾಯ ಆದ ಹಾಗೆ ಮಕ್ಕಳು ಹೇಳಿದಂತೆ ಕೇಳಬೇಕು; ಮೊಮ್ಮಕ್ಕಳು ಹೇಳಿದಂತೆ 
ಅ೦ತೂ ಕೇಳಲೇಬೇಕು' ಎನ್ನುತ್ತಿದ್ದರು. "ನನಗಿ೦ತ ನನ್ನ ಮಕ್ಕಳು ಹುಷಾರು; ಮಕ್ಕಳಿಗಿ೦ತ ಮೊಮ್ಮಕ್ಕಳು 

ಇನ್ನೂ ಹುಷಾರು' ಎ೦ದು ಅಜ್ಜ ಆಗಾಗ ಹೇಳುತ್ತಿದ್ದರು. ಹ 


ನಿರಂತರ ಪ್ರಯೋಗ 


ಅಜ್ಜನ ಉತ್ಸಾಹ, ಪ್ರಯೋಗಶೀಲತೆ ಬಗ್ಗೆ ಹಿ೦ದೆಯೇ ಪ್ರಸ್ತಾಪಿಸಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ಕ೦ಡ ಕೆಲವು 
ಸ೦ಗತಿಗಳನ್ನು ಹೇಳಲೇಬೇಕು. 


[ಅನನ್ಯ ಅನಾವರಣ 


ಜೇನುಪೆಟ್ಟಿಗೆಗಳು ವರ್ಷದಿ೦ದ ವರ್ಷಕ್ಕೆ ದುಬಾರಿಯಾಗುತ್ತಿದ್ದ ಕಾಲದಲ್ಲಿ ಅಜ್ಜ ಮಣ್ಣಿನ ಜೇನುಗೂಡು 
ಮಾಡಲು 1993-95ರ ಅವಧಿಯಲ್ಲಿ ಬಹಳಷ್ಟು ಪ್ರಯತ್ನಿಸಿದರು. ಅಜ್ಜ ದಿನವೂ ಆ ಬಗ್ಗೆ ನನ್ನಲ್ಲಿ ಹೇಳುತ್ತಿದ್ದರೂ 
ನಾನದಕ್ಕೆ ಹೆಚ್ಚು ಗಮನಹರಿಸಲಿಲ್ಲ. (ಅಜ್ಜ ಯೋಜನೆಯ ಕುರಿತು ನಾನು ಒಂದು ಹೆಜ್ಜೆ ಮುಂದಿಟ್ಟರೆ 
ಅಜ್ಜ ಹತ್ತು ಹೆಜ್ಜೆ ಮುಂದಿಡುತ್ತಿದ್ದರು. ಇದು ಎಷ್ಟು ತ್ರಾಸದಾಯಕ ಎಂಬುದು ಮೀನ್ಮನೆ ಸಂಘ ನನ 
ಮನವರಿಕೆ ಮಾಡಿಕೊಟ್ಟಿತ್ತು. ಹಾಗಾಗಿ ಅಜ್ಜ ಏನೇ ಹೊಸ ಐಡಿಯಾ ಹೇಳಿದರೂ ಅದರಿಂದ ಹೇಗೆ 
ತಪ್ಪಿಸಿಕೊಳ್ಳುವುದು ಎ೦ದೇ ಯೋಚಿಸುತ್ತಿದ್ದೆ!) 


ಅಜ್ಜ ಪಟ್ಟುಬಿಡದೆ ಪ್ರಯೋಗಕ್ಕಿಳಿದರು. ಮಣ್ಣಿನ ಗೂಡುಗಳು ಜೇನುಕುಟು೦ಬಕ್ಕೆ ತುಂಬ ಹಿತವೆನಿಸಬಹುದು 
ಎಂಬ ಯೋಚನೆ ಅಜ್ಜನದ್ದು. ಇದನ್ನು ಸ್ಥಳೀಯವಾಗಿ ತಯಾರಿಸಬಹುದು; ಇದರಿಂದ ಕೆಲವರಿಗೆ 
ಉದ್ಯೋಗವಾಗುತ್ತದೆ; ಜೊತೆಗೆ ಇ೦ತಹ ಗೂಡುಗಳ ಬೆಲೆ ಕೂಡ ಸಾಕಷ್ಟು ಕಡಿಮೆಯಾಗಬಹುದು ಎಂದು 
ಅಜ್ಜ ಹೇಳುತ್ತಿದ್ದರು. ಜೇನುಗೂಡು ಪೂರ್ತಿ ಮಣ್ಣಿನದ್ದು; ಆದರೆ ಚೌಕಟ್ಟು(ಪ್ರೇಮ್‌)ಗಳು ಮಾತ್ರ ಮರದ್ದು 
ಎ೦ದು ಅವರು ವಿವರಿಸುತ್ತಿದ್ದರು. 


ಒಂದು ದಿನ ಪರಿಚಯದವರ ಹಂಚಿನ ಕಾರ್ಯಾನೆಯಿ೦ದ 
ಹದಬರಿಸಿದ ಮಣ್ಣು ತಂದ ಅಜ್ಜ ಮನೆಯ ಹಿಂಭಾಗದಲ್ಲಿ 
ಜೇನುಗೂಡು ನಿರ್ಮಾಣ ಪ್ರಯೋಗ ಆರಂಭಿಸಿದರು. ಅಂತೂ 
ಒಂದು ಆಕೃತಿ ರೂಪುತಳೆಯಿತು. ಅದನ್ನು ಬಿಸಿಲಿಗೆ ಒಣಗಿಸಿ 
ಹಂಚಿನ ಫ್ಯಾಕ್ಟರಿಗೆ ಒಯ್ದು ಹಂಚು ಸುಡುವಂತೆ ಸುಟ್ಟರೆ 
ಜೇನುಗೂಡು ಸಿದ್ದ. ಇದು ಅಜ್ಜನ ಥಿಯರಿ. ಆದರೆ ಬಿಸಿಲಿಗಿಟ್ಟ 
ಆಕೃತಿ ಮರುದಿನ ಬಿರಿಬಿಟ್ಟಿತು. ಅಜ್ಜ ಮತ್ತೆ ಮಣ್ಣುಮೆತ್ತಿದರು. 
ಹೀಗೆ ಬಿರಿಯುವುದೂ ಮೆತ್ತುವುದೂ ಮುಂದುವರಿದು 
ಕೊನೆಗೊಂದು ದಿನ ಅಜ್ಜ "ಜೇನುಗೂಡು ರೆಡಿ' ಎಂದು 
ಘೋಷಿಸಿಯೇ ಬಿಟ್ಟರು. ಆದರೆ ಅದನ್ನು ಅಜ್ಜ ಹಂಚಿನ 
ಫ್ಯಾಕ್ಟರಿಗೆ ಕೊ೦ಲಡುಹೋದದ್ದಾಗಲೀ, ಅದರಲ್ಲಿ ಜೇನುಕುಟು೦ಬ 
ಸಾಕಿದ್ದಾಗಲೀ ನನಗೆ ನೆನಪಿಲ್ಲ. ಅಜ್ಜ ಅದನ್ನು ಮಾಡಿರಲೂ 
ಸಾಕು. ಈ ಯೋಚನೆ ಮಾತ್ರ ಇಂದಿಗೂ ಪ್ರಸ್ತುತ. 


ಏರ್ಪಡಿಸುತ್ತಿದ್ದ ಫಲಪುಷ್ಪ ಪ್ರದರ್ಶನ ಸಂಘಟಿಸುವಲ್ಲಿ 
ಸಕ್ರಿಯರಾಗಿದ್ದರು. ಸ೦ಘದ ಪದಾಧಿಕಾರಿಗಳು ದೇಣಿಗೆ 

೦ಗ್ರಹಿಸಲು ಸುತ್ತಾಡುವಾಗ ಜೊತೆಗೆ ಅಜ್ಜನನ್ನೂ 
ಜು ತ್ತಿದ್ದರು. ಅಜ್ಜನಿಗೆ ಫಲಪುಷ್ಪ ಪ್ರ ದರ್ಶನದಲ್ಲಿ 
ಪಾಲ್ಗೊಳ್ಳುವುದಕ್ಕೂ ಉಮೇದಿತ್ತು. ಇದಕ್ಕಾಗಿ ಅವರು ಸಾಕಷ್ಟು ಮು೦ಚಿತವಾ ಗಿಯೇ ತಯಾರಿ ನಡೆಸುತ್ತಿದ ರು. 
8-10 ಕು೦ಡಗಳಲ್ಲಿ ಕ್ರೋಟನ್‌ ಅಥವಾ ಕೋಲಿಯಸ್‌ ಬೆಳೆಸಿ ಅವುಗಳನ್ನು ಸಾರ ಮರ ಓರಣಗೊಳಿಸಿ 
ಪ್ರದರ್ಶನದ ಹಿಂದಿನ ದಿವಸ ತಾವೇ ಸ್ವತಃ ರಿಕ್ಷಾದಲ್ಲಿ ಕದ್ರಿಗುಡ್ಡೆಗೆ ಕೊ೦ಡೊಯ್ಯುತ್ತಿದ್ದರು. ಪ್ರ ರ್ಶನದ 
ಸ೦ದರ್ಭದಲ್ಲಿ ದಿನಕ್ಕೆರಡು ಬಾರಿ ಅಲ್ಲಿಗೆ ಭೇಟಿ. ಆ ಸ೦ದರ್ಭದಲ್ಲಿ ನಾಲ್ಕಾರು ದಿನ ಅಜ್ಜ ಬಹಳ 
ಗೆಲುವಿನಿಂದಿರುತ್ತಿದ್ದರು. 


ಅಜ್ಜ ತಮ್ಮ ಇಳಿವಯಸ್ಸಿನಲ್ಲೂ ತೋಟಗಾರಿಕಾ ಸಂಘ 


|ಅನನ್ವ ಅನಾವರಣ। 


90 


ಜೇನುಸಾಕಣೆಯಲ್ಲಿ ನಿರಂತರ ಪ್ರಯೋಗ. 


: 1985 


ಲೇಷ್ಕಾದ ಉ 


ಅಜ ಮ 


ದಾನದಲ್ಲಿ 


(2) 


ಬಜ 


೧೨ 


ಇ — — J 
ಅಜ್ಜನಿಗೆ ಆಡ೦ಬರ ಎಂದೂ ಹಿಡಿಸದು. "ಲಕ್ಷುರಿ' ಎ೦ಬ ಪದ ಅವರಮಟ್ಟಿಗ ಅರ್ಥಹೀನ. ಅಜ್ಜನ ಮನಸ್ಸು 


ಅತ್ಕ೦ತ "ಆಧುನಿಕ'ವಾಗಿದ್ದರೂ ಅವರು ಮಾತ್ರ ಆಧುನಿಕ ಜಗತ್ತಿನ ಕರ್ಷಣೆಗಳಿಂದ ದೂರವಿದ್ದರು. ಅನೇಕ 
ಬಾರಿ ವಿದೇಶಗಳಿಗೆ ಹೋಗಿದ್ದ ಅಜ್ಜ, ಅಲ್ಲಿನ ಪ್ರಕೃತಿ ಹೂದೋಟಗಳ ಕುರಿತಷ್ಟೇ ಮಾತನಾಡುತ್ತಿದ್ದರು. 


ಅಮೇರಿಕಾದ ಬಗ್ಗೆ ಹೇಳುವಾಗ ಅಜ್ಜನಿಗೆ ನೆನಪಾಗುತ್ತಿದ್ದುದು ಆಮಿಶ್‌ ಜನಾಂಗದ ಹಳ್ಳಿ. ಅಮೇರಿಕಾದಂಥ 
ದೇಶದಲ್ಲಿ ಆಧುನಿಕತೆಗೆ ತೆರೆದು ಕೊಳ್ಳದೆ ಇನ್ನೂ ಸಾಂಪ್ರದಾಯಿಕ ಶೈಲಿಯಲ್ಲೇ ಜೀವನ ಸಾಗಿಸುತ್ತಿರುವ ್ಯಮಿ 


ಜನರ ಬದುಕು ಅಜ್ಜ ನಿಗೆ ಕುತೂಹಲದ ಸಂಗತಿಯಾಗಿತ್ತು. ಆಮಿಶ್‌ ಹಳ್ಳಿಯ ಬಗ್ಗೆ ಅವರು ಆಗಾಗ 


ಪ್ರಸ್ತಾಪಿಸುತ್ತಿದ್ದುದರಿ೦ದ ಆ ಹಳ್ಳಿ ಹೇಗಿದ್ದೀತು ಎ೦ಬ ಬಗ್ಗೆ ನನ್ನ ಮನಸ್ಸಿನಲ್ಲಿ ಸ್ಪಷ್ಟಚಿತ್ರಣ ಮೂಡಿತು 
ಮಿಶ್‌ ಜನಾ೦ಗದ ಮೇಲಿನ ಅಜ್ಜನ ಕುತೂಹಲ ಮತ್ತು ಒಲವು ಚ SE 


ಸಾಂಕೇತಿಕವಾಗಿ ನಮ್ಮ ಮುಂದೆ 2 ದೆ. 


ದುಡ್ಡಿನ ಬಗ್ಗೆ ಅಜ್ಜನಿಗೆ ಯಾವ "ಸ೦ವೇದನೆ'ಯೂ ಇರಲಿಲ್ಲವಾದ್ದರಿಂದ ಅವರು "ದುಡ್ಡಿದ್ದವರಿಗೇ 


ಮಣೆಹಾಕುವ' ಜಾಯಮಾನದವರೂ ಆಗಿರಲಿಲ್ಲ. ದೊಡ್ಡ 

ಮನೆ ಕಟ್ಟಿಸಿದ ಸುದ್ದಿಗಿ೦ತ ಸಣ್ಣ ಮನೆಯ ಮುಂದಿರುವ 
ಸುಂದರ ಹೂದೋಟದ ಬಗ್ಗೆ ಕೇಳಲು ಅಜ್ಜನಿಗೆ 
ಕಾತರವಿತ್ತು. ತಮ್ಮ ಆಪ್ತರ ಮನೆಗಳಲ್ಲಿರುವ 
ಹೂದೋಟಗಳ ಪೈಕಿ ಎಲ್ಲಿ ಯಾವುದು ವಿಶೇಷ; ಯಾರ 
ಮನೆಯಲ್ಲಿ ಯಾವ ಬಗೆಯ ಅಪರೂಪದ ಮರಗಳಿವೆ 
ಎ೦ಬುದು ಅಜ್ಜನಿಗೆ ಗೊತ್ತಿತ್ತು. ಈ ಕುರಿತು ಅವರು 
ಆಗಾಗ ` ವಿಚಾರಿಸುತ್ತ "ಅಪ್‌ಡೇಟ್‌' 
ಮಾಡಿಕೊಳ್ಳುತ್ತಿದ್ದರು. ಹೀಗಾಗಿ ನಮ್ಮ ಮನೆ(ಕಟ್ಟದ 
ಮಜಲು)ಯಲ್ಲಿ ಹೊಸ ಜಾತಿಯ ಗಿಡ ನೆಟ್ಟರೆ ಅದು 
ಅಜ್ಜನ ಮನಸ್ಸಿನಲ್ಲೂ ಬೇರುಬಿಟ್ಟು ಮರವಾಗಿ ಬೆಳೆದು 

ಬಿಡುತ್ತಿತ್ತು! "ಶ್ರೀರ೦ಗ' ರೂಪುಗೊ೦ಡಾಗ ಅಜ್ಜ 
ತು೦ಬ ಸ೦ತಸಪಟ್ಟಿದ್ದರು. 


ಜೇನು-ಮೀನು-ಹೂಗಿಡಗಳ ಅಜ್ಜನ ಭೌತಿಕ ಶರೀರದ 
ಅಸ್ತ೦ಗತ, ಅವರು ನಡೆದುಬ೦ದ ಹಾದಿಗೆ ಪೂರ್ಣ 
ವಿರಾಮವಾಗಬಾರದು. ಆ ಹಾದಿಯಲ್ಲಿ ನಾವು 
ನಡೆಯುವಷ್ಟು ದಿನವೂ ಅಜ್ಜ ನಮ್ಮೊ೦ದಿಗೇ ಇರುತ್ತಾರೆ; 
ನಮ್ಮನ್ನು ಹುರಿದು೦ಬಿಸುತ್ತಲೇ ಇರುತ್ತಾರೆ. 

ಈ. 


| ಅನನ್ಯ ಅನಾವರಣ। 


ಇ 
ಪ್ರಭಾವ 


ಅಜ್ಜನ ಮೇಲೆ ಪ್ರಭಾವ ಬೀರಿದವರಲ್ಲಿ ಮೊಳಹಳ್ಳಿ ಶಿವರಾವ್‌, ಜಿ.ಎಂ. ಮಂಜುನಾಥಯ್ಯ (ಗುಂಡುಕುಟ್ಟಿ 
ಹಾಗೂ ಶಿವರಾಮ ಕಾರಂತರು ಪ್ರಮುಖರು. 


ಮೊಳಹಳ್ಳಿ ಶಿವರಾಯರು ಅಜ್ಜನನ್ನು ಸಹಕಾರಿ ಕ್ಷೇತ್ರಕ್ಕೆ ಪರಿಚಯಿಸಿದರು. ಶಿವರಾಯರ ಮಾರ್ಗದರ್ಶನದಲ್ಲಿ 
ಚೊಕ್ಕಾಡಿಯಲ್ಲಿ ಜೇನುವ್ಯವಸಾಯ ಸಹಕಾರಿ ಸಂಘ ಸ್ಥಾಪನೆಯಾಯಿತು. ಮುಂದೆ ಅವರೇ ಸ್ಥಾಪಿಸಿದ ದ.ಕ. 
ಕೃಷಿಕರ ಸಹಕಾರಿ ಮಾರಾಟ ಸ೦ಘಕ್ಕೆ ಅಜ್ಜ ಕಾರ್ಯದರ್ಶಿಯಾಗಿ (1948) ಸೇರಿದರು. 1972ರ ತನಕ ಅದರಲ್ಲಿಯೇ 
ಕಾರ್ಯನಿರ್ವಹಿಸಿದರು. 


ಅಕ್ಟೇರಿಯ೦ ಮೊದಲಾದ ಹವ್ಕಾಸಗಳಿಗೆ ಉತ್ತೇಜನ ನೀಡುತ್ತಿದ್ದರು. ಮ೦ಜುನಾಥಯ್ಯನವರ ಸೂಚನೆಯಂತೆ 
ಅಜ್ಜ ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಗೋಲ್ಡ್‌ಪಫಿಶ್‌ ಬಿಟ್ಟಿದ್ದರು. ಅವು ಸಾಕಷ್ಟು 
ವೃದ್ಧಿಯಾಗಿ ಒಂದೊಮ್ಮೆ ಮಡಿಕೇರಿಯ ಆಕರ್ಷಣೆಯಲ್ಲಿ ಆ ಕೆರೆಯಲ್ಲಿನ ಗೋಲ್ಡ್‌ಫಿಶ್‌ ಕೂಡ ಸೇರಿತ್ತು. 


ಯ್‌ 


ಗು೦ಡುಕುಟ್ಟಿ ಮಂಜುನಾಥಯ್ಯ («ಅಜ್ಜನ ಚಿಕ್ಕಪ್ಪ) ಜೇನುಸಾಕಣೆ ಹಾಗೂ ಪೊಟೋಗ್ರಫಿ, ಹೂದೋಟ, 


ಶಿವರಾಮ ಕಾರಂತರು ಅಜ್ಜನ ಹವ್ಯಾಸಗಳನ್ನು ಸದಾ ಬೆ೦ಬಲಿಸುತ್ತಿದ್ದರು. ಅವರಿಬ್ಬರ ಗೆಳೆತನವೂ ಬಹಳ 
ಗಟ್ಟಿಯಾಗಿತ್ತು. ಅಜ್ಜ ಜೇನುಸಾಕಣೆ ಬಗ್ಗೆ ಬರೆದ ಪುಸ್ತಕಕ್ಕೆ (1944) ಮುನ್ನುಡಿ ಬರೆದಿದ್ದ ಕಾರ೦ತರು 
ಅಕ್ಟೇರಿಯಂ ಬಗ್ಗೆ ಪುಸ್ತಕ ಬರೆಯಲು (1953) ಪ್ರೋತ್ಸಾಹಿಸಿದ್ದಲ್ಲದೆ ಅದಕ್ಕಾಗಿ ತಾವೇ ರಚಿಸಿದ್ದ 
ರೇಖಾಚಿತ್ರಗಳನ್ನೂ ನೀಡಿದ್ದರು. 1995ರಲ್ಲಿ ಪ್ರಕಟಗೊ೦ಡ "ಜೇನು ವ್ಯವಸಾಯ' ಪರಿಷ್ಟತ ಆವೃತ್ತಿಗೂ 
ಕಾರ೦ತರೇ ಮುನ್ನುಡಿ ಬರೆದಿದ್ದರು. 


ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದರಿಂದಲೋ ಅಥವಾ ಶಿವರಾಯರ ಪ್ರಭಾವದಿ೦ದಲೋ ಅಜ್ಜ 


ಮೊದಲಿನಿಂದಲೂ ಖಾದಿಯನ್ನೇ ಧರಿಸುತ್ತಿದ್ದರು. ಮಿಲಿಟರಿಯ ದಿನಗಳು ಅಜ್ಜನನ್ನು ಶಿಸ್ತಿನ ಸಿಪಾಯಿಯನ್ನಾಗಿ 
ಮಾಡಿದವು. ಕಾರಂತರ ಒಡನಾಟ ಅಜ್ಜನನ್ನು ನಿರಂತರ ಹೊಸತಿನೆಡೆಗೆ ತುಡಿಯುವಂತೆ ಮಾಡಿದವು. 


ಳಿ 


|ಪ್ರಭಾವ| 


w 
ಲ 
ತೆ 
(5 
IF: 
ಛಿ 
13 
| ಎ 


ಇ ದಳು ಕರಾಳ ಸನಂ 
vw ಧಿ ಯಲ ಟು ಎಧು) 


ಕಿಸಿ ೧ರ 
UIE 


ಎನಿ 
ಹು 


ಜಲು ಅಜ್ಜ 


ಮತವು 


ಜ 


ಮಂಗಳೂರು ಅಜ 


ಸಹೋದರ ವಾತ್ಸಲ್ಯ 


ಮಂಗಳೂರು ಅಜ್ಜನಿಗೆ ಅಣ್ಣ ಪೈಲೂರು ಮಹಾಬಲೇಶ್ವರಯ್ಯ್ಕ (ಮಿತ್ತಮಜಲು ಅಜ್ಜ) ಅವರ ಮೇಲೆ ವಿಶೇಷ 
ಪ್ರೀತಿ-ಗೌರವ. ಅಣ್ಣನಿಗೂ ತಮ್ಮನ ಮೇಲೆ ಅಕ್ಕರೆಯ ಅಭಿಮಾನ. "ಲಕ್ಷ್ಮೀನಾರಾಯಣ ಸ್ವಾತಂತ್ರ್ಯ 
ಹೋರಾಟದಲ್ಲಿ ಪಾಲ್ಗೊ೦ಡಿದ್ದಾನೆ; ಅಂಕೋಲದಲ್ಲಿ ನಡೆದ ಉಪ್ಪಿನ ಸತ್ಕಾಗ್ರಹದಲ್ಲಿ ಭಾಗವಹಿಸಿದ್ದಾನೆ' 
ಎಂದು ಮಿತ್ತಮಜಲು ಅಜ್ಜ ಆಗಾಗ ನೆನಪಿಸುತ್ತಿರುತ್ತಾರೆ. "ಆಗ ಲಕ್ಷ್ಮೀನಾರಾಯಣ ಬಿ.ಎ. ಮಾಡುತ್ತಿದ್ದ. 
ಅದೇ ವೇಳೆಗೆ ಡಾ. ನ.ಸು. ಹರ್ಡಿೀಕರ್‌ ನೇತೃತ್ವದಲ್ಲಿ ಭಾರತ ಸೇವಾದಲದ ಚಟುವಟಿಕೆಗಳು ಅಲ್ಲಲ್ಲಿ 


ನಡೆಯುತ್ತಿದ್ದವು. ಈ ಕುರಿತು ಆಸಕ್ತಿ ತಳೆದ 
ಲಕ್ಷ್ಮೀನಾರಾಯಣ ಸೇವಾದಲ ತರಬೇತಿಗಾಗಿ 
(ಏಪ್ರಿಲ್‌ - ಮೇ ಬೇಸಿಗೆ ರಜೆಯಲ್ಲಿ) ಧಾರವಾಡಕ್ಕೆ 
ಹೋಗಿದ್ದ. ಅಲ್ಲಿ೦ದ ಅ೦ಕೋಲಕ್ಕೆ ತೆರಳಿ ಉಪ್ಪಿನ 
ಸತ್ಕಾಗ್ರಹದಲ್ಲಿ ಪಾಲ್ಗೊಂಡಿದ್ದ. ಒಮ್ಮೆ 
ಬಂಧನಕ್ಕೂ ಒಳಗಾಗಿದ್ದ' ಎಂದು ಅವರು 
ವಿವರಿಸುತ್ತಾರೆ. 


ಮಂಗಳೂರು ಅಜ್ಜ ಮೊಳಹಳ್ಳಿ ಶಿವರಾಯರ 
ಅನುಯಾಯಿ ಹಾಗೂ ಶಿವರಾಮ ಕಾರಂತರ 
ಒಡನಾಡಿಯೂ ಆಗಿದ್ದರೆ೦ಬುದು ಮಿತ್ತಮಜಲು : 
ಅಜ್ಜನಿಗೆ ಅಭಿಮಾನದ ಸಂಗತಿ. "ಜೇನುಸ೦ಘ' 
ಆರಂಭವಾದದ್ದೂ ಮಿತ್ತಮಜಲು ಮನೆಯಲ್ಲಿ. "ಆಗ 
ಅಸಿಸ್ಟಂಟ್‌ ರಿಜಿಸ್ಟ್ರಾರರು ಮನೆಗೆ ಬಂದು 
ಜೇನುಸಂಘದ ನೋಂದಣಿ ಮಾಡಿದ್ದರು' ಎಂದು 


|ಸಹೋದರ ವಾತಲ್ಲ| 
ಶೆ 


ಯಣ!(1982) ಕ್ಕೆ ಮುನ 


ಕ್‌ 
ಯು 


ಅಮೇರಿಕಾ 


ದ 


`ಸ 


ಮಂಗಳೂರು ಅಜ ನೊಂದಿಗೆ. 


ಮಿತ ಮಜಲು ಅಜ 


Wk. 
RRL ST 
Stns ಯಯ 


ಟಟ ೪76% wipe ಲ 
lh ರ್ನ 


eer 
"1.೪೪0 ೪0 00/1 0 0೫೫60010 


TTT 


ಗ (ml 1! 1 1 

(111,33818114964, ಟೊ [1 ಯಯುುಯ nh) Ut 4 /) ( ( 

10734 ೪58೬1114404 ANU UGAK YAR rey ಮ 1 11 (| ( ll 1111111111!!! 
RSENS YUL UAE. 116,111 ಗಸ್ಕೂ 191.1 ೧214:0/47//71/ಗು7/ಲ; | /// 

ಬ! 4 1.11 14% ARARAEGENS SEAS YIAY I). ( | | 

7 HH 


Mh 


1111117. 


ಅವರು ನೆನಪಿನ ಬುತ್ತಿ ಬಿಚ್ಚಿಡುತ್ತಾರೆ. 


ಜಿ pe 
ಮಂಗಳೂರು ಅಜ್ಜನ ತಮ್ಮ ಪೈಲೂರು ಶಿವರಾಮಯ್ಯ. ಇವರಿಬ್ಬರೂ ಪರಮ ಸಾಹಸಿಗಳು; ಅನುಶೋಧಕರು. 
ಶಿವರಾಮಯ್ಯ ಜೇನುವ್ಯವಸಾಯಗಾರರ ಸಹಕಾರಿ ಸಂಘದ ಸ್ನಾಪಕರಲ್ಲೊಬ್ಬರಾಗಿದ್ದು, ಪ್ರಾರಂಭದಿಂದಲೇ 
ಅದರ ಗೌರವ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು. ಮಂಗಳೂರು ಅಜ್ಜನಿಗೆ ಆತ್ಮೀಯ 


ವರ್ಷ ಮಂಗಳೂರು ಅಜ್ಜನ "ಜೇನಿನ ವ್ಯವಸಾಯ' ಕೃತಿಯ ಎರಡನೇ ಆವೃತ್ತಿ ಪ್ರಕಟಗೊಂಡಾಗ ಅದನ್ನು 


ಶಿವರಾಮಯ್ಯ ಅವರಿಗೆ ಅರ್ಪಿಸಲಾಯಿತು. 


ಸ್ನೇಹಿತನಂತಿದ್ದ ಶಿವರಾಮಯ್ಯ ತನ್ನ 29ನೇ ವಯಸ್ಸಿನಲ್ಲಿ (21.1.1944) ಅಕಾಲ ನಿಧನರಾದರು. ಅದೇ 


ಡಿಸೆಂಬರ್‌ 8, 2002ರ೦ದು ನಿಧನರಾದ ಮಂಗಳೂರು ಅಜ್ಜನ ಪಾರ್ಥಿವ ಶರೀರವನ್ನು ಮಂಗಳೂರಿನಿಂದ 
ಮಿತ್ತಮಜಲಿಗೆ ಕರೆದೊಯ್ದು ಅದೇ ರಾತ್ರಿ ಮನೆಯ ತೋಟದಲ್ಲಿ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು. 


ಸದಾ ಪ್ರಕೃತಿಯನ್ನು ಧ್ಯಾನಿಸು "ರಿಹೋದರು. 


KC 
ol 
G 
FY 
(EL 
pe 8 
(9 
2] 
[9] 
O 
ತಿ) 
ಹಾ 
2೬ 


(ಈ ಪುಸ್ತ ಕ ಅಚ್ಚೆ ಗೆ ಹೋಗುವ ಸಂದರ್ಭದಲ್ಲಿ ಎಪಿ 


್‌ 17, 2004ರಂದು ಮಿತ್ತ ಮಜಲು ಅಜ್ಜ ನಮ್ಮ ನ್ಯಗಲಿದ್ದಾರೆ.) 


೨ 


(ಹ 
( 


J 
ಯು _್ಪದ 


|ಸಹೋದರ ವಾತ್ಸಲ್ಯ 


ೇಶ್ವರಯ್ಕ - ರಾಮಚಂದ್ರ 


ರು (ಮಂಗಳೂರು ಅಜನ ಮಗ) 


pS 


[od 


ಗ್‌ 


1956 


; 1935 


+ 196 


ORNAMENTAL FISH FOR 


GARDEN PONDS AND 
HOME AQUARIUMS 


ರ್‌ 
Pailoor Lakstintioarayana Rau, 3.8. 


K 


HOME AQUARIUMS, MANGALORF-3, 5, K. 


1956 


ಆರ್ನಮೆ೦ಟಲ್‌ ಫಿಶ್‌ ಫಾರ್‌ ಅಕ್ಟೇರಿಯಮ್‌ 


ಶ್‌ ಫಾರ್‌ 
ಹೋಂ ಅಕ್ವೇರಿಯಮ್ಸ್‌ : 


ಅಜ್ಜ ಮತ್ತು ಬರವಣಿಗೆ 


ಅಜ್ಜ ಬರವಣಿಗೆ ಆರಂಭಿಸಿದ್ದು ಯಾವಾಗ ಎ೦ಬ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ. ಈಗ ಪತ್ರಿಕೋದ್ಯಮದಲ್ಲಿ 
ಯಾವುದನ್ನು "ಪರ್ಪಸಿವ್‌ ರೈಟಿ೦ಗ್‌' (ಸ್ಪಷ್ಟ ಉದ್ದೇಶವಿರುವ ಬರವಣಿಗೆ) ಅನ್ನುತ್ತೇವೆಯೋ, ಅದನ್ನು ಅಜ್ಜ 
ಆ ಕಾಲದಲ್ಲೇ ರೂಢಿಸಿಕೊಂಡಿದ್ದರು. ಜೇನುವ್ಯವಸಾಯದ ಕುರಿತು ಜನರಿಗೆ ಮಾಹಿತಿ ನೀಡುವುದಕ್ಕಾಗಿ ಅಜ್ಜ 
"ಜೇನು ನೊಣ ಸಾಕುವಿಕೆ' ಶೀರ್ಷಿಕೆಯ ತಮ್ಮ ಮೊದಲ ಪುಸ್ತಕವನ್ನು 
1935ರಲ್ಲಿ ಪ್ರಕಟಿಸಿದರು. ಇದಕ್ಕೆ ಆಗಿನ ದಕ್ಷಿಣ ಕನ್ನಡ ಜಿಲ್ಲಾ ಬೋರ್ಡ್‌ 
ಅಧ್ಯಕ್ಷ ಎ.ಬಿ. ಶೆಟ್ಟಿ ಮುನ್ನುಡಿ ಬರೆದಿದ್ದರು. 45 ಪುಟಗಳ ಈ ಪುಸ್ತಕ 
ಅನೇಕ ಛಾಯಾಚಿತ್ರಗಳನ್ನೂ ರೇಖಾಚಿತ್ರಗಳನ್ನೂ ಒಳಗೊಂಡಿದೆ. 
ಪುಸ್ತಕದ ಆರಂಭದಲ್ಲಿ ಅಜ್ಜ ಹೀಗೆ ಬರೆದಿದ್ದಾರೆ: "ಬಿಸಿಲೆನ್ನದೆ 
ಮಳೆಯೆನ್ನದೆ, ಸೇವೆಯೊ೦ದೇ ತಮ್ಮ ದ್ಕೇಯವಾಗಿಟ್ಟುಕೊ೦ಡು 
ದುಡಿಯುವ ಜೇನುನೊಣಗಳ ಜೀವನ ಚರಿತ್ರೆಯನ್ನು ತಿಳಿದು ಅವುಗಳಲ್ಲಿ 
ಜನರಿಗೆ ಪ್ರೀತಿಯೂ, ಅವುಗಳನ್ನು ಗೂಡುಗಳಲ್ಲಿ ಸಾಕಿ ಪರಿಶುದ್ದವಾದ 
ಜೇನನ್ನು ಜನರು ಪಡೆಯಬೇಕೆ೦ಬ ಅಭಿಲಾಷೆಯೂ ಜನರಲ್ಲಿ 
ಉ೦ಟಾಗಬೇಕೆ೦ಬ ಉದ್ದೇಶಗಳೇ ಈ ಚಿಕ್ಕ ಪುಸ್ತಕವನ್ನು ಬರೆಯಲು 
ನನ್ನನ್ನು ಪ್ರೇರೇಪಿಸಿದುದಾಗಿದೆ.' 


ಮುಂದೆ 1944ರಲ್ಲಿ ಪುತ್ತೂರು ತಾಲೂಕು ಸಹಕಾರಿ ಜೇನುವ್ಯವಸಾಯ, ` 
ಜೇನುಸಂಗ್ರಹ ಮತ್ತು ಮಾರಾಟ ಸಂಘದಿಂದ "ಜೇನಿನ ವ್ಯವಸಾಯ' 
ಪ್ರಕಟಗೊಂಡಿತು. ಅದಕ್ಕೆ ಶಿವರಾಮ ಕಾರ೦ತರು ಮುನ್ನುಡಿ ಬರೆದಿದ್ದರು. 
ಆ ಪುಸ್ತಕ 1951 ಮತ್ತು 1959ರಲ್ಲಿ ಮರುಮುದ್ರಣಗೊಂಡಿತು. "ಜೇನಿನ ವ್ಯವಸಾಯ' ಪುಸ್ತಕಕ್ಕೆ ಮದರಾಸಿನಲ್ಲಿ 
ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಮಾನ ಬ೦ದಿತ್ತಲ್ಲದೆ ಅದರ ಕೆಲಭಾಗ ಶಾಲಾಪಠ್ಕದಲ್ಲೂ ಅಳವಡಿಸಲ್ಪಟ್ಟಿ ತತ್ತು 


ಜೇನು ನೊಣ ಸಾಕುವಿಕೆ 


|ಬರವಣಿಗೆ | 


ಎ೦ಬುದು ಗಮನಾರ್ಹ. ಜೇನುಸ೦ಘದವರ ಕೋರಿಕೆಯ ಮೇರೆಗೆ 1995ರಲ್ಲಿ 
ಅಜ್ಜ "ಜೇನು ವ್ಯವಸಾಯ' ಕೃತಿಯನ್ನು ಹೊಸದಾಗಿ ಬರೆದರು. ಇದಕ್ಕೂ ಶಿವರಾಮ 
ಕಾರ೦ತರೇ ಮುನ್ನುಡಿ ಬರೆದಿದ್ದರು. 


ಈ 
BREE-KELPING 


ಜೇನುಸಾಕಣೆ ಕುರಿತ ಪತ್ರಿಕೆಯೊ೦ದಕ್ಕೂ ಅಜ್ಜ ಸಂಪಾದಕರಾಗಿದ್ದರು. ಜೇನುಸಂಘ 
1957ರ ಏಪ್ರಿಲ್‌ನಲ್ಲಿ ಆರಂಭಿಸಿದ್ದ "ಮಧುವನ' ಮಾಸಪತ್ರಿಕೆಗೆ ಅಜ್ಜ ಪ್ರಧಾನ 
ಸಂಪಾದಕ. ಕನ್ನಡ ಕೃಷಿ ಪತ್ರಿಕೋದ್ಯಮದ ಆರಂಭಿಕ ಪ್ರಯತ್ನಗಳಲ್ಲಿ "ಮಧುವನ' 
ಕೂಡ ಒಂದು. ಪತ್ರಿಕೆಯ ವಾರ್ಷಿಕ ಚಂದಾ ಎರಡು ರೂಪಾಯಿ. 2-3 ವರ್ಷಗಳ 
ಬಳಿಕ "ಮಧುವನ'ದ ಪ್ರಕಟಣೆಯ ಜವಾಬ್ದಾರಿಯನ್ನು ಕುಮಟದ ಉ.ಕ. ಜಿಲ್ಲಾ 
ಗ್ರಾಮಾಭಿವೃದ್ದಿ ಸಂಘ ವಹಿಸಿಕೊಂಡಿತು. (ಲಿಂಗೇಶ ಶರ್ಮಾ ಅವರ 
ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿದ್ದ ಈ ಪತ್ರಿಕೆ ಕೆಲ ಸಮಯ ಮುಂದುವರಿದು 
ನ೦ತರ ಸ್ಥಗಿತಗೊಂಡಿತು.) 


CT 
RNAS, ೪18% 


1944 


ಬ 


ನ ವವಸಾಯ : 


ರ 
ೀಣಿ 


px 
ಜ 


ದ.ಕ. ಜೇನುಸ೦ಘ 1981ರಲ್ಲಿ "ಮಧುಪ್ರಪ೦ಚ' ತ್ರೈಮಾಸಿಕ ಆರ೦ಭಿಸಿದಾಗ 
ಅಜ್ಜ ಮತ್ತೆ ಜೇನುವ್ಯವಸಾಯಕ್ಕೆ ಸಂಬಂಧಿಸಿ ಲೇಖನಗಳನ್ನು 
ಬರೆಯತೊಡಗಿದರು. ಜೇನುಸ೦ಘ ವಿವಿಧ ಸ೦ದರ್ಭಗಳಲ್ಲಿ ಹೊರತ೦ದ 
ಸ್ಮರಣಸ೦ಚಿಕೆಗಳಲ್ಲೂ ಅಜ್ಜನ ಲೇಖನಗಳಿವೆ. ಏಪ್ರಿಲ್‌ 2002ರಲ್ಲಿ 
ಬಿಡುಗಡೆಯಾದ "ಮಧುಪ್ರಪ೦ಚ ವಿಶೇಷಾ೦ಕ'ದಲ್ಲಿ ಪ್ರಕಟವಾದ "ದಕ್ಷಿಣ 
ಕನ್ನಡ ಜಿಲ್ಲೆಯಲ್ಲಿ ಜೇನುವ್ಯವಸಾಯದ ಪ್ರಾರ೦ಭ ಮತ್ತು ಪ್ರಗತಿ' ಲೇಖನ 
ಅಜ್ಜನ ಕೊನೆಯ ಬರಹ. ಅದರ ಕೊನೆಯಲ್ಲಿ ಅಜ್ಜ "ಇದೀಗ 64 ವರ್ಷಗಳ 
ಹಿಂದೆ ಚಿಕ್ಕ ಸ್ವರೂಪದಲ್ಲಿ ಸ್ಥಾಪಿಸಲ್ಪಟ್ಟ ಜೇನು ಸಹಕಾರಿ ಸಂಸ್ಥೆಯು ಒಂದು 
ಬೃಹತ್‌ ಸ್ವರೂಪದಲ್ಲಿ ಬೆಳೆದು ನಿ೦ತಿರುವುದಕ್ಕೆ ಅತ್ಕಾನ೦ದವಾಗುತ್ತಿದೆ' ಎಂಬ 
ಮಾತು ಸೇರಿಸಿದ್ದಾರೆ. ಜೇನುಸ೦ಘಕ್ಕೆ ಇದಕ್ಕಿ೦ತ ದೊಡ್ಡ ಸರ್ಟಿಫಿಕೆಟ್‌ ಬೇರೆ 
ಬೇಕಿಲ್ಲ. 


ು: 1951 


ಜೇನಿನ ವ್ಯವಸಾಯ 


ಜೇನುಸಾಕಣೆ ಪ್ರಚಾರಕ್ಕಾಗಿ ಲೇಖನಿ ಹಿಡಿದ ಅಜ್ಜ, ಅಕ್ವೇರಿಯ೦ ಹವ್ಕಾಸ 
ಜನಪ್ರಿಯಗೊಳಿಸುವುದಕ್ಕೂ ಲೇಖನ ಬರೆದರು; ಪುಸ್ತಕ ಪ್ರಕಟಿಸಿದರು. 1938ರಲ್ಲಿ 
ಅಜ್ಜ ಮು೦ಬಯಿಗೆ ಹೋಗಿದ್ದ ಸ೦ದರ್ಭದಲ್ಲಿ ತಾರಾಪುರ್‌ವಾಲಾದಲ್ಲಿ 
ಮತ್ಸ್ಯಾಗಾರ ನೋಡಿ ಅದರ ಮೋಡಿಗೆ ಮರುಳಾದರು. ಅವರು ತಡಮಾಡಲಿಲ್ಲ. 
ಕೆಲವು ಬಣ್ಣದ ಮೀನುಗಳು ಹಾಗೂ ಅವುಗಳನ್ನು ಸಾಕುವ ಬಗ್ಗೆ ಒ೦ದಷ್ಟು 
ಮಾಹಿತಿಯೊ೦ದಿಗೆ ಮ೦ಗಳೂರಿಗೆ ಹಿ೦ದಿರುಗಿದವರೇ ಈ ಹೊಸ ಹವ್ಕಾಸ 
ಶುರುಮಾಡಿದರು. 


ಕೆಲವೇ ತಿಂಗಳಲ್ಲಿ ಅಜ್ಜ ಅಕ್ಟೇರಿಯಂ ಹವ್ಯಾಸದ ಬಗ್ಗೆ ಬರೆದ ಲೇಖನವೊಂದು 
ಮುಂಬಯಿಯ "ಇಲಸ್ಟೇಟೆಡ್‌ ವೀಕ್ಲಿ ಆಫ್‌ ಇ೦ಡಿಯ' ಮ್ಯಾಗಮಿನ್‌ನಲ್ಲಿ 
ಪ್ರಕಟವಾಯಿತು. ಜೊತೆಗೆ ಇನ್ನಷ್ಟು ಮಾಹಿತಿ ಕೋರಿ ಓದುಗರಿಂದ ಅಜ್ಜನಿಗೆ 


ಸ ಸಕ್‌: 


ಸು ವರಾವ ೩... . 
ಅನೇಕ ಪತ್ರಗಳು ಬಂದವು. ಅಜ್ಜನ ಆಸಕ್ತಿಯನ್ನು ಬಲ್ಲ ಶಿವರಾಮ ಕಾರಂತರು | ನಾಯ 
ಅಕ್ಟೇರಿಯ೦ ಬಗ್ಗೆ ಪುಸ್ತಕ ಬರೆಯುವಂತೆ ಅವರನ್ನು ಹುರಿದುಂಬಿಸಿದರು. [| ಲ ಜಾಗಜೂ 


[ಬರವಣಿಗೆ | 


| - ; N'A 


| ಮಾತ್ರವಲ್ಲ ಮೀನುಗಳ ಕುರಿತು ತಾವು ರಚಿಸಿದ್ದ ಕೆಲವು ರೇಖಾಚಿತ್ರಗಳನ್ನೂ ಅಜ್ಜನಿಗೆ ನೀಡಿದರು. 1953ರಲ್ಲಿ 
ಅ ಅಜ್ಯನೆ "ಆರ್ನಮೆ೦ಟಲ್‌ ಫಿಶ್‌ ಫಾರ್‌ ಗಾರ್ಡನ್‌ ಪಾಂಡ್ಸ್‌ ಅಂಡ್‌ ಹೋಂ ಅಕ್ಟೇರಿಯಮ್ಸ್‌' ಇಂಗ್ಲಿಷ್‌ 


~~ Ne py 


ve 


17 ಪುಷ್ಪಕ ಪ್ರಕಟವಾಯಿತು. ಪುಸ್ತಕದ ಪ್ರತಿಗಳು ಬಹುಬೇಗ ಮುಗಿದವು. ಅಜ್ಜನ ಚಿಕ್ಕಪ್ಪ ಜಿ.ಎಂ. 
ಮಂಜುನಾಥಯನವರ ಸಲಹೆಯಂತೆ ಅಜ್ಜ 1956ರಲ್ಲಿ ಈ ಪುಸ್ತಕವನ್ನು ಮರುಮುದ್ರಿಸಿದರು. ದ್ವಿವರ್ಣ 


1 


ಹ ಸಾಕರ್‌” 


1995 


ಜೇನು ವ್ಯವಸಾಯ 


ಮುಖಪುಟದ ಅದರ ಬೆಲೆ ಒಂದು ರೂಪಾಯಿ. ಅಜ್ಜ ಅಷ್ಟಕ್ಕೇ ಸಮಾಧಾನಗೊಳ್ಳಲಿಲ್ಲ. ಅದರ ಪರಿಷ್ಟತ 
ಆವೃತ್ತಿಯನ್ನು 1990ರಲ್ಲಿ ಪ್ರಕಟಿಸಿದರು. ಬಹುವರ್ಣ ಮುಖಪುಟದ "ಆರ್ನಮೆ೦ಟಲ್‌ ಫಿಶ್‌ ಫಾರ್‌ 
ಅಕ್ಟೇರಿಯಂ' ಪುಸ್ತಕಕ್ಕೆ ಬೆಲೆ ನಮೂದಿಸಿರಲಿಲ್ಲ. ಅದನ್ನು ಮನೆಗೆ ಬಂದ ಅತಿಥಿಗಳಿಗೆ, ಆಸಕ್ತರಿಗೆ ಅಜ್ಜ 
ಉಚಿತವಾಗಿ ನೀಡುತ್ತಿದ್ದರು. ಮ೦ಗಳೂರು ಮನೆಗೆ ಬ೦ದವರಲ್ಲಿ ಅಜ್ಜನಿ೦ದ ಈ ಪುಸ್ತಕವನ್ನು ಪಡೆಯದವರೇ 
ಇರಲಾರರೇನೋ. 


ಒಂದು ದಿನ "ಅಕ್ಟೇರಿಯಂ ಬಗ್ಗೆ ನೀವು ಕನ್ನಡದಲ್ಲಿ 
ಯಾಕೆ ಪುಸ್ತಕ ಬರೆಯಲಿಲ್ಲ?' ಎಂದು ಪ್ರಶ್ನಿಸಿದ್ದಕ್ಕೆ 
ಅಜ್ಜ, "ನೀನೇ ಬರಿ' ಅ೦ದರು. (ಆಗ ನಾನು 
"ತರ೦ಗ'ದಲ್ಲಿ ಮೀನ್ಮನೆ ಕುರಿತು ನುಡಿಚಿತ್ರ ಬರೆದಿದ್ದೆ.) . 
ಪುಸ್ತಕ ಬರೆಯಲು ನಾನು ಅ೦ತಹ ಉಮೇದು 
ತೋರಲಿಲ್ಲ. ಒಂದು ದಿನ ಅಜ್ಜನೇ ಈ ಕೆಲಸ ಆರಂಭಿಸಿದರು. ಹನ್ನೊ೦ದು ಅಧ್ಯಾಯಗಳನ್ನು ಗುರುತು 
ಹಾಕಿಕೊ೦ಡು ಬರವಣಿಗೆ ಶುರುಮಾಡಿದರು. ಆದರೆ ಅಜ್ಜ ಅದನ್ನು ಐದನೇ ಅಧ್ಯಾಯಕ್ಕೇ ನಿಲ್ಲಿಸಿಬಿಟ್ಟಿದ್ದಾರೆ. 


| + 


ಚೆಲ್ಲಿದ * 97 |ಬರವಣಿಗೆ | 


ಶಿವರಾಮ ಕಾರಂತರ ಮುನ್ನುಡಿ 


ಜೇನುವೃವನಾಯದಕುರಿತು ಮಂಗಳೂರು ಅಜ್ಜ ಬರೆದಮೊದಲ ಪುಸ್ತಕ "ಜೇನು ನೊಣಸಾಕುವಿಕೆ' 1935ರಲ್ಲಿ 
ಪ್ರಕಟವಾಯಿತು. ನಂತರದ ವರ್ಷಗಳಲ್ಲಿ ಇದರ ಪರಿಷತ ಆವೃತ್ತಿಗಳು 1944, 1951, 1959 ಹಾಗೂ 1995ರಲ್ಲಿ 
ಪ್ರಕಟಗೊಂಡವು. 1944 (ಜೇನಿನ ವ್ಯವಸಾಯ)ಹಾಗೂ 1995ರ (ಜೇನು ವ್ಯವಸಾಯ) ಆವೃತ್ತಿಗಳಿಗೆ 
ಶಿವರಾಮ ಕಾರಂತರು ಮುನ್ನುಡಿ ಬರೆದಿದ್ದರು. ಆ ಎರಡು ಮುನ್ನುಡಿಗಳು ಇಲ್ಲಿವೆ: 


ಶ್ರೀಮಾನ್‌ ಪೈಲೂರು ಲಕ್ಷ್ಮೀನಾರಾಯಣರಾಯರು ನನಗೆ ಬಹು ಹಿಂದಿನಿಂದ ಪರಿಚಿತರು. ಅವರಷ್ಟೇ 
ಪರಿಚಯ, ಅವರ ಕೆಲಸದ ವಿಷಯವಾಗಿಯೂ ನನಗಿದೆ. ಅವರ ಪ್ರಿಯವಾದೊ೦ದು ಉದ್ಯಮ ಜೇನುನೊಣ 
ಸಾಕುವುದು. ಇದನ್ನು ಅವರು ವಿದ್ಕಾರ್ಥಿದೆಸೆಯಿ೦ದಲೇ ತೊಡಗಿ ಬಂದಿದ್ದಾರೆ. ಕೆಲವು ಕಾಲ ಕೊಡಗು 
ಸರಕಾರಕ್ಕೂ ಅವರು ಜೇನುನೊಣ ಸಾಕುವ ವಿಷಯದಲ್ಲಿ ಪ್ರಚಾರಕರಾಗಿದ್ದರು. ಅವರಿಗೆ ಈ ವಿಷಯದಲ್ಲಿ 
ಶಾಸ್ತ್ರೀಯವಾದ ಪರಿಜ್ಞಾನವಿದೆ. ತಮ್ಮ ಅನುಭವವನ್ನು ಅವರು ಬರಹರೂಪವಾಗಿ ಹಾಕಿದುದು, ಅದು 
ಎರಡನೆಯ ಮುದ್ರಣವನ್ನು ಕಂಡುದು ಅವರ ಕೆಲಸದ ಮಹತ್ವಕ್ಕೂ, ಅವರ ಉದ್ಯಮಪ್ರಿಯತೆಗೂ 
ಜನಾದರಕ್ಕೂ ತಕ್ಕುದಾದ ಉದಾಹರಣೆಯಲ್ಲವೆ? | 


ಈ ಬಾರಿ ಅವರ ಗ್ರಂಥ ಇನ್ನಷ್ಟು ಸುಂದರವಾದ ಚಿತ್ರಗಳಿಂದ ಅಲಂಕೃತವಾಗಿದೆ. ಓದುಗರ ಮನಸ್ಸಿನಲ್ಲಿ, 
ಗ್ರಾಮ ಕೈಗಾರಿಕೆಗಳಲ್ಲಿ ಒ೦ದಾಗಬಹುದಾದ ಈ ಉದ್ಯಮದ ಪ್ರೀತಿ ಉಳಿದರೆ ಬರಹಗಾರನ ಶ್ರಮ 
ಸಾರ್ಥಕವಾದೀತಲ್ಲವೇ? 


1944 ವರಾಮ ಕಾರಂತ 


ಜೇನುವ್ಯವಸಾಯವನ್ನು ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೊಡಗಿದವರು ಪೈಲೂರು ಲಕ್ಷ್ಮೀನಾರಾಯಣ 
ರಾಯರು ಮತ್ತು ಹಿರಿಯ ಪೈಲೂರು ನಾರಾಯಣರೇ. ಬರಿಯ ಅಷ್ಟೇ ಅಲ್ಲ. ನಾಲ್ಕನೆಯ ದಶಕದಲ್ಲಿ - 
ಉತ್ತಮ ಜಾನುವಾರು ಪೀಳಿಗೆ, ವಿಲಾಸೀ ಮತ್ಸ್ಯಾಗಾರದ೦ಥ ಉದ್ಯಮಗಳ ಪ್ರೇರಕರು ಅವರು. ಇಂದು 
ನಮ್ಮ ಜಿಲ್ಲೆಯಲ್ಲೂ ಕೊಡಗಿನಲ್ಲೂ ಈ ವ್ಯವಸಾಯಗಳು ಅತಿ ಯಶಸ್ಸನ್ನು ಪಡೆದಿರುವುದಾದರೆ ಅದರ 
ಮೂಲಪ್ರೇರಕರು ಈ ಇಬ್ಬರು ವ್ಯಕ್ತಿಗಳೇ ಎ೦ಬುದನ್ನು ನಾನೆ೦ದೂ ಮರೆಯಲಾರೆ. 

ಪೈಲೂರು ನಾರಾಯಣರು ಆ ಅಕಾಲದಲ್ಲಿ ಅಮೇರಿಕದಿ೦ದ ಜಾನುವಾರು ಸಾಕಣೆ, ಕುರಿಸಾಕಣೆಗಳ೦ಥ 
ಉದ್ಯಮಗಳ ವಿಚಾರ ಸಾಹಿತ್ಯ ಸ೦ಗ್ರಹಿಸಿದ್ದನ್ನು ನೋಡಿ ನಾನು ಅವುಗಳನ್ನು ಕುರಿತು ಬಾಲಪ್ರಪ೦ಚದಲ್ಲಿ 
ಪ್ರಕಟಿಸಿದೆ. 


ಈ ಮಿತ್ರರ ನೆನಪು ಜೇನಿಗಿ೦ತ ನನಗೆ ಸವಿಯಾಗಿ ಕ೦ಡರೆ ಆಶ್ಚರ್ಯಪಡಬೇಕಿಲ್ಲ. ನಮ್ಮ ಜನರಿಗೂ 
ಅದು ನೆನಪಿರಲೆಂದು ಹಾರೈಸುತ್ತೇನೆ. 


ಸಾಲಿಗ್ರಾಮ ಶಿವರಾಮ ಕಾರಂತ 
31-5-1995 D 
ಲಿ 
0 
ನೆರಳು \ 
| ಕಾರಂತರ ಮುನ್ನುಡಿ | 98 ಚೆಲ್ಲಿದ | 


ಕೈಲ್‌ ಡ್ಡ ಗತ 
೧೦೪ 


ನೆರಳು 
ಚೆಲ್ಲಿದ 99 
ಮಾಮರ 


ಬೇಟಿ. 


0 


ಜಿ 


ಮಂಗಳೂರಿಗೆ ರಾಜಾ 


ಬಜಪೆಗೆ ವಿಮಾನ ಹಾರಾಟ. 


ಭೋರ್ಗರೆವ ಜೋಗ್‌ ಜಲಪಾತ. 


ವ್ರ” 


ಛಾಯಾಗ್ರಹಣದಲ್ಲಿ ಮಂಗಳೂರು ಅಜ್ಜನಿಗೆ ಅನೇಕ ದಶಕಗಳ 
ಅನುಭವ. ಆರಂಭದಲ್ಲಿ ಅವರ ಬಳಿ ರಾಲಿಫ್ಲೆಕ್ಸ್‌ (120 ಎಂಎಂ) 
ಕೆಮರಾ ಇತ್ತು. ಇದರಲ್ಲಿ ತೆಗೆದ ಛಾಯಾಚಿತ್ರಗಳು "ಇಲಸ್ಟೇಟೆಡ್‌ 
ವೀಕ್ಷಿ'ಯಲ್ಲಿಯೂ ಪ್ರಕಟ 
ಗೊಂಡಿದ್ದವು. ಜೇನು 
ವ್ಯವಸಾಯ ಹಾಗೂ 
ಮೀನ್ಮನೆಗೆ ಸಂಬಂಧಿಸಿ 
ಅಜ್ಜ ಪೊಟೋ 
ತೆಗೆಯುತ್ತಿದ್ದರು. 


ಲ್ಲಿ ಮಗಳು ಜಯಲಕ್ಕಿ 


ಮಂಗಳೂರು ಅಜ್ಜಿಯ ಮಡಿಲ 


ಪ್ರವಾಸದ ಸಂದರ್ಭದಲ್ಲಿ, 
ಮಂಗಳೂರಿನ ಪ್ರಮುಖ ಘಟನೆಗಳ ಸ೦ದರ್ಭದಲ್ಲಿ ಕೂಡ ಅವರು 
ಕ್ಲಿಕ್ಕಿಸುತ್ತಿದ್ದರು. ಅಜ್ಜ ಸೆರೆಹಿಡಿದ ಮುಂಬಯಿಯ ವಿಕ್ಟೋರಿಯ 
ಟರ್ಮಿನಲ್‌, ಜೋಗ್‌ ಜಲಪಾತ, ಮಂಗಳೂರಿಗೆ ವಿಮಾನ ಹಾರಾಟ, 
ರಾಜಾಜಿ ಭೇಟಿ ಮುಂತಾದ ಚಿತ್ರಗಳು ಗಮನ ಸೆಳೆಯುತ್ತವೆ. ತಮ್ಮ ' 
ಕುಟುಂಬದ ಸದಸ್ಯರು ಹಾಗೂ ಬಂಧು ಬಳಗದವರ ಫೋಟೋಗಳನ್ನೂ 
ಅವರು ಸಾಕಷ್ಟು ತೆಗೆದಿದ್ದರು. ರಾಲಿಫ್ಲೆಕ್ಸ್‌ ನ೦ತರ ಅಜ್ಜನಲ್ಲಿ ಯಶಿಕಾ 
ಎಲೆಕ್ಟ್ರೋ 35 ಕೆಮರಾ ಇತ್ತು. 

+ 


ಸಾವಿ 

ಅಜ್ಜ ಮತು ಪ್ರೊಜಿಕ್ರರ್‌ 
ಜ ೦ 4 ಛೆ 

ಅಜ್ಜನಿಗೆ ಪ್ರೊಜೆಕ್ಟರಿನ ನಂಟು ಬೆಳೆದದ್ದು 60ರ ದಶಕದಲ್ಲಿ. ಸತ್ಯಸಾಯಿ ಬಾಬಾ ಅವರ ಭಕ್ತರಾಗಿದ್ದ ಅಜ್ಜ 

ಪುಟ್ಟಪರ್ತಿಯಲ್ಲಿ ನಡೆಯುತ್ತಿದ್ದ ಪ್ರಮುಖ ಕಾರ್ಯಕ್ರಮಗಳ ಚಿತ್ರೀಕರಣ ಮಾಡಿಸುತ್ತಿದ್ದರು. 


ಬಾಬಾ ಅವರ ಹುಟ್ಟುಹಬ್ಬ ಸಮಾರ೦ಭ, ಗುರು ಪೂರ್ಣಿಮೆ - ಶಿವರಾತ್ರಿ ಆಚರಣೆ ಮು೦ತಾದ 
ಕಾರ್ಯಕ್ರಮಗಳನ್ನು ಚಿತ್ರೀಕರಿಸಲು ಅಜ್ಜ ಮದರಾಸಿನ ಫೊಟೋ ಎ೦ಪೋರಿಯಂಗೆ ಕ೦ಟ್ರಾಕ್ಟ್‌ ಕೊಡುತ್ತಿದ್ದರು. 
1966ರಿ೦ದ 76ರ ಅವಧಿಯಲ್ಲಿ 15 ನಿಮಿಷದಿ೦ದ ಒ೦ದು 
೦ಟೆ ಅವಧಿಯ ಸುಮಾರು 40 ಸಾಕ್ಸ್ಮಚಿತ್ರಗಳನ್ನು ಅಜ್ಜ 
ತೆಗೆಸಿದ್ದರು. ಬಾಬಾ ಅವರ ಮು೦ಬಯಿ ಹಾಗೂ 
ಮಂಗಳೂರು ಭೇಟಿಯನ್ನೂ ಅಜ್ಜ ಚಿತ್ರೀಕರಿಸಿದ್ದರು. 
ಫೊಟೋ ಎಂಪೋರಿಯಂನ ರಾಘವನ್‌ ಕ್ಯಾಮರಾಮ್ಕಾನ್‌ 
ಆಗಿದ್ದರು. ಆಗ ಒಂದು ಅಡಿ ಫಿಲಂ ಚಿತ್ರೀಕರಿಸಲು 
4ರಿ೦ದ 6 ರೂಪಾಯಿ ನೀಡಬೇಕಿತ್ತು. ಅರ್ಧ ಗ೦ಟೆಯ 
ಚಲನಚಿತ್ರಕ್ಕೆ ಸುಮಾರು ಎರಡು ಸಾವಿರ ರೂಪಾಯಿ 
ಖರ್ಚಾಗುತ್ತಿತ್ತು. 


€ 


) 


( 


ಅಜ್ಜನ ಬಳಿ ಆರ೦ಭದಲ್ಲಿ ಸೂಪರ್‌ 8 ಎ೦ಎ 
ಸಾನ್‌ಕ್ಕೋ (ಜಪಾನ್‌) ಮೂವಿ ಕೆಮರಾ ಹಾಗೂ 


“ಚಿಕಾಗೋ ರೆವರ್‌ ಕೆಮರಾ ಕ೦ಪೆನಿ'!ಅಮೇರಿಕಾ)ಯ ಸೂಪರ್‌ 8 ಎಂಎಂ ಪ್ರೊಜೆಕ್ಟರ್‌ ಇತ್ತು. ಆ ನ೦ತರ 


"ರೇಡಿಯೋ ಕಾರ್ಪೊರೇಶನ್‌ ಅಮೇರಿಕಾ' ಕಂಪೆನಿಯ 16 ಎಂಎಂ ಪ್ರೊಜೆಕ್ಟರ್‌ ಕೊಂಡುಕೊಂಡರು. 


| ಪ್ರೊಜೆಕ್ಟರ್‌ | 


ಸ್ಟೂಲ್‌ ಸ್ಟೀರಿಯೋ ಟೇಪ್‌ರೆಕಾರ್ಡರ್‌. 


ಮೊದಮೊದಲು ಚಲನಚಿತ್ರ ಗಳು ಮೂಕಿಚಿತ್ರಗಳಾದ್ದರಿ೦ದ 
ಅಜ್ಜ ಫಿಲಿಪ್ಸ್‌ ಸ್ಪೂಲ್‌ ಟೇಪ್‌ರೆಕಾರ್ಡಿನಲ್ಲಿ ಭಜನೆಯನ್ನು 
ಪ್ಲೇ ಮಾಡಿ ಆ! ಉನ್ನಿ ನೆಲೆಯಲ್ಲಿ ಲ್ಲ ಚಲನಚಿತ್ರ ಪ್ರದರ್ಶಿ ಸುತ್ತಿದ್ದರು. 


1 


ಸಾಯಿ ಬಾಬಾ ಅವರನ್ನು ಕುರಿತ ಫಿಲ೦ಗಳ ಜೊತೆಗೆ ಅಜ್ಜನ 
ಬಳಿ ಜೋಗ್‌ ಜಲಪಾತ, ಜೇನುಸಾಕಣೆ ಮುಂತಾದ 
ವಿಷಯಗಳ ಬಗ್ಗೆಯೂ ಫಿಲ೦ಗಳಿದ್ದವು 


ತಮ್ಮ ಕಾರಿನಲ್ಲಿ 16 ಎಂಎಂ ಪ್ರೊಜೆಕ್ಟರ್‌ ಹಾಗೂ ಫಿಲ೦ಗಳನ್ನು 
ತು೦ಬಿಕೊ೦ಡು ಅಜ್ಜ ಕೇರಳದಿ೦ದ ಹಿಡಿದು ಉತ್ತರ 
ಕರ್ನಾಟಕದ ವರೆಗೆ ವಿವಿಧೆಡೆಗಳಲ್ಲಿ ಚಲನಚಿತ್ರ ಪ್ರದರ್ಶನ 
ನಡೆಸಿದ್ದರು. ಇದೇ ಉದ್ದೇಶಕ್ಕಾಗಿ ಅಜ್ಜ ಶ್ರೀಲಂಕಾ, 
ಮಲೇಷ್ಯಾಕ್ಕೂ ಭೇಟಿ ನೀಡಿದ್ದರು. ಸ್ಥಳೀಯವಾಗಿ ಬಹುತೇಕ 
ಸಂದರ್ಭಗಳಲ್ಲಿ ಅಜ್ಜನೊಂ೦ದಿಗೆ ಅವರ ಗೆಳೆಯ ಕದ್ರಿಯ 
ಎನ್‌.ಜಿ. ನಾಯಕ್‌ ಅವರೂ ಇರುತ್ತಿದ್ದರು. ಬಾಬಾ ಭಕ್ತರೂ 
ಆಗಿದ್ದ ನಾಯಕ್‌ ಅವರೇ ಪ್ರೊಜೆಕ್ಟರ್‌ ಚಲಾಯಿಸುತ್ತಿದ್ದರು. 
(ಮಾಹಿತಿ : ಕೃಷ್ಣಕುಮಾರ್‌ ಪೈಲೂರು] 


ನಾನು ಮ೦ಗಳೂರಿಗೆ ಬ೦ದ (1991) ನ೦ತರದ ದಿನಗಳಲ್ಲಿ ಅಜ್ಜ ಆಗೊಮ್ಮೆ ಈಗೊಮ್ಮೆ ಪ್ರೊಜೆಕ್ಟರ್‌ 
ಹೊರತೆಗೆದು ಸಾಯಿಭಕ್ತರಿಗೆ, ಅಜ್ಜಿಗೆ ಫಿಲಂ 
ತೋರಿಸುತ್ತಿದ್ದರು. ಆದರೆ ಪ್ರೊಜೆಕ್ಟರ್‌ ಸದಾ 
ಕೈಕೊಡುತ್ತಿತ್ತು. ಅದರ ಬಿಡಿಭಾಗಗಳೂ ಸರಿಯಾಗಿ 
ಸಿಗುತ್ತಿರಲಿಲ್ಲವಾದ್ದರಿ೦ದ ಒ೦ದು ಭಾಗ ರಿಪೇರಿ 
ಯಾಗುವಷ್ಟರಲ್ಲಿ ಇನ್ನೊ೦ದೆಲ್ಲೋ ಕೆಟ್ಟುಬಿಡುತ್ತಿತ್ತು. 
ಕೆಲವರಿಗೆ ರಿಪೇರಿ ಮಾಡುವುದು ಹೇಗೆಂದೇ ತಿಳಿಯದೆ 
ಪ್ರೊಜೆಕ್ಟರ್‌ನ ಸ್ಥಿತಿ ಕ್ರಮೇಣ "ಚೇತರಿಸಲಾಗದ 
ಹ೦ತ'ಕ್ಕೆ ತಲುಪಿತ್ತು. ಆದರೂ ಅಜ್ಜ ಅದರೊಂದಿಗೆ 
ಗುದ್ದಾಡುವುದು ಮುಂದುವರಿದೇ ಇತ್ತು. 


ಪ್ರೊಜೆಕ್ಟರಿನ ಜೊತೆಗೆ ಫಿಲಂಗಳೂ ಸಮಸ್ಯೆ 
ಸೃಷ್ಟಿಸುತ್ತಿದ್ದವು. ಹಳೆಯದಾದ ಕೆಲವು ಫಿಲ೦ಗಳ 
ಅಂಚುಗಳು ಹರಿಯುತ್ತಿದ್ದುದರಿಂದ ಅವು 
ಪ್ರೊಜೆಕ್ಟರಿನಲ್ಲಿ ಸಲೀಸಾಗಿ ಮುಂದಕ್ಕೆ ಹೋಗದೆ ಫಿಲಂ 


ಕಟಕಟ ಎಂದು ಶಬ್ದ ಮಾಡುತ್ತಾ ನಿಂತುಬಿಡುತ್ತಿತ್ತು. 


ಇನ್ನು ಕೆಲವು ಫಿಲಂಗಳು ನಾಲ್ಕಾರು ಅಡಿ ಸಾಗುತ್ತಿದ್ದಂತೆ ತುಂಡಾಗಿ ಫಜೀತಿಯಾಗುತ್ತಿತ್ತು. ಅಜ್ಜ ಅದನ್ನು 
ಪ್ರೊಜೆಕ್ಟರಿನಿ೦ದ ಹೊರತೆಗೆದು ರಿವೈ೦ಡರಿಗೆ ಹಾಕಿ, ತುಂಡಾದ ಭಾಗಗಳನ್ನು ಸ್ಲ್ಲೈಸರ್‌ಗೆ ಜೋಡಿಸಿ, ಎರಡು 
ತುದಿಗಳನ್ನು ಬ್ಲೇಡಿನಿಂದ ಕೆರೆಸಿ ಅಂಟು (ಸ್ಪಿರಿಟ್‌) ಹಾಕಿ ಜೋಡಿಸಿ ಸ್ಪಲ್ಪ ಲ್ಪ ಹೊತ್ತು ಆರಲು ಬಿಟ್ಟು, ಮತ್ತೆ 
ಅದನ್ನು ಪ್ರೊಜೆಕ್ಟರಿಗೆ ಹಾಕಿ ಫಲಂ ಮುಂದುವರಿಸಬೇಕಿತ್ತು. ಇದರಿಂದ ಫಿಲಂ ನೋಡುವವರಿಗೆ 


[ಪ್ರೊಜೆಕ್ಟರ್‌ | 


್ರಜೆಕ್ಟರ್‌. 


ಸೂಪರ್‌ 8 ಎಂಎಂ ಪ್ರೇ 


9 


ಕಿರಿಕಿರಿಯಾಗಬಾರದೆ೦ದು ಅಜ್ಜ ಬಿಡುವಾದಾಗಲೆಲ್ಲ ಒಂದೊಂದೇ ಫಿಲಂ ಅನ್ನು ರಿವೈ೦ಡರಿಗೆ ಹಾಕಿ ಅದರ 
ಹಿಡಿಯನ್ನು ಜೋರಾಗಿ ತಿರುಗಿಸುತ್ತಿದ್ದರು. ಹೀಗೆ ಮಾಡುವುದರಿ೦ದ ಫಿಲ೦ ದುರ್ಬಲವಾಗಿದ್ದ ಭಾಗದಲ್ಲಿ 
ಅದು ತುಂಡಾಗುತ್ತದೆ. ಅಥವಾ ಅಂಚುಗಳು ಹರಿದುಹೋಗಿದ್ದರೆ ಅದನ್ನು ಪತ್ತೆಹಚ್ಚುವುದೂ ಸುಲಭ. ಹಾಗಾದಾಗ 
ಅಜ್ಜ ಸ್ಲೈಸರ್‌ ಮೂಲಕ ಫಿಲಂ ಅನ್ನು "ದುರಸ್ತಿಗೊಳಿಸಿ' ಅದನ್ನು "ಪ್ರದರ್ಶನಯೋಗ್ಯ' ಸ್ಥಿತಿಗೆ ತರುತ್ತಿದ್ದರು. 
. ಗಾಂಧೀಜಿ ಚರಕದಲ್ಲಿ ನೂಲುವ ಚಿತ್ರ ನೆನಪಿಸಿಕೊಳ್ಳಿ. ಅಜ್ಜನೂ ಹಾಗೆಯೇ ಚರಕದಂತಿರುವ ರಿವೈ೦ಡರಿನಲ್ಲಿ 
ಫಿಲಂ ತಿರುಗಿಸುತ್ತಾ ಅದನ್ನೇ ತದೇಕಚಿತ್ತದಿಂದ ಗಮನಿಸುತ್ತಾ ಕೂತಿರುತ್ತಿದ್ದ ದೃಶ್ಯವನ್ನು ಮಂಗಳೂರು 
ಮನೆಗೆ ಬರುತ್ತಿದ್ದ ಅನೇಕರು ನೋಡಿರಬಹುದು. 


ಅಜ್ಜ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿ ಫಿಲಂ ಅಣಿಗೊಳಿಸಿ ಪ್ರೊಜೆಕ್ಟರ್‌ ಆನ್‌ ಮಾಡಿದರೆ, ಕೆಲವೇ ನಿಮಿಷಗಳಲ್ಲಿ 
ಒಂದೋ ಪ್ರೊಜೆಕ್ಟರ್‌ "ಢಂ' ಅಂದುಬಿಡುತ್ತಿತ್ತು ಅಥವಾ ಫಿಲಂ ತುಂಡಾಗಿ ಪರದೆಯಲ್ಲಿ ಚಿತ್ರ 
ಕಣ್ಮರೆಯಾಗುತ್ತಿತ್ತು. ಭಕ್ತಿಪೂರ್ವಕ, ಭಾವಪೂರ್ಣವಾಗಿ "ಸ್ವಾಮಿಯ ಚಿತ್ರ' ನೋಡುತ್ತಿದ್ದ ಅಜ್ಜಿಗೆ ತೀವ್ರ 
ರಸಭ೦ಗವಾಗಿ ಎದ್ದುಹೋಗುತ್ತಿದ್ದರು. 


ಕೊನೆ ಕೊನೆಗೆ ಆ ಪ್ರೊಜೆಕ್ಟರ್‌ ಎಷ್ಟು ಕೆಟ್ಟಿತ್ತೆ೦ದರೆ ಎಲ್ಲಿ ಮುಟ್ಟಿದರಲ್ಲಿ ಶಾಕ್‌ ಹೊಡೆಯುತ್ತಿತ್ತು. ಸ್ಪೆಬಿಲೈಸರ್‌ 


ಲು 


ಕೂಡಾ ಕೆಟ್ಟಿತ್ತು. ಆದರೂ ಅಜ್ಜನಿಗೆ ಮಾತ್ರ ಅದರ ಮೇಲಿನ ಪ್ರೀತಿ ಎಳ್ಳಷ್ಟೂ ಕಡಿಮೆಯಾಗಲಿಲ್ಲ. 


ಹೀಗೊಂದು ದಿನ ಅಜ್ಜನಿಗೆ ಹೊಸ ಯೋಚನೆ ಬಂತು (ಯಾರೋ ಹೇಳಿದ್ದಿರಬೇಕು). ಈ ಫಿಲ೦ಗಳನ್ನು 
ವೀಡಿಯೋಗೆ ಪರಿವರ್ತಿಸಿದರೆ ಹೇಗೆ? ಆದರೆ ಅದು ಅಷ್ಟೊ೦ದು ಸರಳವಾದ ಕೆಲಸವಾಗಿರಲಿಲ್ಲ. ಅಜ್ಜ ಆ 
ನಿಟ್ಟಿನಲ್ಲಿ ಕೆಲಸ ಆರ೦ಭಿಸಿದರು. ತಮ್ಮಲ್ಲಿರುವ ಫಿಲ೦ಗಳಲ್ಲಿ ಮಹತ್ವಪೂರ್ಣವಾದವುಗಳನ್ನು ಆರಿಸಿ ಅವುಗಳನ್ನು 
ದುರಸ್ತಿಗೊಳಿಸಿ ವೀಡಿಯೋಗೆ ಪರಿವರ್ತಿಸುವುದಕ್ಕೆ೦ದು ಗೆಳೆಯರೊಬ್ಬರಿಗೆ ಕೊಟ್ಟಿದ್ದರೆ೦ದು ನನ್ನ ನೆನಪು. 


ಜೇನು-ಮೀನು ಹವ್ಯಾಸಗಳಲ್ಲಿ ಮೂವರಿಗೂ ಸಮಾನ ಆಸಕ್ತಿ. 


| ಪ್ರೊಜೆಕ್ಟರ್‌ | 


ಅಜ್ಜ ಮತ್ತು ಕಾರು 


ಅಜ್ಜನೊಂ೦ದಿಗೆ ಒಡನಾಡಿದವರು ಅವರ ಕಾರ್‌ ಡ್ರೈವಿಂಗ್‌ ಮರೆಯುವಂತಿಲ್ಲ. ಹಾಗಿತ್ತು ಅಜ್ಜನ ಡ್ರೈವಿಂಗ್‌. 
ಹಾರ್ವೆ, ಪಾವಂಜೆ, ನಾರಾಯಣ ರಾವ್‌ ಮೊದಲಾದವರು ಈಗಲೂ ಅಜ್ಜನ "ರಾಕೆಟ್‌ ಸ್ಪೀಡ್‌' 
ನೆನಪಿಸಿಕೊಳ್ಳುತ್ತಾರೆ. 


ಅಜ್ಜ 1953ರ ಸುಮಾರಿಗೆ ಮೊದಲ ಕಾರು - "ಫಿಯೆಟ್‌' ಕೊ೦ಡುಕೊ೦ಡರು. 2-3 ಬಾರಿ ಫಿಯೆಟ್‌ ಬದಲಿಸಿ 
ಮುಂದೆ 1962ರಲ್ಲಿ "ಸ್ಟಾಂಡರ್ಡ್‌ ಹೆರಾಲ್ಡ್‌' ಖರೀದಿಸಿದರು. ಎರಡು ಬಾಗಿಲಿನ (ಟು ಡೋರ್‌) ಆ ಕಾರು 
ಮಂಗಳೂರಿನ ಮೊದಲ "ಸ್ಟಾಂಡರ್ಡ್‌'. ಆ ಬಳಿಕ ಮತ್ತೆ "ಫಿಯೆಟ್‌'. ಬಂಗಾರದ ಬಣ್ಣದ ಆ ಕಾರು 
1985ರ ತನಕವೂ ಅಜ್ಜನ ಬಳಿ ಇತ್ತು. 


ವೇಗದ ಚಾಲನೆಗೆ ಹೆಸರಾಗಿದ್ದ ಅಜ್ಜನಿಗೆ ಕಾರ್‌ ಡ್ರೈವಿ೦ಗ್‌ ಎ೦ದೂ ದಣಿವೆನಿಸುತ್ತಿರಲಿಲ್ಲ. ಅವರು ಕಾರಿನಲ್ಲಿಯೇ 
ಸಾಕಷ್ಟು ಸಲ ಪುಟ್ಟಪರ್ತಿಗೆ ಹೋಗಿದ್ದರು. ಹೈದರಾಬಾದ್‌, ತಿರುವನ೦ತಪುರ೦, ಮದರಾಸ್‌, ಬಿಜಾಪುರ 
ಮುಂತಾದೆಡೆಗಳಿಗೂ ಅಜ್ಜ "ಕಾರು ಪಯಣ' ಕೈಗೊಂಡಿದ್ದರು. ತಾವು ಏರ್ಪಡಿಸುತ್ತಿದ್ದ ಚಲನಚಿತ್ರ 
ಪ್ರದರ್ಶನಗಳಿಗೂ ಅವರು ಕಾರಿನಲ್ಲಿಯೇ ಪ್ರೊಜೆಕ್ಟರ್‌, ಫಿಲಂ ತುಂಬಿ ಓಡಾಡುತ್ತಿದ್ದರು. 


ನನಗೆ ಅಜ್ಜನ "ಕಾರಿನ ಕಾರುಬಾರು'ಗಳು ಅಚ್ಚರಿಯೆನಿಸಿದರೂ "ಕಾರಿಲ್ಲದ ಅಜ್ಜ'ನ ಸರಳತೆಯೇ ಹೆಚ್ಚು 
ಇಷ್ಟವಾಗುತ್ತದೆ. ನಾನು ಅಜ್ಜನ ಸ೦ಪರ್ಕಕ್ಕೆ ಬ೦ದಾಗ ಅವರಲ್ಲಿ ಕಾರಿರಲಿಲ್ಲ. ಆ ಮೊದಲು ಅವರಲ್ಲಿ 
ಕಾರಿತ್ತು ಎಂಬುದರ ಯಾವ ಲಕ್ಷಣಗಳೂ ಅವರ ಮಾತುಗಳಲ್ಲಾಗಲೀ ನಡವಳಿಕೆಯಾಲ್ಲಾಗಲೀ 
ವ್ಯಕ್ತವಾಗುತ್ತಿರಲಿಲ್ಲ. "ಕಾರಿಲ್ಲ' ಎ೦ಬ ಬಗ್ಗೆ ಕಿಂಚಿತ್ತೂ ಕೊರಗು ಅವರಿಗೆ ಇರಲಿಲ್ಲ. 


ಅಜ್ಜ ಸಿಟಿ ಬಸ್ಸಿನಲ್ಲೇ ಓಡಾಡುತ್ತಿದ್ದರು. ಸಾಕಷ್ಟು ನಡೆಯುತ್ತಿದ್ದರು. ಊರಿಗೆ ಹೋಗುವ ಸಂದರ್ಭಗಳಲ್ಲೂ - 
ಅಜ್ಜ ಬಸ್ಸಿನಲ್ಲೇ ಪ್ರಯಾಣಿಸುತ್ತಿದ್ದರು. ಕೊನೆಕೊನೆಗೆ ಅವರ ದೇಹಾರೋಗ್ಯ ಕ್ಷೀಣಿಸತೊಡಗಿದಾಗಲೂ ಅಜ್ಜ 
ನಡೆಯುವುದನ್ನು ಬಿಡಲಿಲ್ಲ. ಅವರು ಎಷ್ಟೇ ಓಡಾಡಿದರೂ, ಎಷ್ಟೇ ಕೆಲಸ ಮಾಡಿದರೂ ಒ೦ದು ಬಾರಿಯಾದರೂ 
ದಣಿವನ್ನು ವ್ಯಕ್ತಪಡಿಸಿದ್ದು ಅಥವಾ "ಉಸ್ಸಪ್ಪಾ' ಅಂತ ಕುಳಿತದ್ದನ್ನು ನಾನ೦ತೂ ಕಂಡಿಲ್ಲ. 

+ 


| ಅಜ್ಜ ಮತ್ತು ಕಾರು| 


ಪ್ರೇಮಪಕ್ತಿಗಳಿಗೆ ವಿದಾಯ - ಕಾಗೆ ಬಳಗಕ್ಕೆ ಸ್ರ್ಯಾಗ 


1964ರಲ್ಲಿ ಅಜ್ಜ ಹೈದರಾಬಾದ್‌ಗೆ ಭೇಟಿ ನೀಡಿದ್ದ ಸ೦ದರ್ಭದಲ್ಲಿ ಅವರ ಗಮನ ಸೆಳೆದದ್ದು ಲವ್‌ ಬರ್ಡ್ಸ್‌. 
ಈ ಮೋಹಕ ಹಕ್ಕಿಗಳ ಬೆಡಗಿಗೆ ಮಾರುಹೋದ ಅಜ್ಜ 
ಮಂಗಳೂರಿಗೆ ಬಂದವರೇ ಮನೆಯಂಗಳದಲ್ಲಿ ದೊಡ್ಡ ಪ೦ಜರ 
ಮಾಡಿ ಲವ್‌ ಬರ್ಡ್ಸ್‌ ಸಾಕುವುದಕ್ಕೆ ಶುರುಮಾಡಿದರು. ಪುಟ್ಟ 
ಹಕ್ಕಿಗಳನ್ನೂ ಅವುಗಳಿಗೆ ಬೇಕಾದ ಆಹಾರವನ್ನೂ ಮದರಾಸಿನಿಂದ 
ತರಿಸುತ್ತಿದ್ದರು. ಸುಮಾರು 40-50 ಜೋಡಿ ಲವ್‌ ಬರ್ಡ್ಸ್‌ ಅಜ್ಜನ 
ಅ೦ಗಳದಲ್ಲಿ ಪ್ರೀತಿಹಾಡು ಹಾಡುತ್ತಿದ್ದವು. ಆದರೆ ಕ್ರಮೇಣ 
ಹಕ್ಕಿಗಳಿಗೆ ಬೇಕಾದ ಆಹಾರ ಸರಿಯಾಗಿ ಸಿಗುತ್ತಿಲ್ಲ ಎ೦ಬ 
ಕಾರಣದಿ೦ದ ಅಜ್ಜ ಲವ್‌ ಬರ್ಡ್ಸ್‌ ಪ್ರಪ೦ಚಕ್ಕೆ ವಿದಾಯ 
ಹೇಳಿದರು. 


(ಮಾಹಿತಿ : ಕೃಷ್ಣಕುಮಾರ್‌ ಪೈಲೂರು) 


ಲವ್‌ ಬರ್ಡ್ಸ್‌ ಬೀಳ್ಕೊಟ್ಟ ಅಜ್ಜ ಕಾಗೆಗಳನ್ನು ಕೈಬೀಸಿ ಕರೆದರು. ಪ್ರತಿದಿನ ಬೆಳಿಗ್ಗೆ ತಿ೦ಡಿ ತಿನ್ನುವ ಮೊದಲು 

ಅಜ್ಜ ಒ೦ದಿಷ್ಟು ತಿ೦ಡಿಯನ್ನು ಕೈಯಲ್ಲಿ ಒಡಿದು ಮನೆಯ 

ಹಿಂದಿನ ಅಂಗಳಕ್ಕೆ ಹೋಗಿ ಕಾ ಕಾ ಎಂದು ಕರೆಯುತ್ತಿದ್ದರು. 

ಅಕ್ಕಪಕ್ಕದ ತೆಂಗಿನ ಮರಗಳ ಮೇಲೆ ಕಾಯುತ್ತ ಕೂತಿರುತ್ತಿದ್ದ 

ಮೂರ್ನಾಲ್ಕು ಕಾಗೆಗಳು ಅಜ್ಜನತ್ತ ಹಾರಿ ಬರುತ್ತಿದ್ದವು. 

ಅಜ್ಜ ಅವುಗಳತ್ತ ತಿ೦ಡಿ ಎಸೆದು ಒಳಬ೦ದ ನ೦ತರ ತಾವು 
೦ಡಿ ತಿನ್ನುತ್ತಿದ್ದರು. 


ನ್ನು ಅಜ್ಜ ತೋರಿಸಿ ಅದರ ಕ್ರಮವನ್ನು ವಿವರಿಸುತ್ತಿದ್ದರು.' 
ಕಾಗೆಗಳ ನಾ ಅಜ್ಜನ ಬಾಜ್‌ ಏನು ತ ತಿಳಿಯದು. ಳಿ 


ಕಂದಡಿ ಕಡಿದಾಗ 


1936ರ ಒಂದು ದಿನ ಕೊಡಗಿನ ಭಾಗಮಂಡಲದಲ್ಲಿ ನಡೆದ ಘಟನೆಯಿದು. ಕಾಡಿನಲ್ಲಿ ಜೇನುಕುಟು೦ಬಗಳನ್ನು 
ನಾಡಿಗೆ ತ೦ದು ಗೂಡುಗಳಲ್ಲಿ ಸಾಕುವುದೆ೦ದರೆ ಅದೊಂದು ಹುಚ್ಚು ಎಂದು ಕರೆಯುತ್ತಿದ್ದ ಕಾಲವದು. 
ಜೇನುಸಾಕಣೆಯನ್ನು ಜನಪ್ರಿಯಗೊಳಿಸಲು ಕೊಡಗು ಸರಕಾರ ನೇಮಿಸಿದ್ದ ಪ್ರಥಮ ಜೇನು ಪರಿವೀಕ್ಬಕರಾಗಿದ್ದ 


ಮಂಗಳೂರು ಅಜ್ಜ ಜೇನುಗೂಡೊ೦ದರ ಮುಚ್ಚಳ ತೆಗೆದು ಜೇನುಕುಟು೦ಬದ ಪರೀಕ್ಷೆಗೆ ಮು೦ದಾದದ್ದೇ ತಡ, 


ಗೂಡಿನ ಅಡಿಹಲಗೆಯಲ್ಲಿ ಮಲಗಿದ್ದ ಕ೦ದಡಿ ಹಾವು ತಟಕ್ಕನೆ ಅವರ ಎಡಗೈ ತೋರುಬೆರಳನ್ನು ಕಡಿದೇ ಬಿಟ್ಟಿತು. 
ಮಡಿಕೇರಿ ಆಸ್ಪತ್ರೆಯಲ್ಲಿನ ತುರ್ತು ಚಿಕಿತ್ಸೆ ಅವರ ಜೀವ ಉಳಿಸಿತು. ಆದರೆ ವಿಷದ ನ೦ಜು ಇಳಿಯಲೇ ಇಲ್ಲ. ಬೆರಳು 
ಕೊಳೆಯುವ ಸ್ಲಿತಿ ಬಂದಾಗ ಅನಿವಾರ್ಯವಾಗಿ ಬೆರಳು ತು೦ಡರಿಸಲೇಬೇಕಾಯಿತು. ಬೆರಳು ಮೊ೦ಡಾದರೂ 24ರ 
ಉತ್ಸಾಹಿ ಧೃತಿಗೆಡಲಿಲ್ಲ. ಜೇನುಪ್ರಚಾರ ಮುಂದುವರಿಸಿದರು. + 


| ಕಾಗೆ -ಕಂದಡಿ| 


ಅಜ್ಜ ಮತ್ತು ಮೆಲ್ಲಿಫರಾ 


1990ರ ಸುಮಾರಿಗೆ ತೊಡುವೆ ಜೇನುಕುಟು೦ಬಗಳಿಗೆ ಥ್ಯಾ ಸ್ಕಾಕ್‌ಬ್ರೂಡ್‌ ರೋಗ ತಗುಲಿ ಕೊಡಗು ಹಾಗೂ 
ಕರಾವಳಿಯಲ್ಲಿ ಜೇನುಸಾಕಣೆ ಅವಸಾನದ ಅಂಚನ್ನು ತಲುಪಿದಾಗ ಉತ್ತರ ಭಾರತದಿಂದ ಎಪಿಸ್‌ ಮೆಲ್ಲಿಫೆರಾ 
ಜಾತಿಯ ಜೇನುಕುಟು೦ಬಗಳನ್ನು ತರಿಸುವ ಪ್ರಯತ್ನಗಳು ಆರಂಭವಾದವು. ಸ್ಥಳೀಯ ಪರಿಸರಕ್ಕೆ ಪೂರಕವಲ್ಲದ 
ಮೆಲ್ಲಿಫೆರಾಕ್ಕಿಂತ ರೋಗನಿರೋಧಕ ತೊಡುವೆ ಕುಟು೦ಬಗಳನ್ನೇ ಅಭಿವೃದ್ದಿ ಪಡಿಸುವುದು ಸೂಕ್ತ ಎ೦ಬ 
ಅಭಿಪ್ರಾಯಗಳು ವಿವಿಧ ವಲಯಗಳಲ್ಲಿ ಕೇಳಿಬಂದವು. 


ಆದರೆ ಮೆಲ್ಲಿಫೆರಾ ಪರ ಪ್ರಚಾರ ಜೋರಾಗಿ ನಡೆಯುತ್ತಿದ್ದುದರಿಂದ ಅಜ್ಜನೂ ಅದರತ್ತ ಒಲವು ತೋರಿದರು. 
"ಜೇನುವ್ಯವಸಾಯದ ಉಳಿವು ಮುಖ್ಯ. ಮೆಲ್ಲಿಫೆರಾ ಕುಟುಂಬಗಳು ಅಧಿಕ ಜೇನು ಉತ್ಪಾದಿಸುತ್ತವೆ ಎಂದಾದರೆ 
ಇಲ್ಲಿಗೆ ಯಾಕೆ ತರಬಾರದು?' ಎ೦ಬ ನಿಲುವು ಅಜ್ಜನದ್ದು. "ನೀವೇ ಹಾಗೆ ಒಪ್ಪಿಗೆ ನೀಡಿದರೆ ಮೆಲ್ಲಿಫೆರಾ 
ಸಾಕಣೆಗೆ ಶಿಫಾರಸ್‌ ನೀಡಿದ೦ತಾಗುತ್ತದೆ' ಎ೦ದು ನಾನು ಅಜ್ಜನಿಗೆ ಅನೇಕ ಬಾರಿ ಹೇಳಿದರೂ ಅವರಿಗೆ 
ಮೆಲ್ಲಿಫೆರಾ ವಿರೋಧಿ ಧೋರಣೆ ಮನವರಿಕೆ ಆದಂತೆ ಕಾಣಲಿಲ್ಲ. ನಾನೂ ಸುಮ್ಮನಾದೆ. 


ಅಜ್ಜ ಸ್ವತಃ ಮೆಲ್ಲಿಫೆರಾ ಸಾಕುವುದಕ್ಕೆ ಮು೦ದಾದರು. ಪಶ್ಚಿಮ ಬ೦ಗಾಳದಿ೦ದ ತರಿಸಿದ್ದ ಕೆಲವು ಮೆಲ್ಲಿಫೆರಾ 
ಕುಟು೦ಬಗಳ ಪೈಕಿ ಒ೦ದು ಗೂಡು ಮ೦ಗಳೂರು ಮನೆಗೂ ಬ೦ತು. ಅಜ್ಜ ಬಹಳ ಮುತುವರ್ಜಿಯಿ೦ದ 
ಅದರ "ಆರೈಕೆ'ಯಲ್ಲಿ ತೊಡಗಿದರು. ತೊಡುವೆಗಿ೦ತ ಗಾತ್ರದಲ್ಲಿ ದೊಡ್ಡದಾಗಿರುವ ಮೆಲ್ಲಿಫೆರಾ ಜೇನ್ನೊಣಗಳು 
ಸಹಜವಾಗಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಸ೦ಗ್ರಹಿಸಬಹುದೆ೦ಬುದು ಅಜ್ಜನ ಲೆಕ್ಕಾಚಾರ. ಆದರೆ 
ದಿನಕಳೆದಂತೆ ಮೆಲ್ಲಿಫೆರಾ ಕುಟುಂಬ ಕ್ಸೀಣಿಸತೊಡಗಿತು. ಪರಿಸ್ತಿತಿ ಬಿಗಡಾಯಿಸುವ ಹಂತ ತಲುಪಿದಾಗ ಅಜ್ಜ 
ಅದಕ್ಕೆ "ಫೀಡಿ೦ಗ್‌' (ಕೃತಕವಾಗಿ ಆಹಾರ ಕೊಡುವುದು) ಕೂಡಾ ಮಾಡತೊಡಗಿದರು. ಸಕ್ಕರೆ ಪಾಕ ತಿ೦ದು೦ಡ 
ಮೆಲ್ಲಿಫೆರಾ ನೊಣಗಳು ಪುಷ್ಟಿಗೊಳ್ಳುವ ಬದಲು ಇನ್ನಷ್ಟು ಸೊರಗತೊಡಗಿದವು. ಕೊನೆಗೊಂದು ದಿನ ಆ 
ಗೂಡು ಬರಿದಾಯಿತು. | 


"ಮೆಲ್ಲಿಫೆರಾ ಕುಟುಂಬ ಕ್ಲೀಣಿಸುವುದಕ್ಕೆ ಪರಾಗದ ಅಭಾವವೇ ಕಾರಣ' ಎ೦ದು ತೀರ್ಮಾನಿಸಿದ ಅಜ್ಜ 
"ಕಾಯಿಲೆಯಿಲ್ಲದ, ವಸತಿ ಹುಡುಕುತ್ತ ಬರುವ ತೊಡುವೆ ಕುಟುಂಬಗಳು ಸುಲಭವಾಗಿ ಒಂದೆಡೆ ನೆಲೆಸುವಂತೆ: 
ಮಾಡಲು ಮರದ ಗೆಲ್ಲುಗಳ ಮಧ್ಯೆ ಮಡಿಕೆಗಳನ್ನಿಡುವುದು ಸೂಕ್ತ' ಎ೦ಬ ಅಭಿಪ್ರಾಯಕ್ಕೆ ಬ೦ದರು. 
"ಮಧುಪ್ರಪ೦ಚ'ದಲ್ಲಿ (ಜೂನ್‌ 2000) ಈ ಕುರಿತು ಲೇಖನವನ್ನೂ ಬರೆದರು. ಅಜ್ಜ ಅನುಭವದಿಂದ 
ಕ೦ಡುಕೊ೦ಡ ಸ೦ಗತಿಯನ್ನು ಒಪ್ಪಿಕೊ೦ಡು ತಮ್ಮ ನಿಲುವನ್ನು ಬದಲಾಯಿಸಿದ ಈ ಪ್ರಸ೦ಗ ಅವರ ಸಕಾರಾತ್ಮಕ 
ಧೋರಣೆಯನ್ನು ಬಿಂಬಿಸುತ್ತದೆ. + 


'ಮೆಲ್ಲಿಫೆರಾ। 


BESS UO ಹು ಜು 


ತ್ತ ಆ ಖಾನ ಹಾವ್ಸ್‌ ಎ ಜಾ ಟ್‌ ಮಜಗೆ 
ಜಟ ಸ್‌ ಎಲ" Net ನಕ ನನಲ ಯ W ಟಿ ತ 
ಹಾ ಯ UM ಕ್‌. OS 


Won Vac ಈ ಕ್ಸ್‌. 2ಡಿ ೪ ಹಗನೆ ಎಷೆ 
pe ಗದ್ಯ ಹ್‌ Lites ey ಭಸ್‌ಅಲ್ಟ್ಯ 
ಸನದ ೧ ಹ ic " ಪಸ್ಟಾಜಾನು ಜಿ 
ರಾ ವ್‌ ರ ತಿಗ ಬಲರ ಪ್ರ ಲ 

ಇತ್ರ ೮೬ ಆ ಸ್ಟ್‌ ದ ಇಕೆ ಜಾರ್‌ ಕ್ತ ಸ್‌ ONE ಹಡೂ | 

) ) ತ್ತ ತ್ಯಾ Por ವಾ ಕಷ್ಟ 

SESS ಸರ್‌ we: ನ ಡೌ ಮೂತಿ ಕ 

ಸ್ರ ಹಸ ಆ ಜು ಹ ಟಕ ಲರ್‌ಗಳ್ಳು 

ಓ ಗ್ಗ. ರ್ಯ ಮು ಲ್ವ ಉಪ ನ E> ಬ್‌. 

2 eo ಚತ FO ಫೋ 


ಕ್ಕ 


ವಾಶ 3 ತ್ಲ ಯ್‌ ಷಲ 


ಆತ್ಮ ಕಥನ 


ಅಜ್ಜನ ಬಗ್ಗೆ ಲೇಖನ ಬರೆಯಲು ಹೊರಟ ನನಗೆ "ಅಜ್ಜನನ್ನು ಬರಿಯ ಲೇಖನದಲ್ಲಿ ಹಿಡಿಯುವುದು ಕಷ್ಟ' 
ಎಂದು ಅರಿವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. "ಒಂದು ಪುಸ್ತಕವನ್ನೇ ಬರಿ' ಎಂದರು ಜಿ.ಎಸ್‌. 
ಉಬರಡ್ಕ. ಅದಕ್ಕೆಂದು ವಿಷಯ ಸಂಗ್ರಹಿಸತೊಡಗಿದರೆ ನನಗೆ ಎಲ್ಲಿಂದ ಆರ೦ಭಿಸಬೇಕೆ೦ದೇ ತಿಳಿಯದೆ 
ಗೊಂದಲಕ್ಕೆ ಬಿದ್ದೆ. ಅಜ್ಜನ ಕಾರ್ಯಸಾಧನೆಯ ಹರವು ಅಷ್ಟು ವಿಶಾಲವಾಗಿತ್ತು. 


ಕೊನೆಗೊಂದು ದಿನ, "ಅಜ್ಜ ನೀವೇ ಯಾಕೆ ಆತ್ಮಕಥನ ಬರೆಯಬಾರದು?' ಎ೦ಬ ಪ್ರಶ್ನೆ ಮುಂದಿಟ್ಟೆ. 
ಅಜ್ಜ ಸ್ಪಷ್ಟವಾಗಿ ಉತ್ತರಿಸಲಿಲ್ಲ. ಮತ್ತೆ ಅದೇ ಪ್ರಶ್ನೆ ಹಾಕಿದಾಗ, "ಹಾಗೆ ಬರೆದರೆ ಅದರಿ೦ದ ಕೆಲವರಿಗೆ 
ನೋವಾಗಬಹುದು. ಅದು ನನಗೆ ಇಷ್ಟವಿಲ್ಲ' ಎ೦ದರು. "ಹಾಗಾದರೆ ಆತ್ಮಕಥನ ಅ೦ತ ಬರೆಯಬೇಡಿ. 
ನಿಮ್ಮ ಬದುಕಿನುದ್ದಕ್ಕೂ ನೀವು ಕ೦ಡ, ಅನುಭವಿಸಿದ ಸ್ವಾರಸ್ಕಕರ ಸ೦ಗತಿಗಳನ್ನಷ್ಟೇ ಬರೆಯಿರಿ' ಎ೦ದೆ. 
ಅಜ್ಜ ಅದಕ್ಕೆ ಸಮ್ಮತಿಸಿದರು. 


"ಚೊಕ್ಕಾಡಿ ಎ೦ಬ ಊರು...' ಎ೦ದು ಆರಂಭಿಸಿದ ಅಜ್ಜನ ಬರವಣಿಗೆ ನಾಲ್ಕು ಪುಟಗಳಿಗೇ ಸ್ಥಗಿತಗೊಂಡಿತು. 
ಆ ಕಾಲದಲ್ಲಿ ಚೊಕ್ಕಾಡಿ ಹೇಗಿತ್ತೆ೦ದು ವಿವರಿಸಿದ ಅಜ್ಜ, ಜೇನುವ್ಯವಸಾಯದ ಆರ೦ಭದ ದಿನಗಳನ್ನೂ 
ಮೆಲುಕು ಹಾಕಿದ್ದಾರೆ. 


ಅಷ್ಟರಲ್ಲಿ (1997) ನಾನು ಧಾರವಾಡಕ್ಕೆ ಬ೦ದಿದ್ದೆ. ನಂತರ ಮ೦ಗಳೂರಿಗೆ ಹೋಗಿದ್ದಾಗ ಅಜ್ಜನಲ್ಲಿ ಮೊದಲಿದ್ದ 
ಲವಲವಿಕೆ ಕಂಡುಬರಲಿಲ್ಲ. "ನೀವು ಬರೆಯುವುದು ಬೇಡ; ಹೇಳುತ್ತ ಹೋಗಿ. ನಾನು ರೆಕಾರ್ಡ್‌ ಮಾಡಿಕೊಂಡು 
ಅದನ್ನು ಲೇಖನರೂಪಕ್ಕೆ ತರುತ್ತೇನೆ' ಎ೦ದೆ. ಅಜ್ಜ ಒಪ್ಪಿದರು. ಟೇಪ್‌ ರೆಕಾರ್ಡರ್‌ ಆನ್‌ ಮಾಡಿದರೆ ಅಜ್ಜ 
ಹೇಳಿದ್ದು ಬೇರೆಯೇ ವಿಚಾರ. ತಮ್ಮ ಅಂತಿಮ ಸ೦ದೇಶವೋ ಎಂಬಂತೆ ಮೂರ್ನಾಲ್ಕು ನಿಮಿಷ 
ಮಾತನಾಡಿದರು. ಅದನ್ನು ಕೇಳಿದ ನನಗೆ ಅಜ್ಜನನ್ನು ಮತ್ತೆ ಪ್ರಶ್ನಿಸಬೇಕೆ೦ದು ಅನ್ನಿಸಲಿಲ್ಲ. 


ಅಜ್ಜನ "ಸ೦ದೇಶ'ವನ್ನು ನಾನು ಕಾಗದಕ್ಕಿಳಿಸಿದ್ದು ತೀರ ಇತ್ತೀಚೆಗೆ; ಅಜ್ಜ ನಮ್ಮನ್ನಗಲಿದ ಬಳಿಕ. ಅಜ್ಜನ 


ಮಾತುಗಳು ಪುಸ್ತಕದ ಕೊನೆಯಲ್ಲಿವೆ (ಪುಟ 111). + ಬ 
| ೪ 
೧೦/ 
೧ 
ನೆರಳು | 
| ಆತ್ಮ ಕಥನ| 106 * ಚೆಲ್ಲಿದ | 


ಮ 


) 


ಲಾವಾದ 


ತ ಕ 


RN 


ಮಂಗಳೂರು ಅಜ್ಜ -ಒಂದು ಆತ್ಮೀಯ ನುಡಿಚಿತ್ರ 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಸ್ಮರಣೆ 


ಅಗಲಿದ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರ ನೆನಪಿನಲ್ಲಿ ಜನವರಿ 5, 2003ರಂದು ಮಂಗಳೂರಿನ 
ಪೈಲೂರು ಮನೆಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೇನು-ಮೀನು-ಹೂಗಿಡಗಳ 
ಮಂಗಳೂರು ಅಜ್ಜನ ಅಸ್ತಂಗತ ಅವರು ನಡೆದುಬಂದ ಹಾದಿಗೆ ಪೂರ್ಣ ವಿರಾಮವಾಗಬಾರದು; ಅಜ್ಜನ 
ಸಾಧನೆ ಎಳೆಯ ತಲೆಮಾರಿಗೆ ದಾರಿದೀಪವಾಗಬೇಕು ಎ೦ಬ ಆಶಯದೊಂದಿಗೆ ಈ ಕಾರ್ಯಕ್ರಮ 
ಏರ್ಪಡಿಸಲಾಗಿತ್ತು. 

ದಕ್ಷಿಣ ಕನ್ನಡ ಜಿಲ್ಲೆಗೆ ಅನೇಕ ಹೊಸತುಗಳನ್ನು ಪರಿಚಯಿಸಿದ ಲಕ್ಷ್ಮೀನಾರಾಯಣ ರಾವ್‌ ಅವರ ವ್ಯಕ್ತಿತ್ವ 
ಸಾಧನೆಯನ್ನು ಬಿ೦ಬಿಸುವ ಛಾಯಾಚಿತ್ರ ಪ್ರದರ್ಶನ ಹಾಗೂ ಅವರು ಸಂಗ್ರಹಿಸಿದ್ದ ಅ೦ಚೆಚೀಟಿಗಳ 
ಪ್ರದರ್ಶನವನ್ನು ಆಗಿನ ಜಿಲ್ಲಾಧಿಕಾರಿ ಎ.ಕೆ. ಮೊನ್ನಪ್ಪ ಉದ್ಭಾಟಿಸಿದರು. ಸರಳ ಬದುಕಿನ ಹಾಗೂ 
ಗಾ೦ಧೀವಾದಿಯಾಗಿದ್ದ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಓರ್ವ ಮಾನವತಾವಾದಿಯಾಗಿದ್ದರು; ಬಹುಮುಖ 
ಪ್ರತಿಭೆಯ ಅವರ ಸಾಧನೆ ಈಗಿನ ಪೀಳಿಗೆಗೆ ಪ್ರೇರಣೆಯಾಗಬೇಕು ಎ೦ದು ಅವರು ಹೇಳಿದರು. ರಾವ್‌ ಅವರ 
ಜೀವನ ಚರಿತ್ರೆ ಮತ್ತು ಸಾಧನೆಗಳನ್ನು ಮು೦ದಿನ ತಲೆಮಾರಿಗೆ ಪರಿಚಯಿಸುವ ದೃಷ್ಟಿಯಿ೦ದ ಅವರ ಹೆಸರಿನಲ್ಲಿ 
ಒಂದು ಶಾಶ್ವತ ಮ್ಯೂಸಿಯಂ ಸ್ಥಾಪಿಸಬೇಕು. ಈ ಕಾರ್ಯಕ್ಕೆ ಜಿಲ್ಲಾಡಳಿತದಿಂದ ಅಗತ್ಯ ನೆರವು ನೀಡಲು 
ಸಿದ್ದ ಎ೦ದು ಮೊನ್ನಪ್ಪ ತಿಳಿಸಿದರು. ಪರಮೇಶ್ವರಿ ಪೈಲೂರು ಹಾಗೂ ಪೈಲೂರು ಮಹಾಬಲೇಶ್ವರಯ್ಕ 
ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 


ಮಂಗಳೂರು ಅಜ್ಜ ತಮ್ಮ ಜೀವಿತಾವಧಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆ ಕುರಿತು ಅವರ 


ಆತ್ಮೀಯರು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಎಂ. ಮುಕುಂದ ಪ್ರಭು ಅವರ 
ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಡಿಕೆ ಮಾರುಕಟ್ಟೆ, ಜೇನುಸಾಕಣೆ, ಅ೦ಚೆಚೀಟಿ ಸ೦ಗ್ರಹ, 
ಹೂದೋಟ, ಅಕ್ವೇರಿಯ೦ ಮೀನುಸಾಕಣೆ, ಸತ್ಯಸಾಯಿ ಚಿಂತನೆ ಮುಂತಾದ ರಂಗಗಳಲ್ಲಿ ಅಜ್ಜನ 


| ನುಡಿಚಿತ್ರ | 


UY UW 
ಎಂ. ಆರ್‌. ಪಾವಂಜೆ, ಜಿ.ಎಸ್‌. ಉಬರಡ್ಕ, ರಾ.ಮೊ. ವಿಶ್ವಾಮಿತ್ರ, ಪ್ರಸಾದ್‌ ರಕ್ಷಿದಿ, ವಿ.ಬಿ. ಹೊಸಮನೆ 
ಜಯರಾಮರೈ ಮಲ್ಲಾರ್‌, ಸೀತಾ ಕೆ. ಭಟ್‌, ಡಾ. ಕೆ.ಎಸ್‌. ಪ್ರಭಾಕರ ರಾವ್‌ ಮೊದಲಾದವರು ಮಾತನಾಡಿದರು. 


ಕಾರ್ಯಚಟುವಟಿಕೆ ಕುರಿತು ಬಿ.ಎಂ. ಇದಿನಬ್ಬ, ಕೋಟೆ ಲಕ್ಷ್ಮೀನಾರಾಯಣ, ಕೋಟೆ ವಸಂತಕುಮಾರ, 


ಮಂಗಳೂರು ಅಜ್ಜ ಉಪಯೋಗಿಸುತ್ತಿದ್ದ ಪ್ರೊಜೆಕ್ಟರ್‌, ಟೈಪ್‌ರೈಟರ್‌, ಅವರಿಗೆ ಸ೦ದ ಪದಕಗಳು ಅವರ 
ಕೈಗಡಿಯಾರ, ಕನ್ನಡಕ, ಅಕ್ವೇರಿಯ೦ ಮೊದಲಾದವುಗಳನ್ನು ಪ್ರದರ್ಶಿಸಲಾಗಿತ್ತು. ಸ್ವಾಗತ, ಕಾರ್ಯಕ್ರಮ 


ಣೆ 


ನಿರ್ವಹಣೆ - ಶಿವರಾಂ ಪೈಲೂರು. ವಂದನಾರ್ಪಣೆ: ರಕಿ ತಾ ಶ್ರೀಕಾ೦ತ್‌. + 
[೨] ಇ ಪ್ರೈ 


3 
K 
4. 
O 
ಚೆ 


ಎ 
| 


ಥಿಗಳ 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಹೆಸರಿನಲ್ಲಿ 
ರಾಜ್ಯಮಟ್ಟದ ಕೃಷಿಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ 


ಧಾರವಾಡದ ಪರ್ಯಾಯ ಕೃಷಿಮಾಧ್ಯಮ ಕೇಂದ್ರ ಸ್ಥಾಪಿಸಿರುವ ರಾಜ್ಯಮಟ್ಟದ ಕೃಷಿಪತ್ರಿಕೋದ್ಯಮ ಪ್ರಶಸ್ತಿಯನ್ನು 
2003ನೇ ಸಾಲಿನಲ್ಲಿ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರ ಹೆಸರಿನಲ್ಲಿ ಪ್ರದಾನ ಮಾಡಲಾಯಿತು. 


ಕನ್ನಡದಲ್ಲಿ ಅರ್ಥಪೂರ್ಣ ಕೃಷಿಪತ್ರಿಕೋದ್ಯಮಕ್ಕೆ ಉತ್ತೇಜನ ನೀಡುವುದಕ್ಕಾಗಿ ಕೃಷಿಮಾಧ್ಯಮ ಕೇ೦ದ್ರ ಎರಡು 
ವಿಭಾಗಗಳಲ್ಲಿ ಪ್ರಶಸ್ತಿ ನೀಡುತ್ತಿದೆ. ಈ ಬಾರಿ ಕೃಷಿಕರ ವಿಭಾಗದಲ್ಲಿ ಗದಗ ಜಿಲ್ಲೆಯ ಡಿ.ಡಿ. ಭರಮಗೌಡ್ರ 
ಅವರ "ಸಾವಯವ ಕೃಷಿಕನ ಕೃಷಿ ಅನುಭವಗಳು' (ಸಹಜ ಸಾಗುವಳಿ) ಲೇಖನ ಪ್ರಶಸ್ತಿಗಾಗಿ ಆಯ್ಕೆಯಾಗಿತ್ತು. 
ಮುಕ್ತ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾ. ಕಾರ೦ತ ಪೆರಾಜೆ ಮತ್ತು ಡಾ. ಎನ್‌.ವಿ. ಕರುಣಾಕರ 
ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದರು. ನಾ. ಕಾರಂತ ಅವರ "ಹರಿನೀರ ತಳಕು ಮನೆಮನೆ ಬೆಳಕು' (ಅಡಿಕೆ 
ಪತ್ರಿಕೆ ಹಾಗೂ ಡಾ. ಕರುಣಾಕರ ಅವರ "ಕೃಷಿಯಿಂದಲೇ ನೆಮ್ಮದಿಯ ಬದುಕು ಸಾಧ್ಯ' (ಅಡಿಕೆ ಪತ್ರಿಕೆ) 
ನುಡಿಚಿತ್ರಗಳು ಪ್ರಶಸ್ತಿಗೆ ಆಯ್ಕೆಗೊ೦ಡಿದ್ದವು. 


1935ರಷ್ಟು ಹಿ೦ದೆಯೆ "ಜೇನು ನೊಣ ಸಾಕುವಿಕೆ' ಪುಸ್ತಕ ಪ್ರಕಟಿಸಿದ್ದ ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ 
ಅವರ ಸಂಪಾದಕತ್ವದಲ್ಲಿ 1957ರಲ್ಲಿ ಪುತ್ತೂರಿನಿಂದ ಪ್ರಕಟಗೊಳ್ಳುತ್ತಿದ್ದ "ಮಧುವನ' ಪತ್ರಿಕೆ ಕನ್ನಡ 
ಕೃಷಿಪತ್ರಿಕೋದ್ಯಮದ ಆರಂಭದ ಪ್ರಯತ್ನಗಳಲ್ಲೊ೦ದು. ತಮ್ಮ ಕೊನೆಯ ದಿನಗಳವರೆಗೂ ಅವರು ಜೇನು 
ವ್ಯವಸಾಯಕ್ಕೆ ಸಂಬಂಧಿಸಿ ಲೇಖನಗಳನ್ನು ಬರೆಯುತ್ತಿದ್ದರು. ಕನ್ನಡ ಕೃಷಿಸಾಹಿತ್ಯಕ್ಕೆ ಅವರ ಕೊಡುಗೆ ಗಮನಾರ್ಹ. 
ಈ ಹಿನ್ನೆಲೆಯಲ್ಲಿ ದಿವಂಗತ ಲಕ್ಷ್ಮೀನಾರಾಯಣ ರಾವ್‌ ಅವರ ನೆನಪಿನಲ್ಲಿ ಕೃಷಿಪತ್ರಿಕೋದ್ಯಮ ಪ್ರಶಸ್ತಿ 
ನೀಡಲಾಯಿತು. ಪ್ರಶಸ್ತಿ ತಲಾ ಎರಡು ಸಾವಿರ ರೂಪಾಯಿ ನಗದು ಪುರಸ್ಕಾರ, ಪರಿಸರ ಶಿಲ್ಪ ಹಾಗೂ ಪ್ರಶಸ್ತಿ 
ಪತ್ರವನ್ನು ಒಳಗೊಂಡಿತ್ತು. ಪ್ರಶಸ್ತಿಯ ಪ್ರಾಯೋಜನೆ: ಡಾ. ರಘುರಾ೦ ಹೆಚ್‌.ವಿ. - ಜ್ಯೋತ್ಸ್ನಾ ರಘುರಾಂ. 


ಕೃಷಿಪತ್ರಿಕೋದ್ಯಮ ಪ್ರಶಸ್ತಿಯ ಜೊತೆಗೆ ನೆಲ - ಜಲ ಸಂರಕ್ಷಣೆಯಲ್ಲಿ ಅನನ್ಯ ಸಾಧನೆ ಮಾಡಿರುವ ಬಾಳಿಲದ 
ವಿದ್ಯಾಬೋಧಿನಿ ಪ್ರೌಢಶಾಲೆಗೆ ಈ ಬಾರಿ ವಿಶೇಷ ಪ್ರಶಸ್ತಿ ಪ್ರಕಟಿಸಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ 
ನೀರಿಂಗಿಸುವ ಕೆಲಸವನ್ನು ಅತ್ಮ೦ತ ವ್ಯವಸ್ಥಿತವಾಗಿ ಮಾಡುತ್ತಿರುವ ಈ ವಿದ್ಯಾಸಂಸ್ಥೆಯ ಜಲಾಂದೋಲನ 
ನಮ್ಮ ನಾಡಿಗೇ ಮಾದರಿಯೆನಿಸಿದೆ. ಈ ಯಶೋಗಾಥೆಯನ್ನು ಗೌರವಿಸಲು ಕೇಂದ್ರ ಹಾಗೂ ಜಲಕೂಟ- 


ವಾಣಿನಗರ ವಿಶೇಷ ಪ್ರಶಸ್ತಿ ನೀಡಿವೆ. ಪ್ರಶಸ್ತಿ 5 ಸಾವಿರ ರೂ. ನಗದು ಪುರಸ್ಕಾರವನ್ನು ಒಳ 
ಇದನ್ನು ಕೂಡ "ಮಂಗಳೂರು ಅಜ್ಜ'ನ ನೆನಪಿನಲ್ಲಿ ನೀಡಲಾಯಿತು. ಪ್ರಶಸ್ತಿಯ ಪ್ರಾಯೋಜನೆ: ರಾಜೇಶ್‌- 
ದಿವ್ಕಾ-ಸೂಕ್ತಿ. 


J 


| 
( 


1 
MW ( | 


111, | 
1 |) 


ಪ್ರಶಸ್ತಿ ಪ್ರದಾನ ಸಮಾರಂಭ ನವೆಂಬರ್‌ 30, 2003ರಂದು ಸುಳ್ಕ ತಾಲೂಕಿನ ಕುಕ್ಕುಜಡ್ಕ ಸಮೀಪದ 
"ಶ್ರೀರ೦ಗ'ದಲ್ಲಿ ಜರುಗಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಎನ್‌. ಅರ್ಜುನ ದೇವ ಹಾಗೂ 
ಬೆ೦ಗಳೂರು ದೂರದರ್ಶನ ಕೇಂದ್ರದ ನಿರ್ದೇಶಕ (ಸುದ್ದಿ) ಖಾದ್ರಿ ಎಸ್‌. ಅಚ್ಯುತನ್‌ ಅತಿಥಿಗಳಾಗಿ 
ಪಾಲ್ಗೊಂಡು ಪ್ರಶಸ್ತಿ ಪ್ರದಾನ ಮಾಡಿದರು. ಡಿ.ಡಿ. ಭರಮಗೌಡ್ರ, ನಾ. ಕಾರಂತ ಪೆರಾಜೆ, ಡಾ. ಎನ್‌.ವಿ. 
ಕರುಣಾಕರ ಹಾಗೂ ವಿದ್ಕಾಬೋಧಿನಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಬಿ.ವಿ. ಶಗ್ರಿತ್ತಾಯ ಪ್ರಶಸ್ತಿ 
ಸ್ವೀಕರಿಸಿದರು. "ಶ್ರೀ' ಪಡ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. + 


೯ನ ದೇವ ಅವರಿಂದ 


ಎನ್‌. ಅ 


ಕೊನೆಯ ಹಂತವನ್ನು ತಲುಪುತ್ತಿದ್ದೇನೆ 


ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ 
ಬೆ ಜು ಜೀವನದ ಕೊನೆಯ ಹಂತವನ್ನು ನಾನು ತಲುಪುತ್ತಿದ್ದೇನೆ ಅಂತ ನನ್ನ ಈಗಿನ ದೇಹಸ್ಲಿತಿಯು ನೆನಪು 
- ಮಾಡುತ್ತಿದೆ. ನೆನಪುಶಕ್ತಿ ಕಡಿಮೆಯಾಗುತ್ತಿದೆ. ಬಲಹೀನತೆ ಪ್ರಾ ಜಸ ಕೊನೇ ಗಳಿಗೆಯು ಯಾವ 

ಕಾಲದಲ್ಲಿಯೂ ಬರಬಹುದು. ಆ ಗಳಿಗೆಯನ್ನು ಸ೦ತೋಷದಿ೦ದ ನಾನು ಎದುರು ನೋಡುತ್ತಿದ್ದೇನೆ. | 


ನನ್ನ ಆಗಿಹೋದ ವರ್ಷಗಳನ್ನು ನೆನಪಿಸಿಕೊಂಡಾಗ ನಾನು ಅನುಭವಿಸಿದ ಅನೇಕ ಕಷ್ಟ ಸುಖಗಳು ನೆನಪಿಗೆ 
ಬರುತ್ತಿವೆ. ಮಾಡಿದ ಅನೇಕ ತಪ್ಪುಗಳೂ ನೆನಪಿಗೆ ಬರುತ್ತಿವೆ. ಅದರೊಂದಿಗೆ ನನ್ನ ಆತ್ಮಸಾಕ್ಷಿಯಾಗಿ ವರ್ತಿಸಿದ 


ಅನೇಕ ಉತ್ತಮ ಕೆಲಸಗಳೂ ನನಗೆ ತೃಪ್ತಿಯನ್ನು ತರುತ್ತಿವೆ. 


1 


|ಸಂದೇಶ| 


ನನ್ನ ಕೊನೇ ಗಳಿಗೆಯಲ್ಲಿ ನನ್ನ ಹಿತೈಷಿಗಳಿಗೆ ಮತ್ತು ಸ್ನೇಹಿತರಿಗೆ ಸ೦ದೇಶ ಹೇಳಬೇಕಾದಲ್ಲಿ ಹೇಳುವುದು 
ಸಾಧ್ಯವಾಗಲಾರದು. ಆದ್ದರಿ೦ದ ನನ್ನ ಕೆಲವು ವಿಚಾರಗಳನ್ನು ಈಗ ನಿಮಗೆ ಹೇಳುತ್ತಿದ್ದೇನೆ. 

ನನ್ನ ಜೀವನದಲ್ಲಿ ನೀವು ಏನಾದರೂ ಒಳ್ಳೆಯದನ್ನು ಕ೦ಡುಕೊಂಡಿದ್ದರೆ ನಿಮ್ಮ ಜೀವನದಲ್ಲಿ ಅವುಗಳನ್ನು 
ಜಾರಿಗೆ ತನ್ನಿ, ಕಷ್ಟ ಸುಖಗಳು ಜೀವನದ ಅವಿಭಾಜ್ಯ ಎಂದು ತಿಳಿಯಿರಿ. ನಮ್ಮ ಸಂಸ್ಕೃತಿ... ಅದರ ಪ್ರಕಾರ 
ಸತ್ಯ, ಶಾಂತಿ, ಪ್ರೇಮ ಪ್ರತಿಯೊಬ್ಬರ ಜೀವನದ ಅಡಿಪಾಯವಾಗಲಿ. ಆಗ ಮಾತ್ರ ಎಲ್ಲವನ್ನೂ ಸಹಿಸುವ, 
ಯಾರಿಗೂ ಹೆದರದಿರುವ ಪ್ರವೃತ್ತಿ ಬೆಳೆಯುತ್ತದೆ. 


ಜೀವನದ ಗುರಿ ಹಣ ಸ೦ಪಾದನೆಯೇ ಅಲ್ಲ. ಮುಖ್ಯವಾಗಿ ಗುಣ ಸ೦ಪಾದನೆ ಬೇಕು. ಸ೦ಪಾದಿಸಿದ ಹಣದಲ್ಲಿ 
ನಿಮ್ಮ ನಿವೃತ್ತಿ ಪ್ರಾಯಕ್ಕಾಗಿ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ. ಅದು ನಿಮಗೆ ಪ್ರಯೋಜನಕ್ಕೆ ಬರುವುದು. 


ಯಾರಾದರೂ ಯಾರನ್ನೂ ದ್ವೇಷಿಸಬಾರದು. ಅಸೂಯೆ ಪಡಬಾರದು. ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ 
ಇದ್ದದ್ದರಲ್ಲೇ ತೃಪ್ತಿಯಿ೦ದ ಇದ್ದರೆ ಮಾತ್ರ ಶಾ೦ತಿ ದೊರೆಯುವುದು. 


ಕೆಲವರ- ಅಭಿಪ್ರಾಯಕ್ಕೂ ನಿಮ್ಮ ಅಭಿಪ್ರಾಯಕ್ಕೂ ವೃತ್ಕಾಸ ಇರಬಹುದು. ಆದರೆ ಅವರೊಂದಿಗೆ 
ಚರ್ಚೆಗಿಳಿಯಬೇಡಿರಿ. ಎಲ್ಲರಿಗೂ ಅಭಿಪ್ರಾಯದ ಸ್ವಾತಂತ್ರ್ಯವಿದೆಯೆಂದು ತಿಳಿಯಿರಿ. 


ಪ್ರಪಂಚಕ್ಕೆ ಬರುವಾಗ ನಿಮ್ಮೊಡನೆ ಯಾರೂ ಬರಲಿಲ್ಲ. ವಾಪಾಸು ಹೋಗುವಾಗ ಯಾರೂ ನಿಮ್ಮೊಡನೆ 
ಬರಲಾರರು. 


ಪರಮಾತ್ಮನನ್ನು ನ೦ಬಿದರೆ ಮಾತ್ರ, ಅವನಿ೦ದ ಮಾತ್ರ ನಿಮಗೆ ಸುಖ ಶಾ೦ತಿ ದೊರೆಯುವುದು. ಎಲ್ಲವೂ 
ಅವನ ಇಚ್ಛೆಯಂತೆ ಎ೦ದು ತಿಳಿದರೆ ದುಃಖಕ್ಕೆ ಎಡೆಯಿಲ್ಲ. 


ಹುಟ್ಟಿದ ಎ೦ಭತ್ತನೇ ವರ್ಷವನ್ನು 68882074 1೫0166 ಅ೦ತ ಆಚರಿಸುವುದಿದೆ. ಅದು ಡೈಮಂಡಿನ 
ಆಚರಣೆಯಲ್ಲ; ಅದು 66ಯ bಃnd ಅಂತ ಆಗಬೇಕೆ೦ತ ಸ್ವಾಮಿ ಹೇಳುತ್ತಾರೆ. ಪ್ರಾಪಂಚಿಕದೆಡೆಗೆ ದೃಷ್ಟಿ 
ಕಡಿಮೆಯಾಗಿ ಅ೦ತರ್‌ದೃಷ್ಟಿ ಬೆಳೆಯಬೇಕು. ಕಾಣುವ ವಸ್ತುಗಳ ಕಡೆಗೆ ೩೩೦೫17೦೫! ಕಡಿಮೆಯಾಗಿ 
tachment ಅಭಿವೃದ್ದಿ ಆಗಬೇಕು ಅಂತ ಅವರು ಆಗಾಗ ಹೇಳುತ್ತಿರುತ್ತಾರೆ. 


ಮಕ್ಕಳು ಪ್ರಾಯಕ್ಕೆ ಬ೦ದ ನ೦ತರ ಅವರ ಮಾತುಗಳನ್ನು ಕೇಳಿರಿ. ಅವರ ಮಾತುಗಳಿಗೆ ಬೆಲೆಕೊಡಿರಿ. ಅವರನ್ನು 
ಕೀಳಾಗಿ ನೋಡಬೇಡಿರಿ. ಒಂದು ಕುಟು೦ಬದವರೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ, ಪ್ರೀತಿ ವಾತ್ಸಲ್ಕದಿಂದ 
ಇದ್ದರೆ, ಆ ರೀತಿ ವರ್ತಿಸಿದರೆ ಮಾತ್ರ ಆ ಕುಟು೦ಬವು ಆದರ್ಶಪ್ರಾಯವಾಗಬಲ್ಲದು. 


ಮಾತು ಬಲ್ಲವನಿಗೆ ವೈರಿಗಳಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ; ಮಾತು ಮುತ್ತಿನಂತಿರಬೇಕು, ಮೌನ 
ಮಾಣಿಕ್ಕದ೦ತಿರಬೇಕು ಎ೦ಬ ಹಿರಿಯರ ಮಾತು ಸರಿಯಂತ ತಿಳಿಯಿರಿ. 


ನಿಮ್ಮ ಯೌವನದ ದಿನಗಳಲ್ಲಿ ನೀವು ಸಂಪಾದಿಸಿದ ಹಣದಲ್ಲಿ ಅಲ್ಪಸ್ವಲ್ಪವನ್ನಾದರೂ ಪ್ರತ್ಯೇಕ ಇರಿಸಿಕೊಳ್ಳಿ. 
ನಿಮ್ಮ ಕೊನೆಯ ಕಷ್ಟದ ದಿನಗಳಿಗೆ ಅದು ಪ್ರಯೋಜನ ಬರುವುದು. 


ಸಾಧ್ಯವಾದಷ್ಟೂ ದೀನ ದಲಿತರ ಸೇವೆ ಮಾಡಿರಿ. 


ಮಹಾತ್ಮರ ಕತೆಗಳನ್ನು ಓದಿರಿ. ಕೃತಿಗಳನ್ನೂ ಓದುತ್ತಿರಿ. ಆದರಿ೦ದ ಮನಃಶಾ೦ತಿ ದೊರೆಯುವುದು. 


(ಅಜ್ಜ 1997ರ ಆರಂಭದಲ್ಲಿ ವ್ಯಕ್ತಪಡಿಸಿದ ಅನಿಸಿಕೆಗಳಿವು. ಧ್ವನಿಮುದ್ರಣ: ಶಿವರಾಂ ಪೈಲೂರು) 


[ಸಂದೇಶ। 


11a 


» 2002 


12, 1912 - ಡಿಸೆಂಬರ್‌ 8 


ಜನವರಿ 


ಲ 


ಪೆಲೂರು ಲಕ್ಷ್ಮೀನಾರಾಯಣ ರಾವ್‌ 


ಹೆಜ್ಜೆ ಗುರುತುಗಳು... 


ಜನನ ಜನವರಿ 12, 1912. ಸುಳ್ಳ ತಾಲೂಕಿನ ಅಮರ ಮೂಡ್ಡೂರು ಗ್ರಾಮದ 
ಪೈಲೂರು ಎ೦ಬಲ್ಲಿ. (ಈ ಮನೆಗೆ ಮಿತ್ತಮಜಲು ಎ೦ಬ ಹೆಸರೂ ಇದೆ.) 

ತ೦ದೆ ಗೋವಿಂದಯ್ಯ 

ತಾಯಿ ಲ] 

ಸಹೋದರರು ಗೋಪಾಲಕೃಷ್ಣ, ವೆಂಕಟ್ರಮಣ, ಮಹಾಬಲೇಶ್ವರಯ್ಯ್ಕ (ಅಣ್ಣಂದಿರು), 
ಶಿವರಾಮಯ್ಯ (ತಮ್ಮ) 

ಸಹೋದರಿಯರು ಮೂಕಾಂಬಿಕೆ, ಸರಸ್ವತಿ (ಅಕ್ಕಂದಿರು), ಲಕ್ಷ್ಮಿ (ತಂಗಿ) 

ಪ್ರಾಥಮಿಕ ಶಿಕ್ಷಣ ಪೈಲೂರು, ಕಂಜರ್ಪಣೆ ಶಾಲೆಗಳು 

ಪ್ರೌಢ ಶಿಕ್ಷಣ ಬೆಳ್ಳಾರೆ 

ಕಾಲೇಜು (ಬಿ.ಎ.) ಸಂತ ಎಲೋಶಿಯಸ್‌ ಕಾಲೇಜು, ಮಂಗಳೂರು 

ಮದುವೆ 7.2.1941. ಕಟ್ಟ ಗೋವಿಂದಯ್ಯ - ಗಂಗಮ್ಮ ಅವರ ಮಗಳು ಪರಮೇಶ್ವರಿ 
ಯೊಂದಿಗೆ - ಸುಬ್ರಹ್ಮಣ್ಮದಲ್ಲಿ. 

ಮಕ್ಕಳು ಇಂದಿರಾ (ಅಳಿಯ : ವೆಂಕಟ್ರಮಣ), ಜಯಲಕ್ಷ್ಮಿ (ಅಳಿಯ : ಸುಬ್ರಹ್ಮಣ್ಯಂ), 
ಕೃಷ್ಣಕುಮಾರ್‌ (ಸೊಸೆ : ಪ್ರೇಮಾ), ಶಾರದಾ (ಅಳಿಯ : ಭೀಮ ಭಟ್‌), 
ರಾಮಚಂದ್ರ (ಸೊಸೆ : ಸುನೀತಾ) 

ಮೊಮ್ಮಕ್ಕಳು ಶ್ರೀದೇವಿ, ರಘುರಾಮ, ದಿವ್ಕಾ, ಮೀರಾ, ಮಾಲಿನಿ, ಶಶಿಧರನ್‌, ರಕ್ಷಿತಾ, 


ಅನ೦ತ ನಾರಾಯಣ, ಶುಭಾ, ಶ೦ಕರ ನಿಶಾ೦ತ್‌, ನಿಖಿಲಾನ೦ದ. 


| ಹೆಜ್ಜೆ ಗುರುತು | 


ಕಲ್ಲಿಕೋಟೆಯಲ್ಲಿ ನಡೆದ "ಅಖಿಲ ಭಾರತ ಸ್ವದೇಶಿ ವಸ್ತುಪ್ರದರ್ಶನ'ದಲ್ಲಿ 


ಜೇನುಸಾಕಣೆ ಕುರಿತ ಪ್ರದರ್ಶನಕ್ಕೆ ಬಂಗಾರದ ಪದಕ ೬. 1985 
"ಜೇನು ನೊಣ ಸಾಕುವಿಕೆ' ಪುಸ್ತಕ ಪ್ರಕಟಣೆ i 1935 
ಕೊಡಗಿನಲ್ಲಿ ಜೇನು ಪರಿವೀಕ್ಷಕ ಆಗಿ ಸೇವೆ | : 1936-39 
ಚೊಕ್ಕಾಡಿಯಲ್ಲಿ "ಪುತ್ತೂರು ತಾಲೂಕು ಸಹಕಾರಿ ಜೇನುವ್ಯವಸಾಯ, 

ಜೇನುಸ೦ಗ್ರಹ ಮತ್ತು ಮಾರಾಟ ಸ೦ಘ' ಸ್ಹಾಪನೆ : 21.5.1938 
ಪರಮೇಶ್ವರಿ ಅವರೊಂದಿಗೆ ಮದುವೆ : 7.2.1941 
ಮಿಲಿಟರಿ ಸೇರಿ ಕರಾಚಿಯಲ್ಲಿ ಸೇವೆ : 1941 
ಗು೦ಡುಕುಟ್ಟಿ ಮಂಜುನಾಥಯ್ಯ, ಮೊಳಹಳ್ಳಿ ಶಿವರಾವ್‌ ಅವರ ಕರೆಯ 

ಮೇರೆಗೆ ಮರಳಿ ಊರಿಗೆ : 1941 
ಮಂಗಳೂರಿನಲ್ಲಿ "ಅಖಿಲ ಭಾರತ ಜೇನುಕೃಷಿಕರ ಸಮ್ಮೇಳನ' ಸಂಘಟನೆ : 1942-43 
"ಜೇನಿನ ವ್ಯವಸಾಯ' ಪುಸ್ತಕ ಪ್ರಕಟಣೆ : 1944 
ಜೇನುಸಂಘದ ಗೌರವ ಕಾರ್ಯದರ್ಶಿ : 1946-54 
"ಜೇನಿನ ವ್ಯವಸಾಯ' 2ನೇ ಮುದ್ರಣ 11 ` 1955 
"ಆರ್ನಮೆ೦ಟಲ್‌ ಫಿಶ್‌ ಫಾರ್‌ ಗಾರ್ಡನ್‌ ಪಾ೦ಡ್ಸ್‌ ಅಂಡ್‌ ಅಕ್ಟೇರಿಯಮ್ಸ್‌' 

- ಇಂಗ್ಲಿಷ್‌ ಪುಸ್ತಕ ಪ್ರಕಟಣೆ : 1953 
ಇದೇ ಪುಸ್ತಕದ 2ನೇ ಮುದ್ರಣ : 1956 
"ಮಧುವನ' ಮಾಸಪತ್ರಿಕೆಯ ಪ್ರಧಾನ ಸಂಪಾದಕ +1957 
"ಜೇನಿನ ವ್ಯವಸಾಯ' 3ನೇ ಮುದ್ರಣ : 1959 
ದ.ಕ. ಕೃಷಿಕರ ಸಹಕಾರಿ ಮಾರಾಟ ಸಂಘದ ಕಾರ್ಯದರ್ಶಿ : 1948-72 
ಯುನೈಟೆಡ್‌ ಏಜೆನ್ಸೀಸ್‌ ನಿರ್ವಹಣೆ : 1973-79 
ಪೈಲೂರು ಅಂಡ್‌ ಕಂಪೆನಿ ನಿರ್ವಹಣೆ : 1979-87 
ಮಂಗಳೂರು ಫಿಲಾಟೆಲಿಕ್‌ ಕ್ಷಬ್‌ ಅಧ್ಯಕ್ಷ : 1983-86 
"ದಾಕಾ ಪೆಕ್ಸ್‌' ಸಂಘಟನೆ : 1984 
"ಆರ್ನಮೆ೦ಟಲ್‌ ಫಿಶ್‌ ಫಾರ್‌ ಅಕ್ಟೇರಿಯಂ' ಪುಸ್ತಕ ಪ್ರಕಟಣೆ : 1990 
ಮಂಗಳೂರಿನಲ್ಲಿ ಅಕ್ವಾ ಫೋರಂ ಸ್ಥಾಪನೆ : 1993 
ಕೆನರಾ ಅಕ್ವೇರಿಯ೦ ಅಸೋಸಿಯೇಶನ್‌ ಅಧ್ಯಕ್ಷ : 1994-96 
"ಜೇನು ವ್ಯವಸಾಯ' ಪುಸ್ತಕ (ಪರಿಷ್ಟತ 4ನೇ ಆವೃತ್ತಿ) ಪ್ರಕಟಣೆ : 1995 


ಲಕ್ಷ್ಮೀನಾರಾಯಣ ರಾವ್‌ ಕಾರ್ಯನಿರ್ವಹಿಸಿದ ಇತರ ಸಂಘ ಸಂಸ್ಥೆಗಳು 


೦ ಶ್ರೀ ಸತ್ಮಸಾಯಿ ಸೇವಾ ಸಮಿತಿಯ ಅಧ್ಯಕ್ಷ ೦ ತೋಟಗಾರಿಕಾ ಸಂಘದ ಕೋಶಾಧಿಕಾರಿ 


೦ ಮಂಗಳೂರು ಸ್ಟಾಕ್‌ ಎಕ್ಸೇ೦ಜ್‌ ಸ್ಥಾಪಕ ಸದಸ್ಕ ೦ ಭಾರತೀಯ ವಿದ್ಯಾಭವನದ ಕಾರ್ಯಕಾರಿ ಸಮಿತಿ ಸದಸ 


೦ ಗಾಂಧಿ ಶಾಂತಿ ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿ ಸದಸ್ಯ ೦ ಅಂಧರ ಸೇವಾ ಸಂಘದ ಸ್ಥಾಪಕ ಸದಸ 


ವಿದೇಶ ಪ್ರವಾಸ 
ಅಮೇರಿಕಾ : 1987 ಶ್ರೀಲಂಕಾ :1970 ಮಲೇಷ್ಯಾ : 1971, 1983, 1994 


| ಹೆಜ್ಜೆ ಗುರುತು | 
ಜ 


114 * ಚೆಲ್ಲಿದ | 


\ ಬಿನ್ನಹ 


ಹಲವಾರು ವಿಷಯಗಳಲ್ಲಿ, ಅನೇಕ ಹವ್ಯಾಸಗಳಲ್ಲಿ ಆಸಕ್ತಿ ಹೊಂದಿದ್ದ, 
ಅಸಾಧಾರಣ ಕ್ರಿಯಾಶೀಲತೆಯ ಮಂಗಳೂರು ಅಜ್ಜನ 

ವ್ಯಕ್ತಿತ್ವ- ಸಾಧನೆಯನ್ನು ಒಂದೇ ಚೌಕಟ್ಟಿನಲ್ಲಿ ಬಿಂಬಿಸುವುದು 
ಸುಲಭವಲ್ಲ. 


ಈ ಕೃತಿ ಅಜ್ಜನನ್ನು ಕುರಿತ ಪರಿಪೂರ್ಣ ಚಿತ್ರಣ ನೀಡಿದೆಯೆಂದು 
ಭಾವಿಸುವಂತಿಲ್ಲ. ಕೊರತೆಗಳಿದ್ದಲ್ಲಿ ಕ್ಷಮೆಯಿರಲಿ. ಪೂರಕ 
ವಿವರಗಳಿಗೆ ಸ್ವಾಗತ. ಅವನ್ನು ಒಂದೆಡೆ ವ್ಯವಸ್ಥಿ ತವಾಗಿ 
ದಾಖಲಿಸಿ ಇಡಲಾಗುವುದು. 


ಶಿವರಾಂ ಪೈಲೂರು 


ಹೆ | © : 0836 - 2748277, 94484 - 10077 
7 [94 


ಚೆಲ್ಲಿದ * 115 | ಬಿನ್ನಹ] 
ಮಾಮರ i 


At 


ಪೈಲೂರು  ಲಶ್ಮೀನಾರಾಯಣರಾಯರು ಸಸಗೆ ಬಹು 
ಹಿ೦ದಿನಿ೦ದ ಪಲಚಿತರು. ಅವರಷ್ಟೇ ಪಲಿಚಯ, ಅವರ ಕೆಲಸದ 
ವಿಷಯವಾಗಿಯೂ ಹಹಗಿದೆ. ಅವರ ಪ್ರಿಯವಾದೊ೦ದು 
ಉದ್ಯಮ ಜೇಸುಸೊಣ ಹಾಕುವುದು. ಇದಸ್ತು ಅವರು 
ವಿದ್ಯಾರ್ಥಿದೆಸೆ೦ು೦ದಲೇ ತೊಡಗಿ ಬಂದಿದ್ದಾರೆ. ಕೆಲವು ಕಾಲ 
ಕೊಡಗು ಸರಕಾರಕ್ಕೂ ಅವರು ಜೇನುನೊಣ ಹಾಕುವ. 
ವಿಷಯದಲ್ಲಿ ಪ್ರಚಾರಕರಾಗಿದ್ದರು. ಅವಲಏಗೆ ಈ ವಿಷಯದಲ್ಲಿ 
ಶಾಸ್ತ್ರೀಯವಾದ ಹಲಿಜ್ಞಾಸವಿದೆ. 


- ಶಿವರಾಮ ಕಾರ೦ತ 
(1944ರಲ್ಲಿ ಪ್ರಕಟಗೊ೦ಡ, ಪೈಲೂರು ಲಕ್ಷ್ಮೀನಾರಾಯಣ ರಾವ್‌ ಅವರ 
“ಜೇನಿಸ ವ್ಯವಸಾಯ" ಕೃತಿಗೆ ಬರೆದ ಮುನ್ಬುಡಿಯು೦ದ.) 


